586 


ಶ್ರೀಮದ್ಭಾಗವತ 


[ ಅಧ್ಯಾಯ 89 





ದರ್ಶಯೇ ದ್ವಿಜಸೂನೂಂಸ್ತೇ ಮಾವಜ್ಗಾತ್ಮಾನಮಾತ್ಮನಾ । 


ಯೇತೇನಃಕೀರ್ತಿಂವಿಮಲಾಂ ಮನುಷ್ಯಾಃ ಸ್ಥಾಹಯಿಷ್ಕಂತಿ 


Wl ೪೬ 1 | 
೬ 641 | ವರು. ॥ ೪೬॥ 
ಇತಿ ಸಂಭಾಷ್ಕ ಭಗವಾನರ್ಜುನೇನ ಸಹೇಶ್ನರಃ । | 


ದಿವ್ಯಂ ಸ್ವರಥಮಾಸ್ಥಾಯ ಪ್ರತೀಟೀಂ ದಿಶಮಾವಿಶತ್‌ 
Wl ೪೭ 1 

ಸಪ್ತ ದ್ವೀಪಾನ್‌ ಸಪ್ತ ಸಿಂಧೂನ್‌ ಸಪ್ಪಸಪ್ಪಗಿರೀನಥ । 

ಲೋಕಾಲೋಕಂ ತಥಾತೀತ್ಯ ವಿವೇಶ ಸುಮಹತ್ತಮಃ 


|| ೪೮ I 
ತತ್ರಾಶ್ವಾ | ಶೈಬ್ಯಸುಗ್ರೀವಮೇಘಪುಷಬಲಾಹಕಾಃ । 
ತಮಸಿ ಭ್ರಷ್ಟಗತಯೋ ಬಭೂವುರ್ಭರತರ್ಷಭ 

11 ೪೯ || 


ತಾನ್‌ದೃಷ್ಟ್ಯಾಭಗವಾನ್‌ ಕೃಷ್ಣೋ ಮಹಾಯೋಗೇಶಲೇಶರ: | 


ಸಹಸ್ರಾದಿತ್ಯಸಂಕಾಶಂ ಸ್ವಚಕ್ರಂ ಪ್ರಾಹಿಣೋತ್ಸುರಃ 
॥೫೦॥ 

ತಮಃ ಸುಘೋರಂ ಗಹನಂ ಕೃತಂ ಮಹದ್‌ 

ವಿದಾರಯದ್ಬೂರಿತರೇಣ ರೋಜಿಷಾ । 


ಮನೋಜವಂ ನಿರ್ವಿವಿಶೇ ಸುದರ್ಶನಂ 
ಗುಣಚ್ಯುತೋ ರಾಮಶರೋ ಯಥಾ ಚಮೂಃ ॥ ೫೧ ॥ 


ದ್ವಾರೇಣ ಚಕ್ರಾನುಪಥೇನ ತತ್ತಮಃ 
ಪರಂ ಪರಂ ಜ್ಯೋತಿರನಂತಪಾರಮ್‌ । 
ಸಮಶ್ನುವಾನಂ ಪ್ರಸಮೀಕ್ಚ್ಯ ಫಾಲ್ಗುನಃ 
ಪ್ರತಾಡಿತಾಕ್ಟೋತಪಿದಧೇತಕ್ಸಿಣೀ ಉಭೇ ॥ ೫೨ ॥ 


ತತಃ ಪ್ರವಿಷ್ಟ್ಯ ಸಲಿಲಂ ನಭಸ್ವತಾ 
ಬಲೀಯಸೈಜದ್ವಹದೂರ್ಮಿಭೂಷಣಮ್‌ । 
ತತ್ರಾದ್ಧುತಂ ವೈ ಭವನಂ ದ್ಯುಮತ್ತಮಂ 


ಭ್ರಾಜನ್ಮಣಿಸ್ರಂಭಸಹಸ್ರಶೋಭಿತಮ್‌ il ೫೩ ॥ 


ತಸ್ಮಿನ್‌ ಮಹಾಭೀಮಮನಂತಮದ್ದುತಂ 
ಸಹಸ್ರಮೂರ್ಧನ್ಯಫಣಾಮಣಿದ್ಯುಭಿಃ | 
ವಿಭ್ರಾಜಮಾನಂ ದ್ವಿಗುಣೋಲ್ಬಣೇಕ್ಟಣಂ 
ಸಿತಾಚಲಾಭಂ ಶಿತಿಕಂಠಜಿಹ್ಟಮ್‌ ॥ ೫೪ ॥ 





ನೀನು ಹಳಿದುಕೊಳ್ಳಬೇಡ. ನಾನು ನಿನಗೆ ಬ್ರಾಹ್ಮಣನ ಎಲ್ಲ 
ಬಾಲಕರನ್ನು ತೋರಿಸಿಕೊಡುತ್ತೇನೆ. ಇಂದು ನಿನ್ನನ್ನು ನಿಂದಿಸು 
ವವರೇ ನಾಳೆ ನಿನ್ನ ಕೀರ್ತಿಯನ್ನು ಲೋಕದಲ್ಲಿ ಕೊಂಡಾಡು 


ಸರ್ವೇಶ್ವರನಾದ ಭಗವಾನ್‌ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ 
ಹೇಳಿ ಅವನೊಡನೆ ದಿವ್ಯವಾದ ರಥದಲ್ಲಿ ಕುಳಿತು ಪಶ್ಚಿಮ ದಿಕ್ಕಿನ 
ಕಡೆಗೆ ಪ್ರಯಾಣ ಹೊಟನು. ॥ ೪೭ ॥ ಅವರು ಏಳೇಳು ಪರ್ವತ 
ಗಳಿದ್ದ ಏಳು ದ್ವೀಪಗಳನ್ನು, ಏಳು ಸಮುದ್ರಗಳನ್ನೂ ಲೋಕಾ 
ಲೋಕವೆಂಬ ಪರ್ವತವನ್ನು ದಾಟಿ ಗಾಢಾಂಧಕಾರವನ್ನು ಪ್ರವೇಶಿಸಿ 
ದರು. ॥ ೪೮ ॥ ಪರೀಕ್ಷಿತನೇ | ಶ್ರೀಕೃಷ್ಣನ ರಥಕ್ಕೆ ಹೂಡಿದ್ದ ಶೈಬ್ಯ, 
ಸುಗ್ರೀವ ಮೇಘಪುಷ್ಪ ಬಲಾಹಕಗಳೆಂಬ ನಾಲ್ಕು ಕುದುರೆಗಳು ಆ 
ಗಾಂಢಾಂಧಕಾರದಲ್ಲಿ ದಾರಿತಪ್ಪಿ ಏನೂ ತೋಚದೆ ಯದ್ವಾ ತದ್ವಾ 
ಹೋಗತೊಡಗಿದವು. ॥ ೪೯ ॥ ಯೋಗೇಶ್ವರರಿಗೂ ಈಶ್ವರನಾದ 
ಭಗವಾನ್‌ ಶ್ರೀಕೃಷ್ಣನು ಕುದುರೆಗಳ ಈ ಸ್ಥಿತಿಯನ್ನು ಕಂಡು 
ಸಾವಿರಾರು ಸೂರ್ಯರಿಗೆ ಸಮಾನವಾದ ಪ್ರಕಾಶವುಳ್ಳ ತನ್ನ 
ಸುದರ್ಶನಕ್ಕೆ ಮುಂದೆ ಹೋಗುವಂತೆ ಆಜ್ಞಾಪಿಸಿದನು. ॥ ೫೦ ॥ 
ಸುದರ್ಶನ ಚಕ್ರವು ತನ್ನ ಜ್ಯೋತಿರ್ಮಯ ತೇಜದಿಂದ ಸಾಕ್ಟಾತ್‌ 
ಭಗವಂತನಿಂದಲೇ ಉತ್ಪನ್ನವಾದ ಗಾಢಾಂಧಕಾರವನ್ನು ಸೀಳುತ್ತಾ 
ಭಗವಾನ್‌ ರಾಮನ ಬಾಣವು ರಾಕ್ಚಸ ಸೈನ್ಯವನ್ನು ಹೊಕ್ಕು ಧ್ವಂಸ 
ಮಾಡುವಂತೆ ಮನಸ್ಸಿನ ವೇಗಕ್ಕಿಂತಲೂ ತೀವ್ರವಾದ ವೇಗದಿಂದ 


| ಮುಂದರಿಯಿತು. ॥ ೫೧ ॥ 


ಈ ಪ್ರಕಾರವಾಗಿ ಸುದರ್ಶನ ಚಕ್ರವು ತೋರಿದ ದಾರಿಯಿಂದ 
ಮುಂದೆ ಹೋಗುತ್ತಾ ರಥವು ಅಂಥಕಾರದ ಕೊನೆಯ ತುದಿಗೆ 
ತಲುಪಿತು. ಆ ಅಂಧಕಾರದ ಆಚೆ ಸರ್ವಶ್ರೇಷ್ಠ ಪರಮಜೋತಿಯು 
ಎಲ್ಲೆಡೆ ಬೆಳಗುತ್ತಿತ್ತು. ಅದನ್ನು ನೊಡಿ ಅರ್ಜುನನ ಕಣ್ಣುಗಳು 
ಕೋರೈಸಿದಂತಾಗಿ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ॥೫೨॥ 
ಅನಂತರ ಭಗವಂತನ ರಥವು ದಿವ್ಯ ಜಲರಾಶಿಯಲ್ಲಿ ಪ್ರವೇಶಿಸಿತು. 
ಅತ್ಯಂತ ಬಲಿಷ್ಠವಾದ ಬಿರುಗಾಳಿಯು ಬೀಸುತ್ತಿದ್ದರಿಂದ ಆ ನೀರಿ 
ನಲ್ಲಿ ದೊಡ್ಡ-ದೊಡ್ಡ ಅಲೆಗಳು ಏಳುತ್ತಿದ್ದವು. ಅವು ಜಲರಾಶಿಗೆ 
ಭೂಷಣಪ್ರಾಯವಾಗಿ ಕಾಣುತ್ತಿದ್ದವು. ಅಲ್ಲಿ ಅತ್ಯಂತ ಸುಂದರ 
ವಾದ ಒಂದು ಭವನವಿತ್ತು. ಅದರಲ್ಲಿ ಮಣಿಗಳ ಸಾವಿರಾರು 
ಕಂಬಗಳು ಹೊಳೆಯುತ್ತಾ ಅದರ ಶೋಭೆಯನ್ನು ಹೆಚ್ಚಿಸಿದ್ದವು. 
ಹಾಗೂ ಅದರ ಸುತ್ತಲೂ ಉಜ್ವಲ ಜ್ಯೋತಿಯು ಹರಡಿತ್ತು. ॥ ೫೩ ॥ 
ಅದೇ ಭವನದಲ್ಲಿ ಭಗವಾನ್‌ ಆದಿಶೇಷನು ವಿರಾಜಮಾನ 
ನಾಗಿದ್ದನು. ಅವನ ಶರೀರವು ಅತ್ಯಂತ ಭಯಾನಕವೂ, ಅದ್ಭುತವೂ 
ಆಗಿತ್ತು. ಅವನಿಗೆ ಸಾವಿರ ಹೆಡೆಗಳಿದ್ದು ಪ್ರತಿಯೊಂದರಲ್ಲಿಯೂ 
ಸುಂದರ ಮಣಿಗಳು ಹೊಳೆಯುತ್ತಿದ್ದವು. ಪ್ರತಿಯೊಂದು ಹೆಡೆಗೂ 
ಭಯಂಕರವಾದ ಎರಡೆರಡು ಕಣ್ಣುಗಳಿದ್ದವು. ಅವನ ಶರೀರ 
ವೆಲ್ಲವೂ ಕೈಲಾಸದಂತೆ ಬೆಳ್ಳಗಿದ್ದು ಕಂಠ ಮತ್ತು ನಾಲಗೆಗಳು 
ನೀಲವಾಗಿದ್ದವು. ॥ ೫೪ ॥ ಆ ಆದಿಶೇಷನನ್ನೇ ಸುಖಮಯವಾದ 


89 ಅಧ್ಯಾಯ] 


ದಶಮಸ್ಕಂಧ (ಉತ್ತರಾರ್ಧ) 


587 





ದದರ್ಶ ತದ್ದೋಗಸುಖಾಸನಂ ವಿಭುಂ 
ಮಹಾನುಭಾವಂ ಪುರುಷೋತ್ತಮೋತ್ತಮಮ್‌ । 

ಸಾಂದ್ರಾಂಬುದಾಭಂ ಸುಪಿಶಂಗವಾಸಸಂ 
ಪ್ರಸನ್ನವಕ್ತಂ " ರುಚಿರಾಯತೇಕ್ಚಣಮ್‌ ॥ ೫೫ ॥ 


ಮಹಾಮಣಿವ್ರಾತಕಿರೀಟಕುಂಡಲ- 
ಪ್ರಭಾಷರಿಕ್ಬಿಪ್ರಸಹಸ್ರಕುಂತಲಮ್‌ I 

ಪ್ರಲಂಬಚಾರ್ವಷ್ಟಭುಜಂ  ಸಕೌಸ್ತುಭಂ 
ಶ್ರೀವತ್ಗಲಕ್ಸಂ ವನಮಾಲಯಾ ವೃತಮ್‌ ॥ ೫೬॥ 


ಸುನಂದನಂದಪ್ರಮುಖ್ಛೆಃ ಸ್ವಹಾರ್ಷದೈ: 
ಚಕ್ರಾದಿಭಿರ್ಮೂರ್ತಿಧರೈರ್ನಿಜಾಯುದ್ದೆಃ । 
ಪುಷ್ಪಾ ಶ್ರಿಯಾ ಕೀರ್ತ್ಯಜಯಾಖಿಲರ್ದ್ದಿಭಿಃ 


ನಿಷೇವ್ಯಮಾಣಂ ಷರಮೇಷ್ಠಿನಾಂ ಪತಿಮ್‌ 1 ೫೭ ॥ 


ವವಂದ ಆತ್ಮಾನಮನಂತಮಚ್ಛುತೋ 
ಜಿಷ್ಣುಶ್ಚ ತದ್ದರ್ಶನಜಾತಸಾಧ್ದಸ: 

ತಾವಾಹ ಭೂಮಾ ಪರಮೇಷ್ಠಿನಾಂ ಪ್ರಭು- 
ರ್ಬದ್ದಾಂಜಲೀ ಸಸ್ಥಿತಮೂರ್ಜಯಾ ಗಿರಾ 


1 ೫೮ ॥ 


ದ್ವಿಜಾತ್ಮಚಾಮೇ ಯುವಯೋರ್ದಿದೃ್ಭಕ್ಟುಣಾ 
ಮಯೋಪನೀತಾ ಭುವಿ ಧರ್ಮಗುಪ್ಪಯೇ 

ಕಲಾವಪತೀರ್ಣಾವವನೇರ್ಭರಾಸುರಾನ್‌ 
ಹತ್ತೇಹ ಭೂಯಸ್ತರಯೇತಮಂತಿ ಮೇ 


ಪೂರ್ಣಕಾಮಾವಪಿ ಯುವಾಂ ನರನಾರಾಯಣಾವೃಷೀ | 
ಧರ್ಮಮಾಚರತಾಂಸ್ಕಿತ್ಕೈ ಮುಷಭೌ ಲೋಕಸಂಗ್ರಹಮ್‌ 
॥1 ೬ರ ॥। 


ಇತ್ಯಾದಿಷ್ಟೌ ಭಗವತಾ ತೌ ಕೃಷ್ಣೌ ಪರಮೇಷ್ಠಿನಾ | 

ಓಮಿತ್ಯಾನಮ್ಯ ಭೂಮಾನಮಾದಾಯ ದ್ವಿಜದಾರಕಾನ್‌ 
1೬೧ ॥ 

ನ್ಯವರ್ತತಾಂ ಸ್ವಕಂ ಧಾಮ ಸಂಪ್ರಹೃಷ್ಟೌಯಥಾಗತಮ್‌ । 


ವಿಪ್ರಾಯ ದದತು: ಪುತ್ರಾನ್‌ ಯಥಾರೂಪಂ ಯಥಾವಯಃ 
WLS ॥ 


ETN 





ಹಾಸಿಗೆಯನ್ನಾಗಿಸಿಕೊಂಡು ಸರ್ವವ್ಯಾಪಕನೂ, ಅತ್ಯಂತ ಪ್ರಭಾವ 
ಶಾಲಿಯೂ ಆದ ಪುರುಷೋತ್ತಮನು ಪವಡಿಸಿರುವುದನ್ನು 
ಅರ್ಜುನನು ನೋಡಿದನು. ಆ ಪುರುಷೋತ್ತಮನು ನೀಲಮೇಘ 
ಶ್ಯಾಮನಾಗಿದ್ದನು. ಸುಂದರವಾದ ಪೀತಾಂಬರವನ್ನು ಉಟ್ಟಿದ್ದನು. 
ಪ್ರಸನ್ನವದವನಾಗಿದ್ದನು. ಸುಂದರವೂ ವಿಶಾಲವೂ ಆದ ಕಣ್ಣು 
ಗಳನ್ನು ಹೊಂದಿದ್ದನು. ॥ ೫೫ ॥ ಭಗವಂತನ ಸಾವಿರಾರು 
ಮುಂಗುರುಳುಗಳು ಮಹಾಮಣಿಗಳ ರಾಶಿಯಿಂದ ಸಿದ್ಧಗೊಳಿ 
ಸಿದ ಕಿರೀಟ-ಕುಂಡಲಗಳ ಕಾಂತಿಯಿಂದ ರಾರಾಜಿಸುತ್ತಿದ್ದವು. 
ನೀಳವಾದ ಅಷ್ಟಭಧುಜಗಳಿದ್ದವು. ಕೊರಳಲ್ಲಿ ಕೌಸ್ತುಭ ಮಣಿ 
ಯಿದ್ದು, ವಕ್ಷಸ್ಥಳದಲ್ಲಿ ಶ್ರೀವತ್ತಲಾಂಛನವು ಶೋಭಿಸುತ್ತಿತ್ತು. 
ಅವನು ವನಮಾಲೆಯಿಂದ ಸಮಲಂಕೃತನಾಗಿದ್ದನು. ॥ ೫೬ ॥ 
ನಂದ, ಸುನಂದ ಮುಂತಾದ ಪಾರ್ಷದರೂ, ಚಕ್ರ-ಸುದರ್ಶನ 
ಮುಂತಾದ ಆಯುಧಗಳು ಮೂರ್ತಿಮಂತರಾಗಿ, ಪುಷ್ಟಿ-ಶ್ರೀ 
ಕೀರ್ತಿ-ಅಜಾ ಎಂಬ ನಾಲ್ಕು ಶಕ್ತಿಗಳೂ ಸಮಸ್ತ ಯದ್ದಿಗಳೂ, 
ಬ್ರಹ್ಮಾದಿಲೋಕಪಾಲರು ಜಗದೀಶ್ವರನಾದ ಭಗವಂತನನ್ನು 
ಸೇವಿಸುತ್ತಿರುವುದನ್ನು ಅರ್ಜುನನು ನೋಡಿದನು. ॥ ೫೭ ॥ 
ಪರೀಕ್ಸಿತನೇ! ಭಗವಾನ್‌ ಶ್ರೀಕೃಷ್ಣನು ತನ್ನದೇ ಸ್ವರೂಪವಾದ 
ಅನಂತ ಭಗವಂತನಿಗೆ ವಂದಿಸಿದನು. ಅರ್ಜುನನು ಅವನ 
ದರ್ಶನದಿಂದ ಸ್ವಲ್ಪ ಭಯಗೊಂಡಿದ್ದನು. ಶ್ರೀಕೃಷ್ಣನು ವಂದಿಸಿದ 
ಬಳಿಕ ಅವನೂ ಭಗವಂತನಿಗೆ ನಮಸ್ಕರಿಸಿದನು. ಕೈಗಳನ್ನು 
ಜೋಡಿಸಿಕೊಂಡು ನಿಂತಿದ್ದ ಶ್ರೀಕೃಷ್ಣಾರ್ಜುನರನ್ನು ಕುರಿತು 
ಪರಬ್ರಹ್ಮಸ್ವರೂಪನೂ, ಲೋಕಪಾಲರೆಲ್ಲರ ಪ್ರಭುವೂ ಆದ 
ಪುರುಷೋತ್ತಮನು ಮೇಘಗಂಭೀರವಾಣಿಯಿಂದ ಈ ಮಾತನ್ನು 
ಹೇಳಿದನು - ॥ ೫೮ ॥ 

ಕೃಷ್ಣಾರ್ಜುನರೇ! ನಿಮ್ಮಿಬ್ಬರನ್ನು ನೋಡುವ ಸಲುವಾಗಿಯೇ 
ಬ್ರಾಹ್ಮಣ ಬಾಲಕರನ್ನು ನನ್ನ ಬಳಿಗೆ ಕರೆತಂದಿರುವೆನು. ನೀವಿಬ್ಬರೂ 
ಧರ್ಮದ ರಕ್ಶಣೆಗಾಗಿಯೇ ನನ್ನ ಕಲಾಂಶಗಳಿಂದ ಭೂಮಿಯಲ್ಲಿ 
ಅವತರಿಸಿರುವಿರಿ. ಪೃಥಿವಿಗೆ ಭಾರರೂಪವಾದ ದೈತ್ಯರೆಲ್ಲರನ್ನು 
ಸಂಹರಿಸಿ ನೀವಿಬ್ಬರೂ ಶೀಘ್ರಾತಿಶೀಘ್ರವಾಗಿ ನನ್ನ ಬಳಿಗೆ ಮರಳಿ 
ಬನ್ನಿರಿ. ॥ ೫೯ ॥ ನೀವಿಬ್ಬರೂ ಖಷಿಶ್ರೇಷ್ಠರಾದ ನರ-ನಾರಾ 
ಯಣರೇ ಆಗಿರುವಿರಿ. ನೀವು ಪೂರ್ಣಕಾಮರೂ, ಸರ್ವ 
ಶ್ರೇಷ್ಠರೂ, ಆಗಿದ್ದರೂ ಜಗತ್ತಿನ ಸ್ಥಿತಿ ಮತ್ತು ಲೋಕಸಂಗ್ರಹಕ್ಕಾಗಿ 
ಧರ್ಮವನ್ನು ಆಚರಿಸುತ್ತಾ ಇರಿ. ॥ ೬೦ ॥ 

ಪರಬ್ರಹ್ಮ ಸ್ವರೂಪನಾದ ಪುರುಷೋತ್ತಮನು ಕೃಷ್ಣಾರ್ಜುನರಿಗೆ 


| ಹೀಗೆ ಆದೇಶವನ್ನು ನೀಡಲು, ಅವರು ಅದನ್ನು ಸ್ವೀಕರಿಸಿ ಅವನಿಗೆ 
| ನಮಸ್ಕಾರಮಾಡಿ ಅತ್ಯಂತ ಆನಂದದಿಂದ ಬ್ರಾಹ್ಮಣಬಾಲಕರನ್ನು 


ಕರೆದುಕೊಂಡು ಬಂದ ದಾರಿಯಿಂದಲೇ ದ್ವಾರಕೆಗೆ ಮರಳಿದರು. 
ಬ್ರಾಹ್ಮಣನ ಬಾಲಕರು ತಮ್ಮ-ತಮ್ಮ ವಯಸ್ಸಿಗೆ ಅನುಗುಣವಾದ 
ರೂಪವುಳ್ಳವರಾಗಿಯೂ, ಆಕೃತಿಯುಳ್ಳವರಾಗಿಯೂ ಇದ್ದರು. 
ಭಗವಾನ್‌ ಶ್ರೀಕೃಷ್ಣ ಮತ್ತು ಅರ್ಜುನರು ಅವರನ್ನು ಬ್ರಾಹ್ಮಣನಿಗೆ 
ಒಪ್ಪಿಸಿದರು. ॥ ೬೧-೬೨ ॥ 


588 


ನಿಶಾಮ್ಯ ವೈಷ್ಣವಂ ಧಾಮ ಪಾರ್ಥಃ ಪರಮವಿಸ್ಥಿತಃ | 
ಯತ್ಠಿಂಚಿತೌರುಷಂ ಪುಂಸಾಂ ಮೇನೇ ಕೃಷ್ಣಾನುಕಂಪಿತಮ್‌ 
I ೬೩ I 


ಇತೀದೃಶಾನ್ಯನೇಕಾನಿ ವೀರ್ಯಾಣೀಹ ಪ್ರದರ್ಶಯನ್‌ । 
ಬುಭುಜೇ ವಿಷಯಾನ್‌ ಗ್ರಾಮ್ಯಾನೀಜೇ ಚಾತ್ಯೂರ್ಜಿತೈರ್ಮಖ್ಛೆಃ 
W ೬೪ 1 


ಪ್ರವವರ್ಷಾಖಿಲಾನ್‌ ಕಾಮಾನ್‌ಪ್ರಜಾಸು ಬ್ರಾಹ್ಮಣಾದಿಜು । 
ಯಥಾಕಾಲಂ ಯಥೈವೇಂದ್ರೋ ಭಗವಾನ್‌ಶೈಷ್ಠ್ಯಮಾಸ್ಥಿತಃ 
॥ ೬೫ ॥ 


ಹತ್ವಾನೃಪಾನಧರ್ಮಿಷ್ಟಾನ್‌ ಘಾತಯಿತ್ವಾರ್ಜುನಾದಿಭಿಃ । 
ಅಂಜಸಾ ವರ್ತಯಾಮಾಸ ಧರ್ಮಂ ಧರ್ಮಸುತಾದಿಭಿಃ 
|| ೬೬ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 90 


ಭಗವಾನ್‌ ವಿಷ್ಣುವಿನ ಆ ಪರಮ ಧಾಮವನ್ನು ನೋಡಿದ 
ಅರ್ಜುನನ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ಜೀವರಲ್ಲಿರುವ 
ಬಲ-ಪೌರುಷಗಳೆಲ್ಲವೂ ಭಗವಾನ್‌ ಶ್ರೀಕೃಷ್ಣನ ಕೃಪೆಯ ಫಲವೇ 
ಆಗಿದೆ. ಎಂದು ಅವನು ಅರಿತು ಕೊಂಡನು. ॥ ೬೩ ॥ 
ಪರೀಕ್ಷಿತನೇ ! ಭಗವಂತನು ಇಂತಹ ಅನೇಕ ಐಶ್ವರ್ಯಯುಕ್ತವೂ, 
ವೀರ್ಯ-ಶೌರ್ಯಗಳಿಂದಲೂ ಪರಿ ಪೂರ್ಣವಾದ ಲೀಲೆಗಳನ್ನು 
ಮಾಡಿದನು. ಲೌಕಿಕದೃಷ್ಟಿಯಲ್ಲಿ ಸಾಮಾನ್ಯ ಜನರಂತೆ ಸಾಂಸಾರಿಕ 
ವಿಷಯಗಳನ್ನು ಅನುಭವಿಸಿದನು ಮತ್ತು ದೊಡ್ಡದೊಡ್ಡ 
ಮಹಾರಾಜರಂತೆ ಶ್ರೇಷ್ಠನಾದ ಯಜ್ಞಗಳನ್ನು ಮಾಡಿ 
ದನು. ॥ ೬೪ ॥ ಭಗವಾನ್‌ ಶ್ರೀಕೃಷ್ಣನು ಆದರ್ಶ ಮಹಾ 
ಪುರುಷರಂತೆಯೇ ಆಚರಣೆ ಮಾಡುತ್ತಾ ಬ್ರಾಹ್ಮಣರೇ 
ಮೊದಲಾದ ಎಲ್ಲ ಪ್ರಜಾಜನರ ಸಮಸ್ತ ಮನೋರಥಗಳನ್ನು 
ಇಂದ್ರನು ಪ್ರಜೆಗಳಿಗೆ ಸಮಯಕ್ಕೆ ಸರಿಯಾಗಿ ಮಳೆಸುರಿಸುವಂತೆ 
ಪೂರ್ಣಗೊಳಿಸಿದನು. ॥ ೬೫ ॥ ಅವನು ಬಹಳಷ್ಟು ಅಧರ್ಮಿ 
ಗಳಾದ ರಾಜನನ್ನು ತಾನೇ ಸಂಹರಿಸಿದನು ಮತ್ತು ಅನೇಕರನ್ನು 
ಅರ್ಜುನಾದಿಗಳಿಂದ ಕೊಲ್ಲಿಸಿದನು. ಈ ಪ್ರಕಾರವಾಗಿ ಧರ್ಮ 
ರಾಜ ಯುಧಿಷ್ಠಿರಾದಿ ಧಾರ್ಮಿಕ ರಾಜರುಗಳಿಂದ ಅವನು 
ಅನಾಯಾಸವಾಗಿಯೇ ಸಮಸ್ತ ಪೃಥಿವಿಯಲ್ಲಿ ಧರ್ಮ 
ಮರ್ಯಾದೆಯನ್ನು ಸ್ಥಾಪಿಸಿದನು. ॥ ೬೬ ॥ 


ಎಂಭತ್ಯೊಂಭತನೆಯ ಅಧ್ಯಾಯವು ಮುಗಿಯಿತು. ॥ ೮೯ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದಶಮ ಸ್ಕಂಧೇ ಉತ್ತರಾರ್ಧೇ 
ದ್ವಿಜಜುಮಾರಾನಯನಂ ನಾಮ ಏಕೋನನವತಿತಮೋತಧ್ಯಾಯಃ॥ ೮೯ ॥ 


ಹಾಕಾ ತಸ 
ತೊಂಭತ್ತನೆಯ ಅಧ್ಯಾಯ 
ಭಗವಾನ್‌ ಶ್ರೀಕೃಷ್ಣನ ಲೀಲಾವಿಹಾರ ವರ್ಣನೆ 


ಪ್ರೀಶುಕ ಉವಾಚ 


ಸುಖಂ ಸ್ಪಪ್ರರ್ಯಾಂ ನಿವಸನ್‌ದ್ವಾರಕಾಯಾಂ ಶ್ರಿಯಃ ಪತಿಃ । 
ಸರ್ವಸಂಪತ್ತಮೃದ್ಧಾಯಾಂ ಜುಷ್ಟಾಯಾಂ ವೃಷ್ಠಿಪುಂಗವೈಃ 


WON; 


ಸ್ವೀಭಿಶ್ಟೋತ್ತಮವೇಷಾಭಿರ್ನವಯೌವನಕಾಂತಿಭಿಃ I 
ಕಂದುಕಾದಿಭಿರ್ಹರ್ಮೇಷು ಕ್ರೀಡಂತೀಭಿಸ್ತಡಿದ್ದು ಭಃ 
| ೨ || 


ನಿತ್ಯಂ ಸಂಕುಲಮಾರ್ಗಾಯಾಂ ಮದಚ್ಯ್ಕುದ್ವಿರ್ಮತಂಗಜೈ: । 
ಸ್ವಲಂಕೃತೈರ್ಭಟೈರಶ್ಟೈ ರಥೈಶ್ಚ ಕನಕೋಜ್ಜಲೈ: 
| ೩ ॥| 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಸಿದ್ರಾಜನೇ ! 
ಶ್ರಿಯಃಪತಿಯಾದ ಶ್ರೀಕೃಷ್ಣನು ಸಕಲ ವಿಧವಾದ ಸಂಪತ್ತುಗಳಿಂದಲೂ 
ಸಮೃದ್ಧವಾಗಿದ್ದ ತನ್ನ ದ್ವಾರಕೆಯಲ್ಲಿ ಯಾದವ ಶ್ರೇಷ್ಠರಿಂದ 
ಪರಿವೃತನಾಗಿ ಸುಖದಿಂದ ವಾಸಮಾಡಿಕೊಂಡಿದ್ದನು. ॥ ೧ ॥ 
ನವಯೌವನ ಕಾಂತಿಯಿಂದ ಬೆಳಗುತ್ತಿದ್ದ, ಶ್ರೇಷ್ಠವಾದ ವೇಷ 
ಭೂಷಗಳನ್ನು ಧರಿಸಿದ್ದ, ಮಿಂಚಿನಂತೆ ಕಾಂತಿಯುಳ್ಳವರಾಗಿದ್ದು 
ಅಂತಃಪುರದಲ್ಲಿ ಚೆಂಡಾಟಗಳನ್ನಾಡುತ್ತಿದ್ದ ಶ್ರೀಕೃಷ್ಣನ ಪ್ರೇಯಸಿಯ 
ರಿಂದ ದ್ವಾರಕೆಯು ಬೆಳೆಗುತ್ತಿತ್ತು. ॥ ೨ ॥ ದ್ವಾರಕೆಯ ಬೀದಿಗಳು 
ಮದೋದಕವನ್ನು ಸುರಿಸುತ್ತಿದ್ದ ಮಹಾಗಜಗಳಿಂದಲೂ, ವಸ್ತಾ 
ಭರಣಗಳಿಂದ ಸಮಲಂಕೃತರಾದ ಭಟರಿಂದಲೂ, ಶ್ರೇಷ್ಠವಾದ 
ಕುದುರೆಗಳಿಂದಲೂ, ಕನಕಾಲಂಕಾರಭೂಷಿತವಾದ ರಥಗಳಿಂದಲೂ 
ನಿಬಿಡವಾಗಿದ್ದವು. ॥ ೩ ॥ ಅಲ್ಲಿ ಅಡಿಗಡಿಗೂ ಉದ್ಯಾನಗಳೂ 


90 ಅಧ್ಯಾಯ] 


ದಶಮಸ್ಕಂಧ (ಉತ್ತರಾರ್ಥ) 


589 





ಉದ್ದಾ ನೋಪವನಾಢ್ಕಾಯಾಂ ಪುಷ್ಠಿತದ್ರುಮರಾಜಿಹು । 
ನಿರ್ಮಿಶದ್‌ ಭೃಂಗವಿಹಗೈರ್ನಾದಿತಾಯಾಂ ಸಮಂತತಃ 


॥ ೪ ॥ 
ರೇಮೇ ಹೋಡಶಸಾಹಸ್ರಪತ್ನೀನಾಮೇಕವಲ್ಲಭಃ | 
ತಾವದ್ಧಿಚಿತ್ರರೂಪೋತಸ್‌ೌ ತದ ೈಹೇಷು ಮಹರ್ದ್ವಿಷು 

॥ ೫ ॥ 


ಪ್ರೋತ್ಸುಲ್ಲೋತ್ತಲಕಲ್ಲಾರಕುಮುದಾಂಭೋಜರೇಣುಭಿಃ । 
ವಾಸಿತಾಮಲತೋಯೇಷು ಕೂಜದ್ದಿಜಕುಲೇಷು ಚ 
W ೬ 1 


ವಿಜಹಾರ ವಿಗಾಹ್ಯಾಂಭೋ ಹ್ರದಿನೀಷು ಮಹೋದಯಃ | 
ಕುಚಕುಂಕುಮಲಿಪ್ತಾಂಗಃ ಪರಿರಬ್ಬಶ್ತ ಯೋಪಿತಾಮ್‌ 
1 ೭ ॥ 


ಉಪಗೀಯಮಾನೋ ಗಂಧರ್ವೈರ್ಮ್ಮದಂಗಪಣವಾನಕಾನ್‌ | 
ವಾದಯದ್ವಿರ್ಮುದಾ ವೀಣಾಂ ಸೂತಮಾಗಧವಂದಿಭಿಃ 
1 ೮ ॥ 


ಸಿಚ್ಛಮಾನೋತ ಚ್ಯುತಸ್ತಾಭಿರ್ಹಸಂತೀಭಿಃ ಸ್ಮ ರೇಚಕ್ಕೆಃ । 
ಪ್ರತಿಷಿಂಚಿನ್ಹಿಚಿಕ್ರೀಡೇ ಯಕ್ಸೀಭಿರ್ಯಕ್ಷರಾಡಿವ 
॥| ೯ ॥ 


ತಾಃ ಕ್ಲಿನ್ನವಸ್ತ್ರ ವಿವೃತೋರುಕುಚಪ್ರದೇಶಾಃ 
ಸಿಂಚಂತ್ಯ ಉದ್ಭತಬ್ಧಹತ್ಕಬರಪ್ರಸೂನಾಃ 
ಕಾಂತಂ ಸ್ಥ ರೇಚಕಜಿಹೀರಷಯೋಪಗುಹ್ಯ 


ಜಾತಸ್ಥರೋತ್ತವಲಸದ್ದದನಾ ವಿರೇಜುಃ ॥ ೧೦ ॥ 
ಕೃಷ್ಣಸ್ತು ತತ್ತ್ವ ನವಿಷಜ್ಜಿತಕುಂಕುಮಸ್ರಕ್‌ 

Fhe ಸನಿ ಇ 

ಕ್ರೀಡಾಭಿಷಂಗಧುತಕುಂತಲವೃಂದಬಂಧಃ 1 
ಸಿಂಚನ್ನುಹುರ್ಯುವತಿಭಿಃ ಪ್ರತಿಷಿಚ್ಯಮಾನೋ 

ರೇಮೇ ಕರೇಣುಭಿರಿವೇಭಪತಿಃ: ಪರೀತಃ ॥1 ೧೧ ॥ 


ಹೂದೋಟಗಳೂ, ತೋಪುಗಳೂ ಇದ್ದುವು. ಅವುಗಳಲ್ಲಿನ ಮರ 
ಗಿಡ ಬಳ್ಳಿಗಳು ಹೂವುಗಳಿಂದ ಸಮಲಂಕೃತವಾಗಿದ್ದು ದುಂಜಿಗಳೂ, 
ಹಕ್ಕಿಗಳೂ ಕುಳಿತು ಇಂಪಾಗಿ ಹಾಡುತ್ತಿದ್ದವು. ॥ ೪ ॥ ಭಗವಾನ್‌ 
ಶ್ರೀಕೃಷ್ಣನು ಹದಿನಾರು ಸಾವಿರಕ್ಕಿಂತಲೂ ಅಧಿಕವಾದ ಪತ್ನಿಯರಿಗೆ 
ಏಕಮಾತ್ರ ವಲ್ಲಭನಾಗಿದ್ದನು. ಪ್ರಭುವಿನ ಪತ್ನಿಯರ "ಪ್ರತ್ಯೇಕ 
ಪ್ರತ್ಯೇಕವಾದ ಅರಮನೆಗಳೂ ಐಶ್ವರ್ಯದಿಂದ ಸಮೃದ್ಧವಾ ಗಿದ್ದವು. 
ಎಷ್ಟುಸಂಖ್ಯೆಯಲ್ಲಿ ಪತ್ತಿಯರಿದ್ದರೋ ಶ್ರೀಕೃಷ್ಣನು ಅಷ್ಟೇ ಸಂಖ್ಯೆಯಲ್ಲಿ 
ರೂಪಗಳನ್ನು ಧರಿಸಿ ಅವರೊಂದಿಗೆ ವಿಹರಿಸುತ್ತಿದ್ದನು. ॥೫॥ 
ಎಲ್ಲ 'ಪಕ್ಕಿಯರ ಅರಮನೆಗಳಲ್ಲಿಯೂ ಸುಂದರವಾದ ಸರೋವರ 
ಗಳಿದ್ದವು. ಅವುಗಳಲ್ಲಿದ್ದ ನಿರ್ಮಲವಾದ ನೀರು ನೈದಿಲೆ, ಕೆಂದಾವರೆ, 
ಬಿಳಿನೈದಿಲೆ, ಶತಪತ್ರ ಮುಂತಾದ ಬಗೆ- ಬಗೆಯ ಕಮಲ ಪುಷ್ಪಗಳ 
ಪರಾಗದಿಂದ ಸುಗಂಧಿತವಾಗಿತ್ತು. ಆ ಸರೋವರಗಳಲ್ಲಿ ಹಂಸ, 
ಸಾರಸ ಮುಂತಾದ ಜಲಚರ ಪಕ್ಷಿಗಳು ನಲಿದಾಡುತ್ತಿದ್ದವು. 
ಭಗವಾನ್‌ ಶ್ರೀಕೃಷ್ಣನು ಅಂತಹ ಸುಂದರವಾದ ಸರೋವರ 
ಗಳಲ್ಲಿಯೂ, ಕೆಲವೊಮ್ಮೆ ನದಿಗಳಲ್ಲಿಯೂ ತನ್ನ ಪತ್ನಿಯರೊಡನೆ 
ಜಲಕ್ರೀಡೆಯಾಡುವನು. ಮಹಾನುಭಾವನಾದ ಶ್ರೀಕೃಷ್ಣನು ಹಾಗೆ 
ಜಲಕ್ರೀಡೆಯಾಡುತ್ತಿದ್ದಾಗ ಪಶ್ನಿಯರಿಂದ ಆಲಿಂಗಿಸಲ್ಪಟ್ಟು ಅವರ 
ಕುಚಕುಂಕುಮಗಂಧಗಳಿಂದ ಲಿಪ್ತವಾದ ವಕ್ಷಷ್ಣಳದಿಂದ ಕೂಡಿ 
ಬಹಳವಾಗಿ ಶೋಜಿಸುತ್ತಿದ್ದನು. ॥ ೬-೭ ॥ ಆ ಸಮಯದಲ್ಲಿಗಂಧ 
ರ್ವರು ಶ್ರೀಕೃಷ್ಣನ ಧರ್ಮ-ಕೀರ್ತಿಗಳನ್ನು ಗಾನಮಾಡುತ್ತಿದ್ದರು. 
ಸೂತ-ಮಾಗಧ-ವಂದಿಗಳು ಆನಂದತುಂದಿಲರಾಗಿ ವೀಣಾ, 
ಮೃದಂಗ, ಮದ್ಗಳೆಗಳನ್ನು ನುಡಿಸುತ್ತಿದ್ದರು. ॥ ೮ ॥ 
ಶ್ರೀಕೃಷ್ಣನ ಪತ್ನಿಯರು ಕಿಲ-ಕಿಲನೆ ನಗುತ್ತಾ ಅವನ ಸುತ್ತಲೂ 
ನಿಂತು ನೀರ್ಕೊವಿಯಿಂದ ಶ್ರೀಕೃಷ್ಣನ ಮೇಲೆ ನೀರು ಸುರಿಸುವರು, 
ಇದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನು ಅವರ ಮೇಲೆ ರಭಸದಿಂದ 
ನೀರುಗ್ಗುತ್ತಾ ಯಕೃಪ್ವೀಯರೊಡನೆ ಯಕ್ಷರು ಜಲಕ್ರೀಡೆಯಾಡು 
ವಂತೆ ನೀರಾಟವಾಡುತ್ತಿದ್ದನು. NE I ನೀರಿನ ಎರಚಾಟದಿಂದ 
ಲಲನೆಯರ ವಸ್ಸಗಳು ನೆನೆಯುತ್ತಿದ್ದವು. ಅವರ ದೊಡ್ಡ-ದೊಡ್ಡ 
ಮುಡಿಗಳಿಂದ ಪುಷ್ಪಗಳು ಉದುರುತ್ತಿದ್ದವು. ಕೃಷ್ಣನಿಂದ ನೀರನ್ನು 
ಸುರಿಸಲಡುತ್ತಿದ್ದ ಜೀರ್ಕೋವಿಯನ್ನು ಕಿತ್ತುಕೊಳ್ಳುವ ನೆಪದಿಂದ 
ಪ್ರಮದೆಯರು. ಪುರುಷೋತ್ತಮನನ್ನು ಆಲಿಂಗಿಸಿಕೊಳ್ಳುತ್ತಿದ್ದರು. 
ಅವನ ಸ್ಪರ್ಶದಿಂದ ಪತ್ನಿಯರ ಹೃದಯದಲ್ಲಿ ಪ್ರೇಮ-ಭಾವದ 
ಅಭಿವೃದ್ಧಿಯಾಗುತ್ತಿತ್ತು. ಆದರಿಂದ ಅವರ ಮುಖಕಮಲಗಳು 
ವಿಕಸಿತವಾಗಿ ಅವರ ಶೋಭೆಯು ಇನ್ನೂ ಹೆಚ್ಚುತ್ತಿತ್ತು. ॥ ೧೦ ॥ 
ಆ ಸಮಯದಲ್ಲಿ ಶ್ರೀಕೃಷ್ಣನ ವನಮಾಲೆಯು ಆ ರಾಣಿಯರ 
ವಕ್ಚಹ್ಥಳಕ್ಕೆ ಹಚ್ಚಿಕೊಂಡ ಕುಂಕುಮಕೇಸರಿಯ ಬಣ್ಣದಿಂದ ಕೆಂಪಾ 
ಗುತಿತ್ತು. ನೀರಾಟದ ಸಂಭ್ರಮದಲ್ಲಿ ಶ್ರೀಕೃಷ್ಣನ ಗುಂಗ 
ಕೂದಲುಗಳು ಕೆದರಿ ತಲೆಯಸುತ್ತಲೂ ಹರಡಿಕೊಂಡಿದ್ದವು. ಅವನು 
ತನ್ನ ರಾಣಿಯರನ್ನು ಮೇಲಿಂದ ಮೇಲೆ ನೀರಿನಿಂದ ನೆನೆ 
ಬಿಡುತ್ತಿದ್ದೆ, ಅವರೂ ಶ್ರೀಕೃಷ್ಣನನ್ನು ನೆನೆಬಿಡುತ್ತಿದ್ದರು.. ಗಜ 
ರಾಜನು ಹೆಣ್ಣಾನೆಗಳೊಡನೆ ಸುತ್ತುವರಿದು ಜಲಕ್ತಿ ಲಕೀಡೆಯಾಡು 
ವಂತೆ ಶ್ರೀಕೃಷ್ಣನು ಪತ್ತಿಯರೊಡನೆ ವಿಹರಿಸಿದನು. ॥ ೧೧ 


590 ಶ್ರೀಮದ್ಭಾಗವತ [ ಅಧ್ಯಾಯ90 


ನಟಾನಾಂ ನರ್ತಕೀನಾಂ ಚಗೀತವಾದ್ಯೋಪಜೀವಿನಾಮ್‌ । 
ಕ್ರೀಡಾಲಂಕಾರವಾಸಾಂಸಿ ಕೃಷ್ಣೋ ದಾತ್ರಸ್ಯ ಚ ಸ್ಪಿಯಃ 
1 ೧೨ ॥ 


ಭಗವಾನ್‌ ಶ್ರೀಕೃಷ್ಣನ ಮತ್ತು ಅವರ ಪತ್ನಿಯರು ಕ್ರೀಡೆಯಾಡಿದ 
ಬಳಿಕ ತಮ್ಮ-ತಮ್ಮ ವಸ್ಥಾಭರಣಗಳನ್ನು ಕಳಚಿ ಗೀತ-ವಾದ್ಯ 
ಗಳಿಂದಲೇ ಜೀವನ ನಿರ್ವಹಿಸುತ್ತಿದ್ದ ನಟ-ನರ್ತಕಿಯರಿಗೆ 
ಕೊಡುತ್ತಿದ್ದರು. ॥ ೧೨ ॥ ಪರೀಕ್ಷಿತನೇ | ಈ ರೀತಿಯಿಂದ ಶ್ರೀಕೃಷ್ಣನು 
| ಅವರೊಡನೆ ವಹರಿಸುತ್ತಿದ್ದನು. ಶ್ರೀಕೃಷ್ಣನು ಪ್ರಿಯ ವಿಲಾಸ 
ಗಳಿಂದಲೂ, ಮಂದಗಮನದಿಂದಲೂ, ಕಿರುನಗೆಯಿಂದಲೂ, 
ಪರಿಹಾಸೋಕ್ತಿಗಳಿಂದಲೂ, ಕಡೆಗಣ್ಣ ನೋಟದಿಂದಲೂ, ಆಲಿಂಗನ 
ಚುಂಬನಾದಿಗಳಿಂದಲೂ ಸ್ವ್ರೀಯರ ಮನಸ್ಸನ್ನು ಸಂಪೂರ್ಣವಾಗಿ 
ಅಪಹರಿಸಿ ಬಿಟ್ಟಿದ್ದನು. ॥ ೧೩ ॥ ರಾಣಿಯರಿಗೆ ಜೀವನ ಸರ್ವ 
ಸ್ವವೂ ಏಕಮಾತ್ರ ಹೃದಯೇಶ್ವರನಾದ ಶ್ರೀಕೃಷ್ಣನೇ ಆಗಿದ್ದನು. 
ಅವರು ಕೆಲವು ವೇಳೆ ಯಾರೊಂದಿಗೂ ಮಾತನ್ನಾಡದೆ ಮೌನವಾಗಿ 
ಕಮಲನಯನ ಶ್ಯಾಮಸುಂದರನ ಧ್ಯಾನದಲ್ಲೇ ತಲ್ಲೀನರಾಗು 
ತ್ತಿದ್ದರು. ಕೆಲವೊಮ್ಮೆ ಉನ ತ್ವರಂತೆ ಮಾತುಗಳನ್ನಾಡುವರು. ಕೆಲ 
ಫೊಮ್ಮೆ ಶ್ರೀಕೃಷ್ಣನ ಸನಿಹದಲ್ಲೇ ಇದ್ದರೂ ಪ್ರೇಮೋನ್ಭಾದದ ಕಾರಣ 
ಅವನ ವಿರಹವನ್ನು ಅನುಭವಿಸುತ್ತಿದ್ದರು. ಮತ್ತು ಏನೇನೋ 
ಮಾತನಾಡುತ್ತಿದ್ದರು. ಮಹಾರಾಜಾ ! ಆವರಾಡುತ್ತಿದ್ದ ಮಾತು 
ಗಳನ್ನು ಯಥಾವತ್ತಾಗಿ ಹೇಳುತ್ತೇನೆ, ಕೇಳು. ॥ ೧೪ ॥ 





ಕೃಷ್ಣಸ್ಕೈವಂ  ವಿಹರತೋ ಗತ್ಯಾಲಾಪೇಕ್ಠಿತಸ್ಥಿತೆ: । 
ನರ್ಮಕ್ಷ್ವೇಲಿಪರಿಷ್ಟಂಗೈಃ ಸ್ತ್ರೀಣಾಂ ಕಿಲ ಹೃತಾ ಧಿಯಃ 
॥ ೧೩ ॥ 


ಊಚುರ್ಮುಕುಂದೈಕಧಿಯೋರಗಿರ ಉನ್ನತ್ತವಜ್ಞಡಮ್‌ । 
ಚಿಂತಯಂತ್ಯೋತ ರವಿಂದಾಕ್ಷಂ ತಾನಿ ಮೇ ಗದತಃ ಶೃಣು | 
॥ 0೪ ॥ 


ನು ಸೂ ರಾಣಿಯರು ಹೇಳುತ್ತಾರೆ - ಎಲೈ ಕುಕರ ಪಕ್ಷಿಯೇ! 
ಕುರರಿ ವಿಲಪಸಿ ತ್ವಂ ವೀತನಿದ್ರಾ ನ ಶೇಷೇ ಸರ್ವೇಶ್ವರನಾದ ಶ್ರೀಕೃಷ್ಣನು ಬಾಹ್ಯ ವಿಷಯಗಳನ್ನು ಮರೆತು ಈ 
ಸ್ವನಿತಿ ಜಗತಿ ರಾತ್ರ್ಯಾಮೀಶ್ಚರೋ ಗುಪ್ಪಬೋಧ | ರಾತ್ರಿಯಲ್ಲಿಸುಖವಾಗಿ ನಿದ್ರಿಸುತ್ತಿದ್ದಾನೆ. ನೀನಾದರೋ ನಿದ್ರಿಸುತ್ತಿಲ್ಲ. , 


ಮಾತ್ರವಲ್ಲ ಆಳುತ್ತಿರುವ. ಇದರಿಂದ ಪ್ರಭುವಿನ ವಿದ್ವೆಗೆ 
ಭಂಗವುಂಟಾಗದೇ ? ಸಖಿಯೇ। ಕಮಲಾಕ್ಷನಾದ ಶ್ರೀಕೃಷ್ಣನ 
ಉದಾರವಾದ ಲೀಲಾಕಟಾಕ್ಟವೀಕ್ಚಣದಿಂದ ನನ್ನಂತೆಯೇ ನಿನ್ನ 
ಮನಸ್ಸು ಕದಡಿ ಹೋಗಿದೆಯೇ ? ॥ ೧೫ ॥ 

ಚಕ್ರವಾಕ ಪಕ್ಷಿಯೇ। ನೀನೇಕೆ ರಾತ್ರಿಯಲ್ಲಿ ಕಣ್ಣುಗಳನ್ನು 
ಮುಚ್ಚಿಕೊಂಡಿರುವೆ ? ನಿನ್ನ ಪತಿಯು ದೇಶಾಂತರಕ್ಕೇನಾದರೂ 
ಹೋಗಿರುವನೇ 9 ಇದರಿಂದಲೇ ನೀನು ಕರುಣಾಜನಕವಾದ 
ಸ್ವರದಲ್ಲಿ ಕೂಗಿಕೊಳ್ಳುತ್ತಿರುವೆಯಾ 9 ಅಯ್ಯೋ ಪಾಪ! ನೀನು 
ಬಹಳದುಃಖಿಯಾಗಿರುವೆ. ಅಥವಾ ನಮ್ಮಂತೆಯೇ ನಿನ್ನ ಹೃದಯ 
ದಲ್ಲಿ ಭಗವಂತನ ದಾಸೀಭಾವವು ಜಾಗ್ರತವಾಗಿದೆಯೇ? ಈ 
ಕಾರಣದಿಂದಲೇ ನೀನು ಅವನ ಚರಣಗಳಲ್ಲಿ ಏರಿಸಿರುವ ಪುಷ್ಪ 
ಮಾಲೆಯನ್ನು ನಿನ್ನ ತರುಬಿನಲ್ಲಿ ಧರಿಸಲು ಅಪೇಕ್ಸಿಸುತ್ತಿರು 
ವೆಯಾ 9 ॥ ೬ ॥ 

ಎಲ್ಲೆ ಸಮುದ್ರವೇ! ನೀನು ನಿರಂತರ ಭೋರ್ಗರೆಯುತ್ತಲೇ 
ಇರುವೆಯಲ್ಲ! ನಿನಗೆ ನಿದ್ದೆ ಬರುವುದಿಲ್ಲವೇ? ನಿನಗೆ ನಿದ್ರೆ 
ಬಾರದಿರುವ ರೋಗವೇನಾದರೂ ಉಂಟಾಗಿದೆಯೇ ? ಆದರೆ 
ಹಾಗಲ್ಲ ನಿನಗೆ ಪ್ರಿಯನಾದ ಶ್ಯಾಮಸುಂದರನು ನಿನ್ನ ಧೈರ್ಯ, 
ಗಾಂಭೀರ್ಯ ಮೊದಲಾದ ಸ್ವಾಭಾವಿಕ ಗುಣಗಳನ್ನು ಕಿತ್ತು ಕೊಂಡಿರು 
ವನು. ಇದರಿಂದ ನೀನು ನಮ್ಮಂತೆಯೇ ಯಾವುದೇ ಔಷಧಿಯೇ 
ಇಲ್ಲದ ರೋಗಕ್ಕೆ ತುತ್ತಾಗಿರುವಂತೆ ಕಾಣುತ್ತದೆ. ॥ ೧೭ ॥ 

ಎಲೈ ಚಂದ್ರನೇ! ನೀನು ಬಲವಾದ ಕ್ಷಯರೋಗದಿಂದ 
ಪೀಡಿತನಾಗಿರುವೆ. ಅದರಿಂದಲೇ ಅತ್ಯಂತ ದುರ್ಬಲನಾಗಿರುವೆ. 
ಅಯ್ಯೋ! ರಾಮ, ರಾಮ! ಈಗ ನೀನು ನಿನ್ನ ಕಿರಣಗಳಿಂದ 


ವಯಮಿವ ಸಖಿ ಕಚ್ಚಿದ್ದಾಢನಿರ್ಭಿನ್ನಚೇತಾ 
ನಲಿನನಯನಹಾಸೋದಾರಲೀಲೇಕ್ಲಿತೇನ 1 0೫ ॥ 


ನೇತ್ರೇ ನಿಮೀಲಯಸಿ ನಕ್ತ್ಕಮದೃಷ್ಟಬಂಧು- 
ಸಂ ರೋರವೀಷಿ ಕರುಣಂ ಬತ ಚಕ್ರವಾಕಿ | 

ದಾಸ್ಯಂ ಗತಾ ವಯಮಿವಾಚ್ಯುತಹಾದಜುಷ್ಟಾಂ 
ಕಿಂವಾಸ್ತಜಂಸ್ಕೃಹಯಸೇ ಕಬರೇಣ ವೋಢುಮ್‌ ॥ ೧೬ ॥ 


ಭೋ ಭೋಃ ಸದಾ ನಿಷ್ಠನಸೇ ಉದನ್ವ- 
ನ್ದಲಬ್ಧನಿದ್ರೋ5 ಧಿಗತಪ್ರಜಾಗರ: 

ಕಿಂ ವಾ ಮುಕುಂದಾಪಹೃತಾತ್ಸಲಾಂಭನ: | 
ಪ್ರಾಹ್ತಾಂ ದಶಾಂತೂು ಚ ಗತೋ ದುರತ್ಕಯಾಮ್‌ ॥ ೧೭ ॥ 





90 ಅಧ್ಯಾಯ] ದಶಮಸ್ಕಂಧ (ಉತ್ತರಾರ್ಧ) 591 

ತ್ವಂ ಯಕ್ಷ್ಮಣಾ ಬಲವತಾಸಿ ಗೃಹೀತ ಇಂದೋ ಕತ್ತಲೆಯನ್ನು ಓಡಿಸಲು ಅಸಮರ್ಥನಾಗಿರುವೆ. ನಮ್ಮ ಪ್ರಿಯ 

ಕ್ವೀಣಸ್ರಮೋ ನ ನಿಜದೀಧಿತಿಭಿಃ ಕ್ಹಿಣೋಷಿ | ಶ್ಯಾಮಸುಂದರನ ಮಧುರವಾದ ರಹಸ್ಯವಾದ ಮಾತುಗಳನ್ನು 
ಕಚ್ಚಿನ್ನುಕುಂದಗದಿತಾನಿ ಯಥಾ ವಯಂ ತ್ಸು ಮರೆತು ಅದನ್ನೇ ಪುನಃ ಸ್ಥರಸುತ್ತಾ ನೀನು ಕ್ಷೀಣನೂ, ಮೌನಿ 


ವಿಸೃತ್ಯ ಭೋಃ ಸ್ಥಗಿತಗೀರುಪಲಕ್ಕ ಕ್ಯಸೇ ನಃ ॥ ೧೮ ॥ 


ಕಿಂ ತ್ವಾಚರಿತಮಸ್ಥಾಭಿರ್ಮಲಯಾನಿಲ ತೇಠಪ್ರಿಯಮ್‌ । 
ಗೋವಿಂದಾಪಾಂಗನಿರ್ಭಿನ್ನೇ ಹೃದೀರಯಸಿ ನಃ ಸ್ಥರಮ್‌ 
| ೧೯॥ 


ಮೇಘ ಶ್ರೀಮಂಸ್ಷಮಸಿ ದಯಿತೋ ಯಾದವೇಂದ್ರಸ್ಯ ನೂನಂ 
ಶ್ರೀವತ್ಸಾಂಕಂ ವಯಮಿವ ಭವಾನ್‌ ಧ್ಯಾಯತಿ ಪ್ರೇಮಬದ್ಧಃ 
ಅತ್ಯುತ್ಕಂಠಃ ಶಬಲಷ್ಯದಯೋತಸ್ಥದ್ದಿಧೋ ಬಾಷ್ಟಧಾರಾಃ 
ಸ್ಮೃತ್ವಾ ಸ್ಮೃತ್ವಾ ಎಸೃಜಸಿ ಮುಹುರ್ದುಃಖದಸ್ಪತ್ವಸಂಗಃ 

Il ೨೦ ॥ 


ಪ್ರಿಯರಾವಪದಾನಿ 

ಸಂಜೀವಿಕಯಾನಯಾ 
ಕರವಾಣಿ ಕಿಮದ್ಕ್ಯ ತೇ 
ವದ ಮೇ ವಲ್ಲಿತಕಂಠ 


ಭಾಷಸೇಮೃತ- 
ಗಿರಾ | 
ಪ್ರಿಯಂ 
ಕೋಕಿಲ ॥ ೨೦ ॥ 


ನ ಚಲಸಿ ಐನ ವದಸ್ಕುದಾರಬುದ್ದೇ 
ಕ್ಲಿತಿಧರ ಚಿಂತಯಸೇ ಮಹಾಂತಮರ್ಥಮ್‌ । 

ಅಪಿ ಬತ ವಸುದೇವನಂದನಾಂಘ್ರಿಂ 
ವಯಮಿವ ಕಾಮಯಸೇ ಸ್ಪನ್ಫರ್ವಿಧರ್ಶುಮ್‌ ॥ ೨೨ ॥ 


ಶುಷ್ಕದ್ಧದಾಃ ಕರ್ಶಿಕಾ ಬತ ಸಿಂಧುಪತ್ವ್ಯಃ 
ಸಂಪ್ರತ್ಯಪಾಸ್ತಕಮಲಶ್ರಿಯ ಇಷ್ಟಭರ್ತುಃ । 
ಯದ್ದದ್ದಯಂ ಮಧುಪತೇಃ ಪ್ರಣಯಾವಲೋಕಮ್‌ 
ಅಪ್ರಾಪ್ಯ ಮುಷ್ಪಹೃದಯಾಃ ಪುರುಕರ್ಶಿತಾಃಸ್ಥ ॥ ೨೩ ॥ 





ಆಗಿರಬಹುದೇ ? ॥ ೧೮ ॥ 

ಎಲ್ಲೆ ಮಲಯಾನಿಲವೇ | ನಮ್ಮ ಹೃದಯದಲ್ಲಿ ಸುಪ್ತವಾಗಿದ್ದ 
ಕಾಮವನ್ನು ಬಡಿದೆಬ್ಬಿಸುತ್ತಿರುವೆಯಲ್ಲ! ನಾವೇನು ನಿನಗೆ ಅಪರಾಧ 
ವೆಸಗಿದ್ದೇವೆ? ಅಯ್ಯಾ! ಭಗವಂತನ ಕಟಾಕ್ಚ-ವೀಕ್ಬಣದಿಂದ 
ನಮ್ಮ ಹೃದಯಗಳು ಮೊದಲೇ ಘಾಸಿಗೊಂಡಿವೆ. ಇದನ್ನು 
ತಿಳಿಯದೆ ಪುನಃ ನಮ್ಮನ್ನು ಏಕೆ ಸತಾಯಿಸುತ್ತಿರುವೆ ? ॥ ೧೯॥ 

ಶ್ರೀಮಂತನಾದ ಮೇಘರಾಜನೇ! ನೀನು ಶ್ಯಾಮಲವರ್ಣ 
ದವನಾದ್ದರಿಂದ ಮೇಘಶ್ಯಾಮನಾದ ನಮ್ಮ ಪ್ರಿಯತಮನಿಗೆ 
ಅತ್ಯಂತ ಪ್ರಿಯನಾಗಿರುವೆ. ಅದರಿಂದಲೇ ನೀನು ನಮ್ಮಂತೆಯೇ 


| ಪ್ರೇಮಪಾಶದಲ್ಲಿ ಬಿದ್ದು ಅವನನ್ನು ಧ್ಯಾನಮಾಡುತ್ತಿರುವೆ. 
ನೋಡು! ನೋಡು! ನಿನ್ನ ಹೃದಯವು ಚಿಂತೆಯಿಂದ ತುಂಬಿ 


ಹೋಗಿದೆ. ನೀನು ಅವನಿಗಾಗಿ ಅತ್ಯಂತ ಉತ್ಕಂಠಿತನಾಗಿರುವೆ. 
ಅದಕ್ಕೆಂದೇ ಪದೇ-ಪದೇ ಅವನನ್ನು ನೆನೆಯುತ್ತಾ ನಮ್ಮಂತೆಯೇ 
ಕಣ್ಣೀರ ಧಾರೆಗಳನ್ನು ಸುರಿಸುತ್ತಿರುವೆ. ಶ್ಯಾಮಫನ! ನಿಜ 
ವಾಗಿಯೂ ಘನಶ್ವಾಮನಲ್ಲಿ ಸಂಬಂಧ ಬೆಳೆಸುವುದೆಂದರೆ ದುಃಖ 
ಗಳಿಗೆ ಆಮಂತ್ರಣ ಕೊಟ್ಟಂತೆಯೇ ಸಿ. ॥ ೨೦ ॥ 

ಎಲ್ಲೆ ಕೋಗಿಲೆಯೇ ! ನೀನು ರಮಣೀಯವಾದ ಕಂಠ 
ಮಾಧುರ್ಯದಿಂದ ಕೂಡಿರುವೆ. ನಮ್ಮ ಪ್ರಿಯಕರ ಶ್ರೀಕೃಷ್ಣ 
ನಂತಯೇ ನೀನು ಕೂಡ ಮೃದುಮಧುರವಾದ, ಸತ್ತವರನ್ನೂ 
ಬದುಕಿಸುವ ಮಾಧರ್ಯದಿಂದ ಕೂಡಿರುವ ಮಾತುಗಳನ್ನೇ 


| ಆಡುತ್ತಿರುವೆ. ಈಗ ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು 
| ಮಾಡಿಕೊಡಲಿ ? ಹೇಳು, ॥ ೨೧॥ 


ಉದಾರ ಬುದ್ದಿಯುಳ್ಳ ಕ್ಲಿತಿಧರನೇ! ಪರ್ವತವೇ । ನೀನು 
ಚಲಿಸುವುದಿಲ್ಲ ಮಾತನಾಡುವುದೂ ಇಲ್ಲ ಯಾವುದೋ ಗಂಭೀರ 
ವಾದ ವಿಷಯವನ್ನು ಕುರಿತು ಆಲೋಚಿಸುತ್ತಿರುವಂತೆ ಕಾಣುತ್ತಿ 
ರುವೆ. ನಾವು ನಮ್ಮ ಸ್ತನಗಳಿಂದ ಧರಿಸಲು ಬಯಸುವ ವಾಸು 
ದೇವನ ಚರಣಾರವಿಂದಗಳನ್ನು ನಿನ್ನ ಶಿಖರಗಳಿಂದೇನಾದರೂ 
ಧರಿಸಲು ಅಪೇಕ್ಷಿಸುತ್ತಿರುವೆಯಾ ? ಅದನ್ನೇ ಗಾಢವಾಗಿ ಯೋಚಿಸು 
ಕ್ರಿರುವೆಯಾ ? ಹೇಳು, ॥ ೨೨ | 
ಎಲ್ಫೆ ಸಮುದ್ರಪಶ್ನಿಯರಾದ ನದಿಗಳೇ! ಇದು ಗ್ರೀಷ್ಠಯತು. 
ಮಡುಗಳೆಲ್ಲ ಒಣಗಿ ಹೋಗಿವೆ. ನಿಮ್ಮಲ್ಲಿ ಅರಳಿದ ಕಮಲ 
ಗಳ ಸೌಂದರ್ಯವು ಕಂಡುಬರುವುದಿಲ್ಲ ನೀವು ಬಹಳ ಸೊರಗಿ 
ದ್ವೀರಿ, ನಾವು ನಮ್ಮ ಪ್ರಿಯತಮ ಶ್ಯಾಮಸುಂದರನ ಪ್ರೇಮ 
ತುಂಬಿದ ಓರೆನೋಟವನ್ನು ಪಡೆಯದೆ ನಮ್ಮ ಹೃದಯಗಳು 
ಬರಿದಾಗಿ ಅತ್ಯಂತ ಸೊರಗಿ ಹೋಗಿದ್ದೇವೆ. ಹಾಗೆಯೇ ನೀವು 
ಕೂಡ ಮೇಘಗಳ ಮೂಲಕ ನಿಮ್ಮ ಪ್ರಿಯಕರ ಸಮುದ್ರದ ನೀರು 
ಪಡೆಯದೆ ಹೀಗೆ ದೀನರಾಗಿದ್ದೀರಿ ಎಂದು ತೋರುತ್ತದೆ. ॥ ೨೩ ॥ 
ಎಲೈ ಹಂಸವೇ! ಬಾ! ಬಾ! ನಿನಗೆ ಸ್ವಾಗತ ಬಯಸುತ್ತೇವೆ. 
ಈ ಪೀಠದಲ್ಲಿಕುಳಿತುಕೋ. ಸ್ವಲ್ಪಹಾಲು ಕುಡಿ. ಪ್ರಿಯ ಹಂಸವೇ | 
ಶ್ಯಾಮಸುಂದರನ ಸಮಾಚಾರವನ್ನು ಹೇಳು. ನೀನು ಅವನ 


592 


ಹಂಸ ಸ್ವಾಗತಮಾಸ್ಯತಾಂ ಪಿಬ ಷಯೋ 
ಬ್ರೂಹ್ಯಂಗ ಶೌರೇಃ ಕಥಾಂ 

ದೂತಂ ತ್ವಾಂ ನು ವಿದಾಮ ಕಚ್ಚಿದಜಿತಃ 
ಸನಾ ಸ ಉಕ್ತಂ "ಪುರಾ । 

ಕಿಂ ವಾ ನಶ್ಚಲಸೌಹೃದಃ ಸ್ಥರತಿ ಶಂ 
ಕಸ್ನಾದಜಾಮೋ ವಯಂ 

ಕೌದ್ರಾಲಾಪಯ ಕಾಮದಂ ಶ್ರಿಯಮೃತೇ 
ಸೈವೈಕನಿಷ್ಠಾ ಸ್ವಿಯಾಂ ॥ ೨೪ ॥ 


ಶ್ರೀಶುಕ ಉವಾಚ 
ಇತೀದೃಶೇನ ಭಾವೇನ ಕೃಷ್ಣೇ ಯೋಗೇಶ್ವರೇಶ್ವರೇ | 
ಕ್ರಿಯಾಮಾಣೇನ ಮಾಧವ್ಯೋ ಲೇಭಿರೇ ಪರಮಾಂಗತಿಮ್‌ 
I ೨೫ ॥ 


ಶ್ರುತಮಾತ್ರೋತಪಿ ಯಃ ಸ್ಟೀಣಾಂ ಪ್ರಸಹ್ಯಾಕರ್ಷತೇ ಮನಃ । 
ಅಚ ಅಗಸತುಗೆ ವಾಪಶ್ಯಂತೀನಾಂ ಕುತಃ ಪುನಃ 
11 ೨೬ 11 


ಯಾಃ ಸಂಪರ್ಯಚರನ್‌ಪ್ರೇಮ್ಣಾ ಪಾದಸಂವಾಹನಾದಿಭಿಃ । 
ಜಗದ್ಗುರುಂ ಭರ್ತೃಬುದ್ಧ್ಯಾ ತಾಸಾಂ ಕಿಂ ವರ್ಣ್ಯತೇ ತಪಃ 
|| ೨೭ ॥| 


ಏವಂ ವೇದೋದಿತಂ ಧರ್ಮಮನುತಿಷ್ಯನ್‌ ಸತಾಂ ಗತಿಃ । 
ಗೃಹಂ ಧರ್ಮಾರ್ಥಕಾಮಾನಾಂ ಮುಹುಶ್ಚಾದರ್ಶಯತ್ತ್ಪದಮ್‌ 
11 ೨೮ ॥ 


ಆಸ್ಥಿತಸ್ಯ ಪರಂ ಧರ್ಮಂ ಕೃಷ್ಣಸ್ಯ ಗೃಹಮೇಧಿನಾಮ್‌ । 
ಆಸನ್‌ ಹೋಡಶಸಾಹಸ್ರಂ ಮಹಿಷ್ಕಶ್ಚ ಶತಾಧಿಕಮ್‌ 
|| ೨೯ ॥ 


ತಾಸಾಂ ಸ್ವೀರತ್ನಭೂತಾನಾಮಪ್ರೌಯಾಃ ಪ್ರಾಗುದಾಹೃತಾಃ । 
ರುಕ್ಮಿಣೀಪ್ರಮುಖಾ ರಾಜನ್‌ಸ್ತತ್ಪುತ್ರಾಶ್ಟಾನುಪೂರ್ವಶಃ 
॥೩೦॥ 


ಶ್ರೀಮದ್ಭಾಗವತ 





[ ಆಧ್ಯಾಯ 90 


ದೂಶನಾಗಿರುವ ಎಂದೇ ನಾವು ಭಾವಿಸುತ್ತೇವೆ. ಯಾರಿಗೂ ವಶ 
ನಾಗದಿರುವ ಶ್ಯಾಮಸುಂದರನು ಕುಶಲನಾಗಿರುವನಲ್ಲ? 
ಅಯ್ಯಾ! ಅವನ ಸ್ನೇಹ ಬಹಳ ಅಸ್ಥಿರ ಹಾಗೂ ಕ್ಷಣಭಂಗುರ. 
ನೀವೇ ನನಗೆ ಪರಮಪ್ರಿಯರು ಎಂದು ಅವನು ನಮಗೆ ಹೇಳಿ 
ದ್ದನು. ಏನು ಅದು ಅವನಿಗೆ ಸ್ಥರಣೆಯಲ್ಲಿದೆಯೇ 9 ನೀನೇ 
ಳು, ಹೋಗು! ಹೋಗು! ನಾವು ನಿ ನಿನ್ನ ಅನುನಯ-ವಿನಯ 
ವನ್ನು ಕೇಳುವುದಿಲ್ಲ ಅವನೇ ನಮ್ಮನ್ನು ಲಕ್ಷಿಸುವುದಿಲ್ಲವಾದರೆ 
ನಾವಾದರೂ ಅವನ ಹಿಂದೆ ಏಕೆ ಬೀಳಬೇಕು? ಕ್ಲುದ್ರನಾದ 
ದೂತನೇ! ನಾವು ಅವನ ಬಳಿಗೆ ಹೋಗುವುದಿಲ್ಲ ಏನು ಹೇಳಿದ 
ಅವನು 9 ನಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಅವನು ಬರಲು 
ಇಚ್ಛಿಸುವನೇ ? ಸರಿ! ಹಾಗಾದರೆ ಅವನನ್ನು ಕರಕೊಂಡು ಬಾ, 
ಅವನೊಡನೆ ಮಾತನಾಡಲು ಅವಕಾಶಮಾಡಿಕೊಡು. ಆದರೆ 
ಲಕ್ಷ್ಮಿಯನ್ನು ಎಲ್ಲಾದರು ಜೊತೆಗೆ ಕರೆದುಕೊಂಡು ಬರುವುದು 
ಬೇಡ. ಹಾಗೇನೆ ಅವನು ಲಕ್ಷ್ಮಿಯನ್ನು ಬಿಟ್ಟು ಇಲ್ಲಿಗೆ ಬರಲು 
ಇಚ್ಛಿಸುವುದಿಲ್ಲವೇ ? ಇದೆಂತಹ ಮಾತು? ಏನು ಸ್ತ್ರೀಯರಲ್ಲಿ 
ಲಕ್ಷ್ಮಿಯೊಬ್ಬಳಿಗೇ ಭಗವಂತನಲ್ಲಿ ಪ್ರೇಮವಿರುವುದೇ ? ಏನು 
ನಮ್ಮಲ್ಲಿ ಯಾರೂ ಅಂತಹವರಿಲ್ಲವೇ ? ॥ ೨೪ | 

ಶ್ರೀಶುಕಮಹಾಮುನಿಗಳು ಹೇಳಿದರು - ಪರಿಶ್ಮಿತನೇ। 

ಶ್ರೀಕೃಷ್ಣನ ಪತ್ನಿಯರು ಯೋಗೇಶ್ವರನಾದ ಭಗವಂತನಲ್ಲಿ ಇಂತಹ 
ಅನನ್ಯವಾದ ಪ್ರೇಮಭಾವವನ್ನು ಇಟ್ಟಿದ್ದರು. ಅದರಿಂದಲೇ 
ಆವರು ಪರಮಪದವನ್ನು ಪಡೆದುಕೊಂಡರು. ॥ ೨೫ ॥ 
ಭಗವಾನ್‌ ಶ್ರೀಕೃಷ್ಣನ ಆನಂತ. ಲೀಲೆಗಳು ವಿವಿಧ ಪ್ರಕಾರದಿಂದ, 
ಅನೇಕ ಗೀತಗಳಿಂದ ಹಾಡಲ್ಪಟ್ಟಿವೆ. ಅವನ್ನು ಕೇಳಿದ ಮಾತ್ರ 
ದಿಂದಲೇ ಸ್ತೀಯರ ಮನಸ್ಸು ಬಲವಂತವಾಗಿ ಅವನೆಡೆಗೆ ಆಕರ್ಷಿ 
ಸಲ್ಪಡುವಷ್ಟುಮಧುರವೂ, ಮನೋಹರವು ಆಗಿವೆ. ಹಾಗಿರುವಾಗ 
ಅವನನ್ನು ಕಣ್ಣಾರೆಕಂಡ ಸ್ತೀಯರ ವಿಷಯದಲ್ಲಿ ಹೇಳುವು 
ದೇನಿದೆ? ॥ ೨೬॥ ಜಗದ್ಗುರು ಭಗವಾನ್‌ "ಶ್ರೀಕೃಷ್ಣನನ್ನೇ 
ಪತಿಯೆಂದು ಭಾವಿಸಿದ ಸೌಧಾಗ್ಯವತಿಯರು ಅವನಿಗೆ ಪರಮ 
ಪ್ರೇಮದಿಂದ ಸ್ಥಾನಮಾಡಿಸುವುದು, ಚರಣಗಳನ್ನು ಒತ್ತುವುದು, 
ಊಟಮಾಡಿಸುವುದು, ಮುಂತಾದ ಅನೇಕ ವಿಧದಿಂದ ಸೇವೆ 
ಮಾಡಿದರು. ಅವರ ತಪಸ್ಸನ್ನು ಯಾರು ತಾನೇ ವರ್ಣಿಸ 
ಬಲ್ಲರು? ॥ ೨೭॥ 

ಪರೀಕ್ಷಿತನೇ | ಭಗವಾನ್‌ ಶ್ರೀಕೃಷ್ಣನು ಸತುರುಷರಿಗೆ ಏಕೆ 
ಮಾತ್ರ ಆಶ್ರಯನಾಗಿರುವನು. ಅವನು ವೇದೊಕ್ತ ಧರ್ಮವನ್ನು 


' ಪದೇ-ಪದೇ ಆಚರಿಸಿ - ಮನೆಯೇ, ಧರ್ಮ, "ಅರ್ಥ, ಕಾಮ 


ಇವುಗಳನ್ನು ಸಾಧಿಸುವ ಸ್ಥಳವಾಗಿದೆ ಎಂದು ಜನರಿಗೆ ತೋರಿಸಿ 
ಕೊಟ್ಟಿರುವನು. ॥ ೨೮ ॥ ಇದಕ್ಕಾಗಿಯೇ ಅವನು ಗೃಹಸ್ಫೋಚಿತ 


ವಾದ ಶ್ರೇಷ್ಠಧರ್ಮವನ್ನು ಆಶ್ರಯಿಸಿ ವ್ಯವಹರಿಸುತ್ತಿದ್ದನು 


 ಪರೀಕ್ಷಿತನೇ ಅವನ ರಾಣಿಯರ ಸಂಖ್ಯೆ ಹದಿನಾರುಸಾವಿರದ 


ಒಂದುನೂರ ಎಂಟು ಇತ್ತು ಎಂದು ನಾನು ಮೊದಲೇ ನಿನಗೆ 
ಹೇಳಿರುವೆನು. ॥ ೨೯ ॥ ಅಂತಹ ಶ್ರೇಷ್ಠ ಸ್ವೀಯರಲ್ಲಿ ರುಕ್ಕಿಣಿಯೇ 
ಮೊದಲಾದ ಎಂಟು ಜನ ಪಟ್ಟದರಸಿಯರು ಮತ್ತು ಅವರ ಪುತ್ರರ 
ಕುರಿತು ನಾನು ಮೊದಲೇ ಕ್ರಮವಾಗಿ ವರ್ಣಿಸಿರುವೆನು. ॥ ೩೦ ॥ 


90 ಅಧ್ಯಾಯ] 


ದಶಮಸ್ಕಂಧ (ಉತ್ತರಾರ್ಧ) 


593 





ಏಕೈಕಸ್ಯಾಂ ದಶ ದಶ ಕೃಷ್ಣೋ: ಜೀಜನದಾತ್ಮಜಾನ್‌ | 
ಯಾವತ್ಯ ಆತ್ಮನೋ ಭಾರ್ಯಾ ಅಮೋಘ ಗತಿರೀಶ್ದರಃ 

1೩೧ ॥ 
ತೇಷಾಮುದ್ದಾಮವೀರ್ಯಾಣಾಮಷ್ಟಾದಶ ಮಹಾರಥಾಃ । 
ಆಸನ್ನುದಾರಯಶಸಸ್ಟೇಷಾಂ ನಾಮಾನಿ ಮೇ ಶೃಣು 

I ೩೨ ॥ 
ಪ್ರದ್ಯುಮಶ್ನಾನಿರುದ್ದಶ್ದ ದೀಪ್ರಿಮಾನ್‌ ಭಾನುರೇವ ಚ। 
ಸಾಂಬೋ ಮಧುರ್ಬೃಹದ್ಭಾಮಶ್ಚಿತ್ರಭಾನುರ್ವಕೋರರುಣಃ 

11 ೩೩ || 
ಪುಷ್ಠರೋ ವೇದಬಾಹುಶ್ಚ ಶ್ರುತದೇವಃ ಸುನಂದನಃ। 
ಚಿತ್ರಬಾಹುರ್ವಿರೂಪಶ್ಚ ಕವಿರ್ನಗ್ರೋಧ ಏವ ಚ 


|| ೩೪ ॥ 
ವಿತೇಷಾಮಪಿ ರಾಜೇಂದ್ರ ತನುಜಾನಾಂ ಮಧುದ್ವಿಷಃ । 
ಪ್ರದ್ಯುಮ್ನ  ಆಸೀತ್ಸಥಮಃ ್ಹಪಿತ್ಳವದ್ರುಕ್ಕಿಣೀಸುತಃ 

i ೩೫ 1 


ಸ ರುಕ್ಮಿಣೋ ದುಹಿತರಮುಪಯೇಮೇ ಮಹಾರಥಃ। 
ತಸ್ಮಾತುತೋಶನಿರುದ್ದೋ5 ಭೂನ್ನಾಗಾಯುತಬಲಾನ್ಹಿತಃ 


| ೩೬ 1 
ಸ ಚಾಪಿ ರುಕ್ಕಿಣಃ ಪೌತ್ರೀಂ ದೌಹಿತ್ರೋ ಜಗೃಹೇ ತತಃ । 
ವಜ್ತಸ್ತಸ್ಯಾಭವದ್ಯಸ್ತು ಮೌಸಲಾದವಶೇಷಿತಃ 

1 AL 1 


ಪ್ರತಿಬಾಹುರಭೂತ್ತಸ್ಥಾತ್‌ ಸುಬಾಹುಸ್ತಸ್ಯ ಚಾತ್ಸಜಃ। 
ಸುಬಾಹೋಃ ಶಾಂತಸೇನೋ5 ಭೂಚ್ಛತಸೇನಸ್ತು ತತುತಃ 

WH ೩೮ 11 
ನ ಹೇತಸ್ಥಿನ್ಬುಲೇ ಜಾತಾ ಅಧನಾ ಅಬಹುಪ್ರಜಾಃ। 
ಅಲ್ಲಾಯುಷೋತ ಲೃವೀರ್ಯಾಶ್ಚಅಬ್ರಹ್ಮಣ್ಯಾಶ್ಚಜಜ್ನರೇ 

೩೯॥ 
ಯದುವಂಶಪ್ರಸೂತಾನಾಂ ಪುಂಸಾಂ ವಿಖ್ಯಾತಕರ್ಮಣಾಮ್‌ | 
ಸಂಖ್ಯಾ ನ ಶಕ್ಕತೇ ಕರ್ತುಮಪಿ ವರ್ಷಾಯುತ್ಛೈರ್ನಪ 

I ೪೦ ॥ 
ತಿಪ್ರಸ ಕೋಟ್ಯಃ ಸಹಸ್ರಾಣಾಮಪ್ಪಾಶೀತಿಶತಾನಿ ಚ। 
ಆನ್‌ ಯದುಕುಲಾಚಾರ್ಯಾಃಕುಮಾರಾಣಾಮಿತಿ ಶ್ರುತಮ್‌ 

1 ೪೧॥ 
ಸಂಖ್ಯಾನಂ ಯಾದವಾನಾಂ ಕಃ ಕರಿಪ್ತತಿ ಮಹಾತ್ಮನಾಮ್‌ । 
ಯತ್ರಾಯುತಾನಾಮಯುಶಲಕ್ಟೇಣಾಸ್ತೇ ಸ ಆಹುಕಃ 

11 ೪೨ 


| ದೇವಾಸುರಾಹವಹತಾ ದೈತೇಯಾ ಯೇ ಸುದಾರುಣಾಃ | 


ತೇ ಚೋತ್ಸನ್ನಾ ಮನುಷ್ಯೇಷು ಪ್ರಜಾ ದೃಪ್ತಾ ಬಬಾಧಿರೇ 
|| ೪೩ 1 


ಇವರಲ್ಲದೆ ಇತರ ಶ್ರೀಕೃಷ್ಣನ ಪತ್ನಿಯರಲ್ಲಿ ಪ್ರತಿಯೊಬ್ಬಳಲ್ಲಿಯೂ 
ಹತ್ತ-ಹತ್ತು ಪುತ್ರರು ಇದ್ದರು. ಇದೇನೋ ಆಶ್ಚರ್ಯದಸಂಗತಿ 
ಯಲ್ಲ ಏಕೆಂದರೆ ಭಗವಂತನು ಸರ್ವಶಕ್ಕನೂ, ಸತ್ಯಸಂಕಲ್ಪನೂ 
ಆಗಿರುವನು. ॥ ೩೧ ॥ ಭಗವಂತನ ಪರಮ ಪರಾಕ್ರಮಿ ಪುತ್ರರಲ್ಲಿ 
ಹದಿನೆಂಟು ಮಂದಿ ಮಹಾರಥರೇ ಆಗಿದ್ದರು. ಅವರ ಕೀರ್ತಿ 

ಇಡೀ ಜಗತ್ತಿನಲ್ಲಿ ಹರಡಿತ್ತು. ಅವರ ಹೆಸರು ಇಂತಿದೆ. ॥ ೩೨ ॥ 
ಪ್ರದ್ಮುಮ್ನ ಅನಿರುದ್ಧ ದೀಪ್ಲಿಮಂತ, ಭಾನು, ಸಾಂಬ, ಮಧು, 
ಬೃಹದ್ದಾನು, ಚಿತ್ರಭಾನು, ವೃಕ, ಅರುಣ, ಪುಷ್ಕರ, ವೇದಬಾಹು, 
ಶ್ರುತದೇವ, ಸುನಂದನ, ಚಿತ್ರಬಾಹು, ವಿರೂಪ, ಕವಿ ಮತ್ತು 
ನ್ವಗ್ರೋಧ. ॥ ೩೩-೩೪ ॥ ರಾಜೇಂದ್ರನೇ | ಭಗವಾನ್‌ ಶ್ರೀಕೃಷ್ಣನ 
ಈ ಪುತ್ರರಲ್ಲಿ ರುಕ್ಬಿಣಿನಂದನ ಪ್ರದ್ಯುಮ್ನನೇ ಸರ್ವಶ್ರೇಷ್ಠ 
ನಾಗಿದ್ದದು. ಅವನು ಸರ್ವಗುಣಗಳಲ್ಲಿ ತಂದೆಯಂತೆಯೇ 
ಇದ್ದನು. ॥ ೩೫ ॥ ಮಹಾರಥಿ ಪ್ರದ್ಯುಮನು ರುಕ್ಕಿಯ ಮಗ 
ಳೊಂದಿಗೆ ವಿವಾಹವಾಗಿದ್ದನು. ಆಕೆಯ ಗರ್ಭದಲ್ಲಿ ಹತ್ತು ಸಾವಿರ 
ಆನೆಗಳ ಬಲವುಳ್ಳ ಅನಿರುದ್ದನು ಹುಟ್ಟಿದನು. ॥ ೩೬ ॥ 


| ಅನಿರುದ್ದನು ರುಕ್ಕಿಯ ಮೊಮ್ಮಗಳನ್ನು ವಿವಾಹವಾಗಿ ಅವಳಲ್ಲಿ 


ವಜ್ತನಾಭನೆಂಬ ಮಗನನ್ನು ಪಡೆದನು. ಬ್ರಾಹ್ಮಣರ ಶಾಪದಿಂದ 
ಯದುವಂಶವು ನಾಶವಾಗಿ ಹೋದೆ ಬಳಿಕ ಏಕಮಾತ್ರ 
ವಜ್ತನಾಭನು ಉಳಿದಿದ್ದನು. ॥ ೩೭ ॥ 

ವಜ್ತನಾಭನ ಪುತ್ರನು ಪ್ರತಿಬಾಹು, ಪ್ರತಿಬಾಹುವಿಗೆ ಸುಬಾಹು, 
ಸುಬಾಹುವಿಗೆ ಶಾಂತನೇನ ಮತ್ತು ಶಾಂತಸೇನನಿಗೆ ಶತಸೇನ 
ಹುಟ್ಟಿದನು. ॥ ೩೮ ॥ ಪರೀಕ್ಷಿತನೇ | ಈ ವಂಶದಲ್ಲಿ ಸಂತಾನವಿಲ್ಲ 
ದವನೂ ನಿರ್ಧನನೂ, ಅಲಾಯುವೂ ಅಲ್ಲವೀರ್ಯನೂ 
ಯಾರೂ ಇರಲಿಲ್ಲ ಅವರೆಲ್ಲರೂ ಬ್ರಾಹ್ಮಣ ಭಕ್ತರಾಗಿ 
ದ್ದರು. ॥ ೩೯ ॥ ಪೆರಿಕ್ಷಿತನೇ! ಯದುವಂಶದಲ್ಲಿ ಆಗಿಹೋದ 
ಇಂತಿಂತಹ ಯಶಸ್ವಿಗಳ, ಪರಾಕ್ರಮಿಗಳ ಗಣನೆಯು ಸಾವಿರಾರು 
ವರ್ಷಗಳಲ್ಲಿಯೂ ಮುಗಿಯಲಾರದು. ॥ ೪೦ ॥ ಯದುವಂಶ 
ದಲ್ಲಿ ಬಾಲಕರಿಗೆ ಕಲಿಸಲು ಮೂರು ಕೋಟಿ ಎಂಭತ್ತೆಂಟು ಲಕ್ಷ 
ಆಚಾರ್ಯರಿದ್ದರೆಂದು ನಾನು ಕೆಳಿದ್ದೆ ॥ ೪೧॥ ಇಂತಹ 
ಸ್ಥಿತಿಯಲ್ಲಿ ಮಹಾತ್ಮರಾದ ಯದುವಂಶಿಯರ ಸಂಖ್ಯೆಯ 
ನ್ಹಾದರೋ ಹೇಗೆ ಹೇಳಬಹುದಾಗಿದೆ. ಮಹಾರಾಜನಾದ ಉಗ್ರಸೇನ 
ನೊಡನೆ ಅಂದಾಜು ಒಂದು ನೀಲ (ಒಂದು ಅಂಕೆ ಬರೆದು 
ಹದಿಮೂರು ಸೊನ್ನೆ ಬರೆಯಬೇಕು.) ಸೈನಿಕರಿದ್ದರು. ॥ ೪೨ ॥ 

ಪರೀಕ್ಷಿತನೇ। ಹಿಂದೆ ನಡೆದ ದೇವಾಸುರರ ಸಂಗ್ರಾಮದಲ್ಲಿ 
ಅಸಂಖ್ಯಾತ ಭಯಂಕರ ಅಸುರರು ಆಸುನೀಗಿದರು. ಅವರೇ ಈಗ 
ಮನುಷ್ಯರಾಗಿ ಹುಟ್ಟಿಮಹಾಗರ್ವಿಷ್ಠರಾಗಿ ಜನರನ್ನು ಪೀಡಿಸತೊಡ 
ಗಿದರು. ॥ ೪೩ ॥ ಅವರನ್ನು ನಿಗ್ರಹಿಸುವ ಸಲುವಾಗಿ ಭಗವಂತನ 


564 


ತನ್ನಿಗ್ರಹಾಯ ಹರಿಣಾ ಪ್ರೋಕ್ತಾ ದೇವಾ ಯದೋಃಕುಲೇ । 
ಅವತೀರ್ಣಾಃ ಕುಲಶತಂ ತೇಷಾಮೇಕಾಧಿಕಂ ನೃಪ 
| ೪೪ 11 


ತೇಷಾಂ ಪ್ರಮಾಣಂ ಭಗವಾನ್‌ ಪ್ರಭುತ್ವೇನಾಭವದ್ಧರಿ: । 
ಯೇ ಚಾನುವರ್ತಿನಸ್ತಸ್ಯ ವವೃಧುಃ ಸರ್ವಯಾದವಾಃ 
1 ೪೫ ॥ 


ಶಯ್ಯಾಸನಾಟನಾಲಾಪಕ್ರೀಡಾಸ್ಟಾನಾದಿಕರ್ಮಸು 
ನ ವಿದುಃ ಸಂತಮಾತ್ಮಾನಂ ವೃಷ್ಣಯಃ ಕೃಷ್ಣಚೇತಸಃ 
11 ೪೬ I 


ತೀರ್ಥಂ ಚಕ್ರೇ ನ್ಪಪೋನಂ ಯದಜನಿ ಯದುಷು 
ಸ್ಯಸರಿತಾದಶೌಚಂ 
ಶ್ರೀರ್ಯದರ್ಥೇತನ್ಯಯತ್ನಃ 

ಯನ್ನಾಮಾಮಂಗಲಫ್ಲಂ ಶ್ರುತಮಥ ಗದಿತಂ 
ಯತ್ಯತೋ ಗೋತ್ರಧರ್ಮಃ 

ಚಿತ್ರಂ ಕಿತಿಭರಹರಣಂ 
ಕಾಲಚಕ್ರಾಯುಧಸ್ಯ ॥ ೪೭ ॥ 


ಜಯತಿ ಜನನಿವಾಸೋ ದೇವಕೀಜನ್ಮವಾದೋ 
ಸ್ಲಿರಚರವೃಜಿನಫಃ ಸುಸ್ಥಿತಶ್ರೀಮುಖೇನ 


ವ್ರಜಪುರವನಿತಾನಾಂ ವರ್ಧಯನ್ಯಾಮದೇವಮ್‌ ॥ ೪೮ ॥ 


ಶ್ರೀಮದ್ಭಾಗವತ `` ' 


[ ಅಧ್ಯಾಯ 90 


ಆಜ್ಞೆಯಂತೆ ದೇವತೆಗಳೇ ಯದುವಂಶದಲ್ಲಿ ಅವತರಿಸಿದ್ದರು. 
ಪರೀಕ್ಷಿತನೇ! ಯದುವಂಶದಲ್ಲಿ ಒಳಭೇದಗಳಾಗಿ ಒಂದುನೂರ 
ಒಂದು ಕುಲಗಳಿದ್ದವು. 1 ೪೪॥ 

ಅವರೆಲ್ಲರೂ ಭಗವಾನ್‌ ಶ್ರೀಕೃಷ್ಣನೇ ತಮ್ಮ 
ಸ್ವಾಮಿಯೆಂದೂ, ಆದರ್ಶನೆಂದೂ ಭಾವಿಸಿದ್ದರು. ಅವನ 
ಅನುಯಾಯಿಗಳಾದ ಯಾದವರಿಗೆ ಎಲ್ಲ ವಿಧದಿಂದ 
ಉನ್ನಶಿಯಾಯಿತು. ॥ ೪೫ ॥  ಯದುವಂಶೀಯರ ಚಿತ್ತವು 
ಮಲಗುವಾಗ, ಕುಳಿತಿರುವಾಗ, ಅಡ್ಡಾಡುವಾಗ, ಆಟವಾಡು 
ವಾಗ, ಮಾತನಾಡುವಾಗ, ಸ್ನಾನಮಾಡುವಾಗ ಮೊದಲಾದ ಎಲ್ಲ 
ಕರ್ಮಗಳಲ್ಲಿ ಭಗವಾನ್‌ ಶ್ರೀಕೃಷ್ಣನಲ್ಲೇ ನೆಲೆಸಿದ್ದು ತಮ್ಮ ಶರೀರದ 
ಪ್ರಜ್ಞೆಯು ಇರುತ್ತಿರಲಿಲ್ಲ ತಮ್ಮ ಶರೀರವು ಏನುಮಾಡುತ್ತಿದೆ 
ಎಂಬುದೂ ಅವರಿಗೆ ಅರಿವಿರಲಿಲ್ಲ ಶರೀರದ ಎಲ್ಲ ಕ್ರಿಯೆಗಳು 
ಯಂತ್ರದಂತೆ ತಾನೇ-ತಾನಾಗಿ ನಡೆಯುತ್ತಿದ್ದವು. ॥ ೪೬ ॥ 

ಪರೀಕ್ಷಿತನೇ | ವಿಷ್ಣುಪಾದೋದ್ಧವೆಯಾದ ಗಂಗಾದೇವಿಯು 
ವಿಶ್ವದಲ್ಲೇ ಪವಿತ್ರತಮಳೆಂದು ಪ್ರಸಿದ್ದಿಯನ್ನು ಹೊಂದಿದ್ದರೂ 
ಯಾದವಕುಲದಲ್ಲಿ ಶ್ರೀಕೃಷ್ಣನ ಕೀರ್ತಿರೂಪವಾದ ತೀರ್ಥವು 
ಉದಯಿಸಿದಾಗೆ ದೇವಗಂಗೆಯ ಮಹಿಮೆಯು ಕಡಿಮೆ 
ಯಾಯಿತು. ಶತ್ತು-ಮಿತ್ರರೆಂಬ ಭೇದವೇ ಇಲ್ಲದೆ ಪರಮಪುರುಷ 
ನಾದ ಶ್ರೀಕೃಷ್ಣನನ್ನು ಭಜಿಸಿದವರೆಲ್ಲರೂ ಪರಮಪದವನ್ನು ಪಡೆದರು. 
ಯಾವಳ ಕೃಪಾಕಟಾಕ್ಚವನ್ನು ಸಂಪಾದಿಸಲು ಬ್ರಹ್ಮನೇ ಮೊದಲಾದ 
ದೇವತೆಗಳು ಯಜ್ಞಮಾಡುವರೋ, ಆಕೆಯೇ ಭಗವಂತನ ಸೇವೆ 
ಯಲ್ಲಿ ನಿತೃ-ನಿರಂತರವಾಗಿ ತೊಡಗಿರುವಳು. ಭಗವಂತನ 
ನಾಮವನ್ನು ಒಂದು ಬಾರಿ ಕೇಳುವುದರಿಂದ, ಉಚ್ಛಧಿಸುವುದ 
ರಿಂದಲೇ ಸಮಸ್ತ ಅಮಂಗಳಗಳು ನಾಶವಾಗಿ ಹೋಗುತ್ತವೆ. 
ಯಷಿಗಳ ವಂಶಜರಲ್ಲಿ ಪ್ರಚಲಿತವಾಗಿರುವ ಧರ್ಮಗಳೆಲ್ಲವುಗಳ 
ಸಂಸ್ಥಾಪಕನು ಭಗವಾನ್‌ ಶ್ರೀಕೃಷ್ಣನೇ ಆಗಿರುವನು. ಅವನು ತನ್ನ 
ಕೈಯಲ್ಲಿ ಕಾಲಸ್ವರೂಪವಾದ ಚಕ್ರವನ್ನು ಧರಿಸಿರುವನು. ಪರೀಕ್ಷಿತನೇ | 
ಇಂತಹ ಸ್ಥಿತಿಯಲ್ಲಿ ಅವನು ಭೂಭಾರ ಹರಣ ಮಾಡಿದುದು ಏನು 
ತಾನೇ ದೊಡ್ಡಮಾತು? ॥ ೪೭ ॥ ಭಗವಾನ್‌ ಶ್ರೀಕೃಷ್ಣನೇ ಸಮಸ್ಯ 
ಜೀವರ ಆಶ್ರಯಸ್ಥಾನನಾಗಿದ್ದಾನೆ. ಅವನು ಸದಾ-ಸರ್ವದಾ 
ಸರ್ವತ್ರ- ವ್ಯಾಪ್ತನಾಗಿದ್ದರೂ ಹೆಸರಿಗಷ್ಟೇ ದೇವಕಿಯ ಗರ್ಭದಲ್ಲಿ 
ಜನಿಸಿದನು. ಯದುವಂಶದ ವೀರರು ಪಾರ್ಷದರಂತೆ ಅವನ ಸೇವೆ 
ನಾಶಗೊಳಿಸಿದನು. ಪರೀಕ್ಷಿತನೇ | ಭಗವಂತನು ಸ್ವಭಾವತಃ ಚರಾಚರ 
ಜಗತ್ತಿನ ದುಃಖವನ್ನು ಕಳೆಯುತ್ತಿರುವನು. ಅವನ ಮಂದ 
ಮಧುರವಾದ ಮುಗ್ಗುಳಗೆಯಿಂದ ಕೂಡಿದ ಸುಂದರ ಮುಖಾರ 
ವಿಂದದಿಂದ ವ್ರಜಸ್ಟೀಯರ ಮತ್ತು ಪುರಸ್ತೀಯರ ಹೃದಯದಲ್ಲಿ 
ಪ್ರೇಮಸಂಜಾರವಾಗುತ್ತಿತ್ತು. ವಾಸ್ತವವಾಗಿ ಸಮಸ್ತ ಜಗತ್ತಿನಲ್ಲಿ 
ಅವನೇ ವಿಜಯಿಯಾಗಿದ್ದಾನೆ. ಅವನಿಗೆ ಜಯವಾಗಲಿ! ಜಯ 
ವಾಗಲಿ! ॥ ೪೮ ॥ 


90 ಅಧ್ಯಾಯ] 


ದಶಮ ಸೃಂಧ( ಸತಾರ 


595 





ಇತ್ನಂ ಪರಸ್ಕ ನಿಜವರ್ತ್ಯರಿರಕ್ಷಯಾ53ತ್ತ- 
"ವೀಲಾತನೋಸ್ತದನುರೂಪವಿಡಂಬನಾನಿ I 

ಕರ್ಮಾಣಿ ಕರ್ಮಕಷಣಾನಿ ಯದೂತ್ತಮಸ್ಯ 
ಶ್ರೂಯಾದಮುಷ್ಯ ಪದಯೋರನುವೃತ್ತಿಮಿಚ್ಛಿನ್‌ ॥ ೪೯ ॥ 


ಮರ್ತ್ಯಸ್ತಯಾನುಸವಮೇಧಿತಯಾ ಮುಕುಂದ- 
ಶ್ರೀಮತ್ಕಥಾಶ್ರವಣಕೀರ್ತನಚಿಂತಯೈತಿ | 
ತದ್ದಾಮ ದುಸ್ತ ರಕೃತಾಂತಜವಾಪವರ್ಗಂ 


| ವಾಗಿದ್ದರೂ ಭಗವಂತನ ಧಾಮದಲ್ಲಿ ಕಾಲನ 
| ವುದಿಲ್ಲ. ಅದು ಅಲ್ಲಿಗೆ ತಲುಪಲಾರದು. Ni ಧಾಮದ ಪ್ರಾಪ್ತಿ 


ಪರೀಕ್ಷಿತನೇ। ಪ್ರಕೃತಿಗೆ ಅತೀತನಾದ ಪರಮಾತ್ಮನು ತಾನೇ 
ಸ್ಥಾಪಿಸಿದ ಧರ್ಮಮರ್ಯಾದೆಯ ರಕ್ಷಣೆಗಾಗಿ ದಿವ್ಯ ಲೀಲಾ 


ಶರೀರವನು )ಿ ಗೃಹಣಮಾಡಿ, ಅದಕ್ಕನುರೂಪವಾಗಿ ಅನೇಕ ಅದ್ಭುತ 
ಚರಿತ್ರಗಳನ್ನು ಅಭಿನಯಿಸಿದರು. ಅವನ ಒಂದೊಂದು ಕರ್ಮ 
ವನ್ನು ಸ್ಥರಿಸುವವರ ಕರ್ಮಬಂಧನಗಳು ಕಡಿದುಹೋಗುತ್ತವೆ. 
ಯದುವಂಶ ಶಿರೋಮಣಿ ಭಗವಾನ ಶ್ರಿ ಕೃಷ್ಣನ ಚರಣಕಮಲಗಳ 
ಸೇವೆಯ ಅಧಿಕಾರ ಪಡೆಯಬೇಕಿದ್ದರೆ ಅವನ ಲೀಲೆಗಳನ್ನೇ 
ಶ್ರವಣಿಸಬೇಕು. ॥ ೪೯ ॥ ಪರೀಕ್ಷಿತನೇ | ಮನುಷ್ಯನು ಪ್ರತಿಕ್ಷಣವೂ 
ಭಗವಾನ್‌ ಶ್ರೀಕೃಷ್ಣನ ಮನೋಹರವಾದ ಲೀಲಾಕಥೆಗಳನ್ನು 
ಹೆಚ್ಚೆಚ್ಚು ಶ್ರವಣ, ಕೀರ್ತನೆ, ಚಿಂತನೆ ಮಾಡತೊಡಗಿದಾಗ ಅವನ 
ಈ ಭಕ್ಕಿಯೇ ಅವನನ್ನು ಭಗವಂತನ ಪರಮಧಾಮಕ್ಕೆ ಕೊಂಡೊ 
ಯ್ಯುತ್ತದೆ. ಕಾಲನ ಗತಿಯನ್ನು ಮೀರುವುದು ಬಹಳ ಕಪ್ಪ 
ಪ್ರಭಾವ ನಡೆಯು 


ಗಾಗಿ ಅನೇಕ ಸಾಮ್ರಾಟರು ತಮ್ಮ ರಾಜ್ಯಲಕ್ಷ್ಮೀ ಯನ್ನು ತೊರೆದು 
ತಪಸಿಗಾಗಿ ಅರಣ್ಯಕ್ಕೆ ಹೋದರು. ಅದಕ್ಕಾಗಿ ಮನುಷ್ಯನು ಅವನ 


ಗ್ರಾಮಾದ್ವಕು ಬಿಭುಜೋತಪಿ ಯಯುರ್ಯದರ್ಥಾಃ ॥ ೫೦ ॥ | ಲೀಲಾ ಕಥೆಗಳನ್ನು ಶ್ರವಣಿಸುತ್ತಲೇ ಇರಬೇಕು. ॥ ೫೦ ॥ 


ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯೦ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದಶಮ ಸ್ಫಂಧೇ ಉತ್ತರಾರ್ಧೇ 
ಶ್ರೀಕೃಷ್ಣಚರಿತಾನುವರ್ಣನಂ ನಾಮ ನವತಿತಮೋತಧ್ಯಾಯಃ॥। ೯೦ ॥ 


ಹತ್ತನೆಯ ಸ್ಕಂಧದ ಉತ್ತರಾರ್ಧವು ಸಂಪೂರ್ಣವಾಯಿತು. 


ದಶಮ ಸ್ಫಂಧವು ಮುಗಿಯಿತು 
ಹರಿಃ ಓಂ ತತ್‌ ಹರಿಃ ಓಂ ತತತ್‌ 


i 


॥ ಓಂನಮೋ ಭಗವತೇ ವಾಸುದೇವಾಯ ॥ 
wpe 
ಶ್ರೀಮದ್ದಾಗವತಮಹಾಪುರಾಣಮ್‌ 
| ಏಕಾದಶಃ ಸ್ವಂಧಃ 
ಮೊದಲನೆಯ ಅಧ್ಯಾಯ 
ಯದುವಂಶಕ್ಕೆ ಯಷಿಗಳ ಶಾಪ 


ಶ್ರೀಬಾದರಾಯಣಿರುವಾಚ 
ಕೃತ್ವಾ ದೈತ್ಯವಧಂ ಕೃಷ್ಣ ಸರಾಮೋ ಯದುಭಿರ್ವೃತ: । 
ಭುವೋ5ವತಾರಯದ್ದಾರಂ ಜವಿಷ್ಠಂ ಜನಯನ್ಕಲಿಮ್‌ 
1 ೧ ॥ 


ಯೇ ಕೋಪಿತಾಃ ಸುಬಹು ಪಾಂಡುಸುತಾಃ ಸಸಶ್ತ್ರೈ- 
ರ್ದುರ್ದ್ಯೂತಹೇಲನಕಚಗ್ರಹಣಾದಿಭಿಸ್ತಾನ್‌ 

ಕೃತ್ವಾ ನಿಮಿತ್ತಮಿತರೇತರತಃ ಸಮೇತಾನ್‌ 
ಹತ್ವಾ ನೃಪಾನ್‌ ನಿರಹರತ್ಮಿತಿಭಾರಮೀಶಃ ॥| ೨ ॥ 


ಭೂಭಾರರಾಜಪೃತನಾ ಯದುಭಿರ್ನಿರಸ್ಯ 

ಗುಪ್ಪೈಃ ಸ್ವಜಾಹುಭಿರಚಿಂತಯದಪ್ರಮೇಯಃ । 
ಮನ್ಯೇತ ವನೇರ್ನನು ಗತೋ5 ಪ್ಯಗತಂ ಹಿಭಾರಂ 

ಯದ್ಯಾದವಂ ಕುಲಮಹೋ ಅವಿಷಹ್ಯಮಾಸ್ತೇ ॥ ೩ ॥ 


ನೈವಾನ್ಯತಃ ಪರಿಭವೋತಸ್ಯ ಭವೇತ್‌ ಕಥಂಚಿನ್‌ 
ಮತ್ತಂಶ್ರಯಸ್ಕ ವಿಭವೋನ್ನ ಹನಸ್ಯ ನಿತ್ಯಮ್‌ | 
ಅಂತಃಲಿಂ ಯದುಕುಲಸ್ಕ ವಿಧಾಯ ವೇಣು- 
ಸಂಬಸ್ಯ ವಹ್ತಿಮಿವ ಕಾಂತಿಮುಷೆಮಿ ಧಾಮ ॥ ೪ ॥ 


ಏವಂ ವ್ಯವಸಿತೋ ರಾಜನ್‌ ಸತ್ಯಸಂಕಲ್ಪ ಈಶ್ವರಃ | 
ಶಾಪವ್ಯಾಜೇನ ವಿಪ್ರಾಣಾಂ ಸಂಜಹ್ರೇ ಸ್ಪಕುಲಂ ವಿಭುಃ 
WE 


[1740120 A 


ವ್ಯಾಸನಂದನ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ 
ಪರೀಕ್ಷಿತನೇ | ಭಗವಾನ್‌ ಶ್ರೀಕೃಷ್ಣನು ಬಲರಾಮ ಹಾಗೂ ಬೇರೆ 
ಯಾದವರೊಂದಿಗೆ ಸೇರಿ ಅನೇಕ ದೈತ್ಯರನ್ನು ಸಂಹರಿಸಿ, ಕೌರವ 
ಪಾಂಡವರಲ್ಲಿ ಭಾರೀ ಕಲಹವನ್ನು ಉಂಟುಮಾಡಿ ಭೂಭಾರವನ್ನು 
ಇಳಿಸಿದನು. ॥ ೧ ॥ ಪಾಂಡವರನ್ನು ಅವರ ಶತ್ರುಗಳಾದ 
ಕೌರವರು ಕಪಟದ್ಯೂತದಿಂದ ಸೋಲಿಸಿ, ದ್ರೌಪದಿಯ ಮಾನ 
ಭಂಗವೇ ಮೊದಲಾದ ಅತ್ಯಾಚಾರಗಳಿಂದ ಕೆಣಕಿದರು. ಅಂತಹ 
ಪಾಂಡವರನ್ನು ನಿಮಿತ್ತವಾಗಿಸಿ ಭಗವಾನ್‌ ಶ್ರೀಕೃಷ್ಣನು ಕೌರವ 
ಪಾಂಡವರ ಎರಡೂ ಪಕ್ಷದಲ್ಲಿ ಸೇರಿದ ರಾಜರನ್ನು ಪರಸ್ಪರ 
ಕೊಲ್ಲಿಸಿದನು. ಈ ವಿಧವಾಗಿ ಅವನು ಪೃಥ್ವಿಯ ಭಾರವನ್ನು 
ಇಳಿಸಿದನು. ॥ ೨ ॥ ಅಪ್ರಮೇಯಸ್ವರೂಪೀ ಭಗವಾನ್‌ ಶ್ರೀಕೃಷ್ಣನು 
ತನ್ನ ಬಾಹುಬಲದಿಂದ ರಕ್ಷಿತ ಯಾದವರ ಮೂಲಕ ಕಂಟಕಪ್ರಾಯ 
ರಾದ ರಾಜರನ್ನು ಅವರ ಸೇನೆಯನ್ನೂ ವಿನಾಶಗೊಳಿಸಿದನು. ಈಗ 
ಲಾದರೋ ಯಾದವರು ಈ ಭೂಮಿಯಲ್ಲಿ ಇರುವ ಬೇರೆ 
ಯಾರಿಂದಲೂ ಜಯಿಸಲಾರರು. ಇಂತಹ ಪ್ರಬಲ ಪರಾಕ್ರಮಿ 
ಯಾದವರು ಭೂಮಂಡಲದಲ್ಲಿ ಜೀವಿಸಿರುವ ತನಕ, ಇಷ್ಟು 
ಭೂಭಾರ ತಗ್ಗಿದರೂ ಇನ್ನೂ ಪೃಥ್ವಿಯ ಭಾರ ಕಡಿಮೆಯಾಗಿಲ್ಲ 
ಎಂದೇ ನಾನು ತಿಳಿಯುತ್ತೇನೆ; ಹೀಗೆ ಯೋಚಿಸಿದನು. ॥ ೩ ॥ 
ನನ್ನ ಆಶ್ರಯದಲ್ಲಿರುವುದರಿಂದ ಈ ಯಾದವರನ್ನು ಬೇರೆ 
ಯಾರೂ ಪರಾಭವಗೊಳಿಸಲಾರರು. ಇವರು ಪೂರ್ಣವಾಗಿ 
ಉಚ್ಛೃಂಖಲರಾಗುತ್ತಿದ್ದಾರೆ. ಅಪಾರ ಸಂಪತ್ತು- ವೈಭವದಿಂದಾಗಿ 
ಇವರು ಯಾರ ಶಾಸನವನ್ನೂ ಲೆಕ್ಕಿಸರು. ಆದ್ದರಿಂದ ಬಿದಿರುಮೇಳೆ 
ಒಂದಕ್ಕೊಂದರ ಸಂಘರ್ಷದಿಂದ ಉಂಟಾದ ಬೆಂಕೆಯಿಂದ 
ಬಿದಿರುವನವನ್ನೇ ಸುಡುವಂತೆ ಈ ಯಾದವರಲ್ಲಿ ಪರಸ್ಪರ ಜಗಳ 
ಉಂಟುಮಾಡಿ ನಾನು ನನ್ನ ಶಾಂತಸ್ವರೂಪ ಪರಮಧಾಮಕ್ಕೆ 
ತೆರಳುವೆನು. ॥ ೪ ॥ ಎಲ್ಲೆ ರಾಜನೇ! ಸತ್ಯಸಂಕಲ್ಪ ಸರ್ವ 
ಸಮರ್ಥ ಭಗವಂತನು ಹೀಗೆ ನಿಶ್ಚಯಿಸಿ, ಆ ಸರ್ವವ್ಯಾಪೀ 
ಪರಮಾತ್ಮನು ಬ್ರಾಹ್ಮಣರ ಶಾಪವನ್ನು ನಿಮಿತ್ತವಾಗಿಸಿ ತನ್ನ ಕುಲದ 
ಸಂಹಾರ ಮಾಡಿಸಿದನು. ॥ ೫ ॥ 


598 ಶ್ರೀಮದ್ಭಾಗವತ [ ಅಧ್ಯಾಯ 1 


























ಸ್ವಮೂರ್ತ್ಯಾ ಲೋಕಲಾವಣ್ಯನಿರ್ಮುಕ್ತ್ಯಾ ಲೋಚನಂನೃಣಾಮ್‌ | ಭಗವಾನ್‌ ಶ್ರೀಕೃಷ್ಣನು ಅಖಂಡ ತ್ರಿಲೋಕಕ್ಕೆ ಸೌಂದರ್ಯ, 
ಗೀರ್ಭಿಸ್ತಾಃ ಸ್ಫರತಾಂ ಚಿತ್ತಂ ಪದ್ಧೆಸ್ತಾನೀಕ್ಷತಾಂ ಕ್ರಿಯಾಃ ಮಾಧುರ್ಯವನ್ನು ಕರುಣಿಸುವವನು. ಅವನು ಸೌಂದರ್ಯ 
ಮಾಧುರ್ಯದ ನಿಧಿಯಾಗಿದ್ದಾನೆ. ಭಗವಂತನ ಶ್ಯಾಮಸುಂದರ 


Il ೬ || 
ಸ್ವರೂಪವು ಯಾರೇ ಆಗಲೀ ಒಮ್ಮೆ ನೋಡಿದರೆ ಸಾಕು ಅವರ 


ಕಣ್ಣುಗಳು ಆ ಭಗವಂತನಲ್ಲಿ ಎಂದೆಂದಿಗೂ ನೆಟ್ಟುಹೋಗುವಷ್ಟು 
ಸುಂದರ, ಮನೋಹರವಾಗಿತ್ತು. ಅವನ ವಾಣಿಯು ಚಿಂತಿಸು 
ವವರ ಚಿತ್ತವು ಮತ್ತೆ ಭಗವಂತನಲ್ಲೇ ಸ್ಥಿರವಾಗಿ ತೊಡಗುವಷ್ಟು 
ಮಧುರವಾಗಿತ್ತು. ಅವನ ಸುಮಧುರ ಮುರಳಿಯಗಾನ, ತ್ರಿಭಂಗಿ 
ಲಲಿತ ಭಂಗಿಯು, ಎಲ್ಲ ಪ್ರಾಣಿಗಳು ತಮ್ಮ ಕ್ರಿಯೆಗಳನ್ನು ಮರೆತು, 
ಕೆಲಸ-ಕಾರ್ಯಗಳನ್ನು ಬಿಟ್ಟು ಅವನೆಡೆಗೆ ಸೆಳೆಯಲ್ಪಡುತ್ತಿದ್ದವು. 
(ಈ ಪ್ರಕಾರ ಕಣ್ಣುಗಳನ್ನು ಆಕರ್ಷಿಸಿ ಅವರ ಸ್ಟೂಲಕರೀರವನ್ನು, 
ಚಿತ್ತವನ್ನು ಸೆಳೆದು. 'ಅನರ ಸೂಕ್ಚ್ಮ ಶರೀರವನ್ನು. ಕ್ರಿಯೆಗಳನ್ನು 
ಆಕೃಷ್ಟವಾಗಿಸಿ, ಕರ್ಮವಾಸನೆಯ ಬಿ ಬೀಜವನ್ನೇ ನಾಶಗೊಳಿಸಿ ಅವರ 
ಕಾರಣಶರೀರವನ್ನು, ಹೀಗೆ ಎಲ್ಲವನ್ನೂ ತನ್ನತ್ತ ಸೆಳೆದುಕೊಂಡು 
ಜೀವಿಗಳನ್ನು ಪೂರ್ಣವಾಗಿ ಕರ್ಮಬಂಧನಗಳಿಂದ 
ಮುಕ್ತವಾಗಿಸುತ್ತಿದ್ದವು.) ಭಗವಂತನು ಈ ಪ್ರಕಾರ ತನ್ನ ಕೀರ್ತಿ 
ಯನ್ನು ಭೂಮಂಡಲದಲ್ಲಿ ವಿಸ್ತರಿಸಿದನು. ಆ ಲೀಲೆಗಳನ್ನು ಹಾಡಿ 
ಕೇಳಿ ಮನುಷ್ಯರು ಆಯಾಸವಿಲ್ಲದೆ ಈ ಅಜ್ಞಾನಾಂಧಕಾರವನ್ನು 
ದಾಟಿ ಹೋಗುವರು.* ಪರಮ ದಯಾಳು ಭಗವಾನ್‌ ಶ್ರೀಕೃಷ್ಣನು 
ಈ ರೀತಿ ತನ್ನ ಪವಿತ್ರ ಯಶಸ್ಸನ್ನು ವಿಸ್ತರಿಸಿ ತನ್ನ ಪರಮಧಾಮಕ್ಕೆ 
ತೆರಳಿದನು. ॥ ೬-೭ ॥ 
ರಾಜಾ ಪರೀಕ್ಷಿತನು ಕೇಳಿದನು - ಈ ಯದುಮಂಶೀಯ 
ರಾದರೋ ಬ್ರಾಷ್ನಣಭಕ್ಸರಾಗಿದ್ದರು. ಉದಾರರಾಗಿದ್ದು ಗುರು 
ಹಿರಿಯರನ್ನು ಆದರಪೂರ್ವಕವಾಗಿ ಸೇವಿಸುವವರಾಗಿದ್ದರು. 
ಅವರ ಚಿತ "ಸದಾಕಾಲ ಶ್ರೀಕೃಷ್ಣನಲ್ಲೇ ತೊಡಗಿರುತ್ತಿತ್ತು. ಅವರಿಗೆ 
ಬ್ರಾಹ್ಮಣರ ಶಾಪ ಹೇಗೆ ಉಂಟಾಯಿತು ? ಯಾವ ಕಾರಣದಿಂದ 
ಶಾಪ ಒದಗಿತು? ಆ ಶಾಪ ಏನಾಗಿತ್ತು ? ಎಲ್ಲ ಯಾದವರು 
ರಸರ ಪ್ರೇಮದಿಂದಲೇ ಕೂಡಿಕೊಂಡಿದ್ದರೂ ಅವರಲ್ಲಿ ಇಂತಹ 
ಭೇದಭಾವ ಏಕೆ ಉಂಟಾಯಿತು? ವಿರಸ ಹೇಗೆ ಉಂಟಾ 


ಆಚ್ಚಿದ್ಕ ಕೀರ್ತಿಂ ಸುಶ್ಲೋಕಾಂ ಎತತ್ಯ ಹ್ಯಂಜಸಾನು ಕಾ| 
ತಮೋತನಯಾ ತರಿಷ್ಯಂತೀತ್ಯಗಾತ್ಟ್ವ ಛಿ ಪದಮೀಶ್ಚರಃ 
॥1 ೭ || 


ರಾಜೋವಾಚ 
ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಮ್‌ । 
ವಿಪ್ರಶಾಪಃ ಕಥಮಭೂದ್ವೃಷ್ಟೀನಾಂ ಕೃಷ್ಣಚೇತಸಾಮ್‌ 
॥ ೮ ॥ 


ಯನ್ನಿಮಿತ್ತಃ ಸ ವೈ ಶಾಪೋ ಯಾದೃಶೋ ದ್ವಿಜಸತ್ತಮ । 
ಕಥಾಮೇಕಾತ್ಸನಾಂ ಭೇದ ಏತತ್ತರ್ವಂ ವದಸ್ವ ಮೇ 
IF || 


ಶ್ರೀಶುಕ ಉವಾಚ ಯಿತು? ಇದೆಲ್ಲವನ್ನು ತಾವು ನನಗೆ ತಿಳಿಸುವ ಕೃಪೆಮಾಡ 
ಬೇಕು. ॥ ೮-೯ ॥ 
ಬಿಭ್ರದಪುಃ ಸಕಲಸುಂದರಸನಿವೇಶಂ 
Ss (i se ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಭಗವಾನ್‌ ಶ್ರೀಕೃಷ್ಣನ 
| ಸಾಂಗಲಮಾತ್ರಘವಾ ಶ್ರೀವಿಗ್ರಹದಲ್ಲಿ ಸಮಸ್ತ ಸೌಂದರ್ಯರೂಪರಾಶಿಯು 


ಆಸ್ಥಾಯ ಧಾಮ ರಮಮಾಣ ಉದಾರಕೀರ್ತಿಃ ರಾರಾಜಿಸುತ್ತಿತ್ತು. ಆ ಪ್ರಭುವು ಕ ಭೂಮಂಡಲದಲ್ಲಿ ಆನೇಕ 
ಸಂಹರ್ತುಮೈಚ್ಛತ ಕುಲಂ ಸ್ಥಿತಕೃತ್ಯಶೇಷಃ ॥ ೧೦ ॥ | ಮಂಗಲಮಯ ಶ್ರೇಯಸ್ಥರವಾದ ಕರ್ಮಗಳನ್ನು ಆಚರಿಸಿದನು. 


* ಭಗವಂತನು ಎಲ್ಲಪ್ರಾಣಿಗಳ ನಿಜವಾದ ಸುಹೃದ್‌ ಆಗಿದ್ದಾನೆ. ಜೀವಿಗಳ ಉದ್ಯಾರಕ್ಕಾಗಿಯೇ ಅವನು ಅವತಾರ ಲೀಲೆಗಳನ್ನು ನಡೆಸುತ್ತಾನೆ. ಮನುಷ್ಯರು 
ಭಗವಂತನ ಆ ಲೀಲೆಗಳನು  ಮನಸ-ಚಿಂತನ-ಸ್ಥರಣಗ್ಗೆದು ನಿಜವಾಗಿ ಈ ಮೃತ್ಯುಸಂಸಾರ ಸಾಗರದಿಂದ ದಾಟೆ ಹೋಗುವರು. ಇದರಲ್ಲಿಯೂ 
ಭಗವಂತನ ಅಸೀಮ ಕೃಪೆಯೇ ತುಂಬಿದೆ. ಆದ್ದರಿಂದ ಭಗವಂತನ ನಾಮದ ಜಪ, ಸ್ವರೂಪದ ಚಿಂತನೆ, ಲೀಲೆಗಳ ಸ್ಮರಣೆ ಮಾಡುವ ಅಭ್ಯಾಸ 
ಹೆಚ್ಚಿಸಿಕೊಳ್ಳಬೇಕು. ಭಗವಂತನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿರುವನು - 
ಮಚ್ಚಿತ್ತಾ ಮದ್ಯತಪ್ಪಾಣಾ ಬೋಧಯಂತಃ ಪರಸ್ಫರಮ್‌ | ಕಥಯಂತಶ್ಚ ಮಾಂ ನಿತ್ಯಂ ತುಪ್ಕಂತಿ ಚ ರಮಂತಿ ಚ ॥ (ಭಗವದ್ಗೀತೆ - ೧೦/೯] 
ನಿರಂತತವಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸುವವರು ಮತ್ತು ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸುವ ಭಕ್ತಜನರು, ನನ್ನ ಭಕ್ತಿಯ ಚರ್ಚೆಯ ಮೂಲಕ. ತಮ್ಹ 
ತಮ್ಮಲ್ಲಿ ಸನ್ನ ಪ್ರಭಾವವನ್ನು 'ತಿಳಸಿಕೊಡುತ್ತ ಹಾಗೂ ಗುಣ ಮತ್ತು ಪ್ರಭಾವಸಹಿತ ನನ್ನ ಕಥೆಗಳನ್ನು ಹೇಳಿಕೊಳ್ಳುತ್ತರೇ ನಿರಂತರ ಸಂತುಷ್ಠರಾಗುತ್ತಾರೆ 
ಮತ್ತು ವಾಸುದೇವನಾದ ನನ್ನಲ್ಲಿಯೇ ರಮಿಸುತ್ತಾರೆ. 





[1740120 





1 ಅಧ್ಯಾಯ] ಏಕಾದಶಸ್ಕಂಧ 599 





ಕರ್ಮಾಣಿ ಪುಣ್ಯನಿವಹಾನಿ ಸುಮಂಗಲಾನಿ 
ಗಾಯಜ್ಞಗತ್ಕಲಿಮಲಾಪಹರಾಣಿ ಕೃತ್ವಾ । 
ಕಾಲಾತ್ಮನಾ ನಿವಸತಾ ಯದುದೇವಗೇಹೇ 
ಪಿಂಡಾರಕಂ ಸಮಗಮನ್‌ ಮುನಯೋ ನಿಸೃಷ್ಟಾ ॥ ೧೧ ॥ 


ಅವನು ಸ್ವತಃ ಪೂರ್ಣಕಾಮನಾಗಿದ್ದನು. ತನ್ನ ಪರಮಧಾಮದಲ್ಲಿ 
| ಇದ್ದುಕೊಂಡು ತನ್ನಲ್ಲೇ ರಮಮಾಣನಾದ ಉದಾರಕೀರ್ತಿಯುಳ್ಳ 
ಪ್ರಭುವು ತನ್ನಕುಲದ ಸಂಹಾರಮಾಡಲು ಸಂಕಲ್ಪಿಸಿದನು. ಭೂಭಾರ 
ಹರಣದಲ್ಲಿ ಇದೊಂದೇ ಕಾರ್ಯ ಉಳಿದಿತ್ತು ಎಂದು ಯೋಚಿಸಿ 
| ದನು. ॥ ೧೦ ॥ ಭಗವಾನ್‌ ಶ್ರೀಕೃಷ್ಣನು ಅನೇಕ ಮಂಗಲಮಯ 
ಮತ್ತು ಪುಣ್ಯಕರ ಕರ್ಮಗಳನ್ನು ಮಾಡಿದನು. ಅದನ್ನು ಕೊಂಡಾಡು 
ವವರ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ. ಇಂತಹ ಪವಿತ್ರ 
ಕರ್ಮಗಳನ್ನಾಚರಿಸಿ ಈಗ ಅವನು ಕಾಲರೂಪದಿಂದ ವಸುದೇವನ 
ಮನೆಯಲ್ಲಿ ವಾಸಿಸುತ್ತಿದ್ದನು. ಆಗಲೇ ಅವನು ಅನೇಕ ಮುನಿಗಳನ್ನು 
ಪಿಂಡಾರಕ(ಪ್ರಭಾಸ)ಕ್ಟೇತ್ರಕ್ಕೆ ಹೋಗಲು ಪ್ರೇರೇಪಿಸಿದನು. 
ಭಗವಂತನ ಸಂಕಲ್ಪದಂತೆ ಅವರೆಲ್ಲರೂ ಅಲ್ಲಿಗೆ ತೆರಳಿದರು. 
ಆ ಮುನಿಗಳಲ್ಲಿ ವಿಶ್ವಾಮಿತ್ರ, ಅಸಿತ, ಕಣ್ವ, ದುರ್ವಾಸ, ಭೃಗು, 
ಅಂಗಿರಾ, ಕಶ್ಯಪ, ವಾಮದೇವ, ಅತ್ರಿ, ವಸಿಷ್ಟ, ನಾರದ ಮುಂತಾದ 
ವರಿದ್ದರು. ॥ ೧೧-೧೨ ॥ 

ಒಂದು ದಿನ ಕೆಲವು ಯದುವಂಶೀಯ ಕುಮಾರರು ಆಡುತ್ತಾ 
ಆಡುತ್ತಾ ಅವರ ಬಳಿಗೆ ತಲುಪಿದರು. ಅವರು ಉದ್ದಟರಾಗಿದ್ದರು, 
ಆದರೆ ಕೃತಕ ವಿನಯವನ್ನು ತೋರುತ್ತಾ ಮುನಿಗಳಲ್ಲಿ ಪ್ರಶ್ನಿಸಿ 
ದರು. ॥ ೧೩ ॥ ಆ ಯದುವಂಶೀ ಬಾಲಕರು ಜಾಂಬವತಿಯ 
ಪುತ್ರ ಸಾಂಬನಿಗೆ ಸ್ಟೀವೇಷ ತೊಡಿಸಿಕೊಂಡು ಹೋಗಿ ಅವರು 
ಬ್ರಾಹ್ಮಣರಲ್ಲಿ - ವಿಪ್ರವರ್ಯರೇ । ಈ ವಿಶಾಲಾಕ್ಸಿಯಾದ 
ಸುಂದರಿಯು ಗರ್ಭವತಿಯಾಗಿರುವಳು. ಇವಳು ಪುತ್ರರತ್ನವನ್ನು 
ಹಡೆಯಬೇಕೆಂದು ಬಯಸುವಳು. ಸ್ವತಃ ನಿಮ್ಮಲ್ಲಿ ಕೇಳಲು ನಾಚಿ 
ಕೊಳ್ಳುತ್ತಿರುವಳು. ನಿಮ್ಮ ಜ್ಞಾನ ಅಮೋಘವಾಗಿದೆ. ಆದ್ದರಿಂದ 
ಜನಯಿಷ್ಯತಿ ವೋ ಮಂದಾ ಮುಸಲಂ ಕುಲನಾಶನಮ್‌ ಇವಳು ಗಂಡುಹಡೆಯುವಳೋ ಹೆಣ್ಣೋ? ಇದನ್ನು ತಿಳಿಸಿರಿ ; 

10೬1 | ಎಂದು ವಿನಂತಿಸಿ ಕೊಂಡರು. ॥ ೧೪-೧೫ ॥ ರಾಜನೇ | ಈ ವಿಧ 

| ವಾಗಿ ಆ ಕುಮಾರರು ಮುನಿಗಳಲ್ಲಿ ಒತ್ತಾಯಮಾಡಿದಾಗ| ಮುನಿ 
| ಗಳು ಕುಪಿತರಾಗಿ ನುಡಿದರು - ಎಲ್ಫೆ ಮೂರ್ಹರಿರಾ | ಇವನು 
ನಿಮ್ಮ ಕುಲವನ್ನುಸಂಹಾರ ಮಾಡುವಂತಹ ಒನಕೆಯನ್ನು ಹಡೆಯು 
ವನು. ॥ ೧೬ ॥ ಇದನ್ನು ಕೇಳಿ ಅವರೆಲ್ಲರೂ ಅತ್ಯಂತ ಭಯ 
ಪಟ್ಟರು. ಕೂಡಲೇ ಸಾಂಬನ ಹೊಟ್ಟೆಯನ್ನು ಬಿಚ್ಚಿನೋಡಿದರೆ 
ನಿಜವಾಗಿಯೇ ಒಂದು ಕಬ್ಬಿಣದ ಒನಕೆಯೇ ಇತ್ತು.* ॥ ೧೭ ॥ 
ಅವರೆಲ್ಲರೂ ಯೋಚಿಸತೊಡಗಿದರು - ನಮ್ಮಗಳ ಭಾಗ್ಯವೇ 
ಬಹಳ ಕೆಟ್ಟದಾಗಿದೆ. ನಾವೇನು ಮಾಡಿಬಿಟ್ಟೆವು ? ನಮಗೆ ಜನರು 
ಏನನ್ನುವರು ? ಈ ಪ್ರಕಾರ ವ್ಯಾಕುಲರಾಗಿ ಅವರೆಲ್ಲರೂ 
ಆ ಒನಕೆಯನ್ನು ಎತ್ತಿಕೊಂಡು ಮನೆಗೆ ತೆರಳಿದರು. ॥ ೧೮ ॥ 
ಆ ಒನಕೆಯನ್ನು ಎಲ್ಲ ಯಾದವರ ಮುಂದಿರಿಸಿ ರಾಜಾ 
| ಉಗ್ರಸೇನನಿಗೆ ಎಲ್ಲ ನಿಜಸಂಗತಿಯನ್ನು ಅರುಹಿದರು. ಆಗ 
ಅವರೆಲ್ಲರ ಮುಖಗಳು ಬಾಡಿಹೋಗಿದ್ದವು. ॥ ೧೯॥ 
































ವಿಶ್ವಾಮಿತ್ರೋಶಸಿತ: ಕಣ್ಣೋ ದುರ್ವಾಸಾ ಬೃಗುರಂಗಿರಾಃ । 
ಕಶ್ಯಪೋ ವಾಮದೇವೋತತ್ರಿರ್ವಸಿಷ್ಠೋ ನಾರದಾದಯಃ 
I ೧೨ ॥ 


ಕ್ರೀಡಂತಸ್ತಾನುಪವ್ರಜ್ಯ ಕುಮಾರಾ ಯದುನಂದನಾಃ। 
ಉಪಸಂಗೃಹ್ಯ  ಪಪ್ರಚ್ಚುರವಿನೀತಾ ವಿನೀತವತ್‌ 
॥1 ೧೩ 11 


ತೇ ವೇಷಯಿತ್ಹಾ ಸ್ಟ್ರೀವೇಷ್ಠೆ: ಸಾಂಬಂ ಜಾಂಬವತೀಸುತಮ್‌ | | 
ಏಷಾ ಪೃಚ್ಛತಿ ವೋ ವಿಪ್ರಾ ಅಂತರ್ವತ್ತ್ಯಸಿತೇಕ್ಟಣಾ 
(1 ೧೪ ॥ 


, ಪಷ್ಟುಂ ವಿಲಜ್ಜತೀ ಸಾಕ್ಸಾತ್‌ ಪ್ರಬ್ರೂತಾಮೋಘದರ್ಶನಾಃ । 
ಪ್ರಸೋಷ್ಯಂತೀ ಪುತ್ರಕಾಮಾ ಕಿಂಸ್ಟಿತ್‌ ಸಂಜನಯಿಷ್ಯತಿ 
॥ ೧೫ ॥ 


ಏವಂ ಪ್ರಲಬ್ಧಾ ಮುನಯಸ್ತಾನೂಚುಃ ಕುಪಿತಾ ನೃಪ। 


ತಚ್ಚುತ್ವಾ ತೇಠತಿಸಂತ್ರಸ್ತಾ ವಿಮುಚ್ಛ ಸಹಸೋದರಮ್‌ । 
ಸಾಂಬಸ್ಯ ದದ್ಭಶುಸ್ತಸ್ಥಿನ್‌ ಮುಸಲಂ ಖಲ್ಪಯಸ್ಸ್ಥಯಮ್‌ 
| ೧೭ ॥ 


ಕಿಂ ಕೃತಂ ಮಂದಭಾಗ್ಯೈರ್ನಃ ಕಿಂ ವದಿಷ್ಯಂತಿ ನೋ ಜನಾಃ । 
ಇತಿ ವಿಷ್ಟ್ಠಲಿತಾ ಗೇಹಾನಾದಾಯ ಮುಸಲಂ ಯಯುಃ 
॥ ೧೮ ॥ 


ತಚ್ಚೋಪನೀಯ ಸದಸಿ ಪರಿಮ್ಲಾನಮುಖಶ್ರಿಯಃ । 
ರಾಜ್ಞ ಅವೇದಯಾಂಚಕ್ರುಃ ಸರ್ವಯಾದವಸನ್ನಿಧ್‌ೌ 
1೧೯॥ 


* ಆ ಬಾಲಕರು ಮುನಿಗಳನ್ನು ಮೋಸಮಾಡಲು ಸಾಂಬನ ಹೊಟ್ಟೆಗೆ ಬಟ್ಟೆ ಸುತ್ತಿದ್ದರು. ಆದರೆ ವಿಧಿವಶದಿಂದ ಅದು ಕಬ್ಬಿಣದ ಒನಕೆಯಾಗಿಹೋಯಿತು. 
ಈ ಪ್ರಕಾರ ತಮ್ಮ ಕೃತ್ಯದ ಕುರಿತು ಪಶ್ಚಾಶ್ಚಾಪಪಟ್ಟರು. 


[1740120 0 


600 ಶ್ರೀಮದ್ಭಾಗವತ [ ಅಧ್ಯಾಯ 2 
ಶ್ರುತ್ವಾಜ ಮೋಘಂ ವಿಪ್ರಶಾಪಂ ದೃಷ್ಟ್ವಾ ಚ ಮುಸಲಂ ನೃಪ | ಎಲ್ಫೆ ರಾಜನೇ! ಬ್ರಾಹ್ಮಣರ ಶಾಪವು ಅಮೋಘವಾದುದು. 
ವಿಸ್ಥಿತಾ ಭಯಸಂತ್ರಸ್ತಾ ಬಭೂವುರ್ದ್ವಾರಕೌಕಸಃ | ಎಲ್ಲ ದ್ವಾರಕಾವಾಸಿಗಳು ಬ್ರಾಹ್ಮಣರ ಶಾಪವ್ಧತ್ತಾಂತವನ್ನು ಕೇಳಿ, 

ಆ ಒನಕೆಯನ್ನು ನೋಡಿ, ಬಹು ವಿಸ್ಥಿತರಾಗಿ, ಭಯದಿಂದ ನಡುಗಿ 


॥| 2° ॥ 


ತಚ್ಚೂರ್ಣಯಿತ್ವಾ ಮುಸಲಂ ಯದುರಾಜಃ ಸ ಆಹುಕಃ | 
ಸಮುದ್ರಸಲಿಲೇ ಪ್ರಾಸ್ಯಲ್ಲೋಹಂ ಚಾಸ್ಯಾವಶೇಷಿತಮ್‌ 
॥1೨೧॥ 


ಕಶ್ಚಿನ್ನತ್ತೊ 5 ಗಸೀಲೋ ತಂ ಚೂರ್ಣಾನಿ ತರಲ್ಗೆಸ್ಪತಃ । 
ಉಹ್ಯಮಾನಾನಿ ವೇಲಾಯಾಂ ಲಗ್ಡಾನ್ಯಾಸನಿಲೈರಕಾ: 
11 ೨೨ | 


ಮತ್ತೋ ಗೃಹೀತೋಮತ್ಛೃಫೆ ಸೈರ್ಜಾಲೇನಾನ್ಯೈ: ಸಹಾರ್ಣವೇ | 
ತಸ್ಯೋದರಗತಂ ಲೋಹಂಸ ಶಲ್ಕೇ ಲುಬ್ಬಕೋ5 ಕರೋತ್‌ 
॥ 2೩ ॥ 


ಭಗವಾನ್‌ಜ್ಲ್ಞಾತಸರ್ವಾರ್ಥ ಈಶ್ತರೋತಪಿ ತದನ್ಯಥಾ । 
ಕರ್ತುಂ ನೈಚ್ಛದ್ದಿಪ್ರಶಾಪಂ ಕಾಲರೂಪ್ಯನ್ನಮೋದತ 


॥| ೨೪ I 


ಹೋದರು. ॥ ೨೦ ॥ ಯಾದವರ ರಾಜನಾದ ಉಗ್ರಸೇನನು ಆ 
ಒನಕೆಯನ್ನು ಪುಡಿಮಾಡಿ ಚೂರ್ಣವನ್ನಾಗಿಸಿ, ಅದನ್ನು ಸಮುದ್ರ 
ದಲ್ಲಿ ಹಾಕಿಸಿಬಿಟ್ಟನು. ಅದರ ಉಳಿದ ತುದಿಯ ಒಂದು ತುಂಡು 
ಚೂರಾಗದೆ ಹಾಗೆ ಉಳಿಯಿತು. ಅದನ್ನು ಹಾಗೆಯೇ ಸಮುದ್ರ 
ದಲ್ಲಿ ಎಸೆದರು. ॥ ೨೧ ॥ 

ಕೆಲವು ದಿನಗಳಲ್ಲಿ ಆ ಒನಕೆಯ ಪುಡಿಯು ಸಮುದ್ರದ ಅಲೆ 
ಗಳಿಂದಾಗಿ ಸಮುದ್ರತೀರಕ್ಕೆ ಬಂದುಬಿದ್ದಿತು. ಅದರಿಂದ ಐರಕ 
ವೆಂಬ ಹುಲ್ಲು ಹುಟ್ಟಿಕೊಂಡಿತು. ತುದಿಯ ಕಬ್ಬಿಣದ ತುಂಡನ್ನು 
ಮೀನೊಂದು ನುಂಗಿಬಿಟ್ಟಿತು. ॥ ೨೨ ॥ ಆ ಮೀನು ಯಾವನೋ 
ಬೆಸ್ತನ ಬಲೆಯಲ್ಲಿ ಸಿಕ್ಕಿಬಿತ್ತು. ಓರ್ವ ಬೇಡನು ಆ ಮೀನನ್ನು 
ಕೂಂಡುಹೋದನು. ಅದರ ಹೊಟ್ಟೆಯಲ್ಲಿ ಅವನಿಗೆ ಕಬ್ಬಿಣದ 
ಚೂರೊಂದು ದೊರೆಯಿತು, ಅದನ್ನು ಆ ಬೇಡನು ತನ್ನ ಬಾಣದ 
ತುದಿಗೆ ಜೋಡಿಸಿದನು.* ॥ ೨೩ ॥ ಭಗವಂತನು ಎಲ್ಲವನ್ನು ಬಲ್ಲವ 
ನಾಗಿದ್ದಾನೆ. ಅವನು ಸರ್ವಸಮರ್ಥನಾಗಿದ್ದಾನೆ. ಬ್ರಾಹ್ಮಣರ ಶಾಪ 
ವನ್ನು ವ್ಯರ್ಥವಾಗಿಸುವ ಸಾಮರ್ಥ್ಯ ಅವನಲ್ಲಿದ್ದರೂ ಆ ಕಾಲ 
ಸ್ವರೂಪೀ ಭಗವಂತನು ಬ್ರಾಹ್ಮಣರ ಶಾಪವನ್ನು ಅನುಮೋದಿಸಿ 
ದನು. ॥ ೨೪ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವಕೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಕಂಧೇ ಪ್ರಥಮೋ5 ಧ್ಯಾಯ 


11 0 ॥ 


ಎರಡನೆಯ ಅಧ್ಯಾಯ 


ವಸುದೇವನ ಬಳಿಗೆ ನಾರದರು ಬರುವುದು, ಅವರಿಗೆ ರಾಜಾ ನಿಮಿ ಹಾಗೂ 
ಒಂಭತ್ತು ಯೋಗೀಶ್ಚರರ ಸಂವಾದವನ್ನುತಿಳಿಸಿದುದು 


ಶ್ರೀಶುಕ ಉವಾಚ 


ಗೋವಿಂದಭುಜಗುಪ್ತಾಯಾಂ ದ್ವಾರವತ್ಯಾಂ ಕುರೂದ್ವಹ । 
ಅವಾತ್ತೀನ್ನಾರದೋತಭೀಕ್ಲಂ ಕೃಷ್ಣೋಪಾಸನಲಾಲಸ: 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಕುರುನಂದನಾ | 
ಭಗವಾನ್‌ ಶ್ರೀಕೃಷ್ಣನ ಬಾಹುಬಲದಿಂದ ಸಂರಕ್ಷಿತ ದ್ವಾರಕಾಪುರಿ 
ಯಲ್ಲಿ ಶ್ರೀಕೃಷ್ಣದರ್ಶನದ ಲಾಲಸೆಯಿಂದ ನಾರದ ಮಹರ್ಷಿಗಳು 








ಮೇಲಿಂದ ಮೇಲೆ ಬಂದು ತಂಗುತ್ತಿದ್ದರು. ॥ ೧ ॥ ಎಲ್ಫೆ ರಾಜನೇ! 
ಬ್ರಹ್ಮಾದಿ ದೇವತೆಗಳ ಉಪಾಸ್ಯನಾದ ಭಗವಂತನ ಚರಣಕಮಲ 
ಗಳ ದಿವ್ಯ ಮಧುರ ಮಕರಂದವನ್ನು ಪಾನಮಾಡದವನು, ಭಜಿಸ 
ದವನು, ಆವನ ಅಲೌಕಿಕ ರೂಪಮಾಧುರ್ಯವನ್ನು ನೋಡ 
ದವನು, ಮಂಗಲಮಯ ಧ್ವನಿಯನ್ನು ಕೇಳದವನು ಯಾರಿರು 
ನ.ಭಜೇತ್‌ ಸರ್ವತೋಮೃತ್ಕುರುಪಾಸ್ಮಮಮರೋತ್ತಮೈಃ | ವನು? ಏಕೆಂದರೆ, ಅವನು ಎಲ್ಲ ಕಡೆಯಿಂದ ಮೃತ್ಯುವಿನಿಂದ 
॥ ೨ ॥ | ಮುತ್ತ ಮುತ್ತಲ್ಪಟ್ಟವನಾಗಿದ್ದಾನೆ. 1 ೨॥ 


* ಮೀನಿನ ಹೊಟ್ಟೆಯಲ್ಲಿ ದೊರೆತಿರುವ ಕಬ್ಬಿಣದ ಚೂರನ್ನು ಬಾಣದ ತುದಿಗೆ ರ್ಯಾಸ್‌ ಅಸಾಧ್ಯಬೇಟೆಯು ಸುಲಭವಾಗಿ ಸಿಗುತ್ತದೆ. ಆ ಬಾಣವು 
ಅಮೋಘವಾಗುತ್ತದೆ. ಇದೆಲ್ಲ ನಡೆದ ಘಟನೆಗಳು ಸ್ವ ಯಂ ಭಗವಂತನ i ಆಗಿತ್ತು. 








WC IW] 


ಕೋ ನು ರಾಜನ್ನಿಂದ್ರಿಯವಾನ್‌ ಮುಕುಂದಚರಣಾಂಬುಜಮ್‌ । 





[1740120 0 








2 ಅಧ್ಯಾಯ] 


ಏಕಾದಶ ಸ್ಕಂಧ 


601 





ತಮೇಕದಾ ತು ದೇವರ್ಷಿಂ ವಸುದೇವೋ ಗೃಹಾಗತಮ್‌ । | 
| ವಸುದೇವನು ಆದರಪೂರ್ವಕ ಅವರನ್ನು ಅಭಿನಂದಿಸಿ, ಸುಖಾ 
| ಸನದಲ್ಲಿ ಕುಳ್ಳಿರಿಸಿ, ಅವರನ್ನು ಯಥಾವಿಧಿಯಿಂದ ಪೂಜಿಸಿದನು. 


ಅರ್ಚಿತಂ ಸುಖಮಾಸೀನಮಭಿವಾದ್ಯೇದಮಬ್ರವೀತ್‌ 
1 ೩ ॥ 


ವಸುದೇವ ಉವಾಚ 
ಭಗವನ್‌ ಭವತೋ ಯಾತ್ರಾ ಸೆಯೇ ಸರ್ವದೇಹಿನಾಮ್‌ । 
ಕೃಪಣಾನಾಂ ಯಥಾ ಪಿತ್ರೋರುತ್ತಮಶ್ಲೋಕವರ್ಶೃನಾಮ್‌ 
| ೪ ॥ 


ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ । 
ಸುಖಾಯ್ಕೆವ ಹಿಸಾಧೂನಾಂ ತ್ವಾದ್ಯಶಾಮಚ್ಯುತಾತ್ಮನಾಮ್‌ 
1 ೫ ॥ 


ಭಜಂತಿ ಯೇ ಯಥಾ ದೇವಾನ್‌ದೇವಾ ಅಪಿತಥೈವತಾನ್‌ । 
ಛಾಯೇವ ಕರ್ಮಸಚಿವಾಃ ಸಾಧವೋ ದೀನವತ್ತಲಾಃ 
1| & || 


ಬ್ರಹ್ಮಂಸ್ತಥಾಪಿ ಪೃಚ್ಛಾಮೋ ಧರ್ಮಾನ್ಸಾಗವತಾಂಸ್ತ್ಸವ I 
ಯಾಂಭುತ್ತಾ ಶ್ರದ್ಧಯಾ ಮರ್ತ್ಯೋ ಮುಚ್ಛತೇ ಸರ್ವತೋಭಯಾತ್‌ 


| ೭ || 


ಅಹಂ ಕಿಲ ಪುರಾನಂತಂ ಪ್ರಜಾರ್ಥೋ ಭುವಿ ಮುಕ್ಕಿದಮ್‌ । 
ಅಪೂಜಯಂನ ಮೋಕ್ಬ್ಟಾಯ ಮೋಹಿತೋ ದೇವಮಾಯಯಾ 


mw ೮॥ 
ಯಥಾ ವಿಚಿತ್ರವ್ಯಸನಾದ್ದವದ್ಧಿರ್ವಿಶಶೋಭಯಾತ್‌ । 
ಮುಚ್ಕೇಮ ಹ್ಯಂಜಸೈವಾದ್ದಾ ತಥಾ ನಃ ಶಾಧಿ ಸುವ್ರತ 

| ೯ ॥ 


ಶ್ರೀಶುಕ ಉವಾಚ 


ರಾಜನ್ನೇವಂ ಕೃತಪ್ರಶ್ನೋ ವಸುದೇವೇನ ಧೀಮತಾ । 
ಪ್ರೀತಸ್ತಮಾಹ ದೇವರ್ಷಿರ್ಹರೇಃ ಸಂಸ್ಥಾರಿತೋ ಗುಣೈಃ 


|| © I 
ನಾರದ ಉವಾಚ 
ಸಮ್ಯಗೇತದ್ವ್ಯವಸಿತಂ ಭವತಾ ಸಾತ್ವತರ್ಷಭ I 
ಯಕ ಕ್ರೈಚ್ಛಸೇ ಭಾಗವತಾನ್‌ ಧರ್ಮಾಂಸ್ರ ಈ ವಿಶ್ವಭಾವನಾನ್‌ 


1 ೧೧ 1 





ಒಮ್ಮೆ ಶ್ರೀನಾರದರು ವಸುದೇವನ ಅರಮನೆಗೆ ಬಂದಿದ್ದರು. 


ಮತ್ತೆ ವಂದಿಸಿಕೊಂಡು ಇಂತೆಂದನು - ॥ ೩ ॥ 

ವಸುದೇವನು ಹೇಳಿದನು - ಮಹಾತ್ಮರಾದ ನಾರದರೇ | 
ನೀವು ಪುಣ್ಯಶ್ಲೋಕ ಭಗವಂತನ ಮಾರ್ಗಾನುಯಾಯಿಗಳು. ತಮ್ಮ 
ಸಂಚಾರ (ಯಾತ್ರೆ)ವು ಎಲ್ಲ ಪ್ರಾಣಿಗಳ ಮಂಗಳಕ್ಕಾಗಿಯೇ 
ಇರುತ್ತದೆ. ತಂದೆ-ತಾಯಿಯವರನ್ನೇ ಅವಲಂಬಿಸಿರುವ ಸಣ್ಣ 
ಮಕ್ಕಳಿಗೆ ಅವರು ಬಳಿಗೆ ಬಂದಾಗ ಪರಮಹರ್ಷವಾಗುವಂತೆ, 
ನಿಮ್ಮಂತಹ ಮಹಾಪುರುಷರ ಆಗಮನವು ಎಲ್ಲ ಪ್ರಾಣಿಗಳಿಗೆ 
ಶ್ರೇಯಸ್ಕರವೇ ಆಗಿರುತ್ತದೆ. ॥ ೪ ॥ ಬೇರೆ ದೇವತೆಗಳ ವ್ಯವಹಾರ 
ಪ್ರಾಣಿಗಳ ಸುಖಕ್ಕಾಗಿಯೂ, ದುಃಖಕ್ಕಾಗಿಯೂ ಆಗಿರುತ್ತದೆ. 
(ದೇವತೆಗಳನ್ನು ವಿಧಿವತ್ತಾಗಿ ಪೂಜಿಸಿದರೆ ಸಂತೋಷಗೊಂಡು 
ಸುಖಕೊಡುತ್ತಾರೆ, ಪೂಜೆಯಲ್ಲಿ ಕೊರತೆಯಾದರೆ, ಸಿಟ್ಟಾಗಿ ದುಃಖ 
ವಸ್ನೂಕೊಡುತ್ತಾರೆ.) ಆದರೆ ನಿಮ್ಮಂತಹ ಮಹಾತ್ಮರ, ಭಗವದ ಕ್ಷರ, 
ಸಂತರ ವ್ಯವಹಾರ ಯಾವಾಗಲೂ ಎಲ್ಲ ಪ್ರಾಣಿಗಳ ಹಿತಕ್ಕಾಗಿಯೇ 
ಇರುತ್ತದೆ. ॥ ೫ ॥ ಜನರು ದೇವತೆಗಳನ್ನು ಉಪಾಸನೆ ಮಾಡುವ 
ಭಾವಕ್ಕನುಸಾರ ದೇವತೆಗಳು ಫಲನೀಡುತ್ತಾರೆ. ಅವರು ನೆರಳಿ 
ನಂತಿರುತ್ತಾರೆ. ಕರ್ಮಕ್ಕನುಸಾರ ಫಲಕೊಡುತ್ತಾರೆ. ಆದರೆ ಸಾಧು 
ಮಹಾತ್ಮರ ಸ್ವಭಾವ ದೀನರ ಮೇಲೆ ಅಹೈೆತುಕವಾಗಿ ಕೃಪೆದೋರು 
ವುದೇ ಆಗಿರುತ್ತದೆ. ॥ ೬ ॥ ಓ ಬ್ರಹ್ಮಸ್ತರೂಪರೇ | ಶ್ರದ್ಧಾಪೂರ್ವಕ 
ಶ್ರವಣಿಸುವುದರಿಂದ ಮನುಷ್ಯರು ಎಲ್ಲ ವಿಧದ ಭಯದಿಂದ 
ಮುಕ್ತರಾಗುವಂತಹ, ಭಾಗವತ ಧರ್ಮದ ಕುರಿತು ಈಗ ನಾನು 
ನಿಮ್ಮಲ್ಲಿ ಕೇಳುತ್ತೇನೆ. ॥ ೭ ॥ ಭಗವಾನ್‌ ವಿಷ್ಣುವು ಮುಕ್ತಿದಾತನು. 
ಹಿಂದೆ ನಾನು ಆ ಮೋಕ್ಚದಾತನಾದ ಭಗವಂತನ ಉಪಾಸನೆಯನ್ನು 
ಮೋಕ್ಬಕ್ಕಾಗಿ ಮಾಡದೆ, ಅವನನ್ನು ನನ್ನ ಪುತ್ರರೂಪದಿಂದ ಪಡೆ 
ಯಲು ಮಾಡಿದ್ದೆ ಏಕೆಂದರೆ, ಆಗ ನಾನು ಅವನ ಮಾಯೆಯಿಂದ 
ಮೋಹಿತನಾಗಿದ್ದೆ ॥ ೮ ॥ ಓ ಭಗವನ್ನಿಷ್ಠರೇ। ಪ್ರಪಂಚದ ದುಃಖ 
ಗಳೂ ಕೂಡ ಸುಖದಂತೆ ಭಾಸವಾಗುತ್ತವೆ, ಇದೆಂತಹ ವಿಚಿತ್ರವಾದ 
ವಷಯ, ಆದ್ಯಂತ ದುಖರೂಪವಾದ ಇಂತಹ ವಿಚಿತ್ರವ್ಯಸನ 
ಗಳಿಂದ (ದುಃಖಗಳಿಂದ) ನಾನು ಆಯಾಸವಿಲ್ಲದೆ, ನಿಶ್ಚಿತವಾಗಿ 
ಮುಕ್ತನಾಗುವಂತಹ ಸರಳವಾದ ಉಪಾಯವನ್ನು ತಿಳಿಸಿರಿ. ॥ ೯ ॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - ಎಲ್ವ್ಫೆ ರಾಜನೇ 
ಬುದ್ಧಿವಂತನಾದ ವಸುದೇವನು ಈ ಪ್ರಕಾರ ಪ್ರಶ್ನಿಸಿದಾಗ, 
ದೇವರ್ಷಿ ನಾರದರು ಭಗವಂತನ ಅನಂತಕಲ್ಯಾಣಗುಣಗಳನ್ನು 
ಸ್ಮರಿಸುತ್ತಾ ತನ್ನಯರಾದರು. ಪ್ರೇಮಾನಂದದಲ್ಲಿ ಮಗ್ಗರಾಗಿ 
ಮುಡಿಯತೊಡಗಿದರು. ॥ ೧೦ ॥ 

ಶ್ರೀನಾರದರು ಹೇಳುತ್ತಾರೆ - ಓ ಯದುವಂಶ ಶಿರೋಮಣಿ | 
ನೀನು ಇಡೀ ವಿಶ್ವದ ಕಲ್ಯಾಣ ಮಾಡುವಂತಹ ಭಾಗವತ ಧರ್ಮದ 
ಕುರಿತು ಕೇಳುತ್ತಿರುವೆ. ಈ ನಿನ್ನ ನಿಶ್ಚಯವು ಬಹಳ ಸರಿಯಾ 
ಗಿದೆ. ॥ ೧೧ ॥ 


602 


ಶ್ರುತೋತನುಪಠಿತೋ ಧ್ಯಾತ ಆದೃತೋ ವಾನುಮೋದಿತಃ | 
ಸದ್ಯಃ ಪುನಾತಿ ಸದ್ದ್ಭರ್ಮೋ ದೇವವಿಶ್ಚದ್ರುಹೋಪಪಿ ಹಿ 


॥| ೧೨ 1 
ತ್ವಯಾ ಪರಮಕಲ್ಯಾಣ: ಪುಣ್ಯಶ್ರವಣಕೀರ್ತನಃ | 
ಸ್ಥಾರಿತೋ ಭಗವಾನದ್ಯ ದೇವೋ ನಾರಾಯಣೋ ಮಮ 

॥1 ೧೩ ॥1 
ಅತ್ರಾಪ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಆರ್ಷಭಾಣಾಂ ಚ ಸಂವಾದಂ ಎದೇಹಸ್ಯ ಮಹಾತ್ಮನಃ 

॥| ೧೪ ॥ 


ಪ್ರಿಯವ್ರತೋ ನಾಮಸುತೋ ಮನೋಃಸ್ವಾಯಂಭುವಸ್ಯ ಯಃ | 
ತಸ್ಯಾಗ್ನೀಧಸ್ತತೋ ನಾಭಿರ್ಯಪಭಸ್ತತ್ಗುತಃ ಸ್ಥೃತಃ 
॥1 ೧೫ ॥ 


ತಮಾಹುರ್ವಾಸುದೇವಾಂಶಂ ಮೋಕ್ಷಧರ್ಮವಿವಕ್ಷಃ ಯಾ। 
ಅವತೀರ್ಣಂ ಸುತಶತಂ ತಸ್ಯಾಸೀದೃಹ್ನಪಾರಗಮ್‌ 
೫ 1 ೧೬ 1 


ತೇಷಾಂ ವೈ ಭರತೋ ಚ್ಯೇಷ್ಠೋ ನಾರಾಯಣಪರಾಯಣಃ | 
ವಿಖ್ಯಾತಂ ವರ್ಷಮೇತದ್ಯನ್ನಾಮ್ನಾ ಭಾರತಮದ್ದುತಮ್‌ 
I ೧೭॥ 


ಸಭುಕ್ತಭೋಗಾಂತ್ಯಕ್ಕೆ ಪಿಮಾಂ ನಿರ್ಗತಸ್ತಪಸಾ ಹರಿಮ್‌ | 


ಉಪಾಸೀನಸ್ತತ್ತದವೀಂ ಲೇಭೇ ವೈ ಜನ್ನಭಿಸಿಭಃ 
॥ ೧೮ ॥ 


ತೇಷಾಂ ನವ ನವದ್ದೀಪಪತಯೋತಸ್ಯ ಸಮಂತತಃ | 
ಕರ್ಮತಂತ್ರಪ್ಪಣೇತಾರ ಏಕಾಶೀತಿರ್ದ್ವಿಜಾತಯಃ 
೦೯ ॥ 


ನವಾಭವನ್ಮಹಾಭಾಗಾ ಮುನಯೋ ಹ್ಯರ್ಥಶಂಸಿನಃ | 
ಶ್ರಮಣಾ ವಾತರಶನಾ ಆತ್ಮವಿದ್ಯಾವಿಶಾರದಾಃ 
|| 2೦ ॥॥ 


ಕವಿರ್ಹರಿರಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ। 
ಅವಿರ್ಹೋತ್ರೋತಥ ದ್ರುಮಿಲಶ್ಚಮಸಃ ಕರಭಾಜನಃ 
|| ೨೧ 11 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಎಲ್ಫೆ ವಸುದೇವನೇ | ಈ ಭಾಗವತ ಧರ್ಮವನ್ನು ಕಿವಿಗೊಟ್ಟು 
ಶ್ರವಣಿಸಿದರೆ, ವಾಣಿಯಿಂದ ಕೊಂಡಾಡಿದರೆ, ಮನಸಿನಿಂದ ಸ್ಥರಿಸಿದರೆ, 
ಹೃತ್ಪೂರ್ವಕವಾಗಿ ಆದರಿಸಿದರೆ, ಒಪ್ಪಿಕೊಂಡರೆ ಮನುಷ್ಯನು 
ಆಗಲೇ ಪುನೀತನಾಗಿ ಹೋಗುತ್ತಾನೆ. ಇದನ್ನು ಆಶ್ರಯಿಸಿದವರು 
ಎಷ್ಟೇ ದುಷ್ಠನಾಗಿರಲಿ, ಅವನನ್ನೂ ಪವಿತ್ರ ವಾಗಿಸುವಂತಹ 
ಮಹಿಮೆ ಈ ಭಾಗವತ ಧರ್ಮದ್ದಾಗಿದೆ. ಭಗವಂತನು ಪರಮ 
ಕಲ್ಯಾಣ ಸ್ವರೂಪನು. ಅವನ ನಾಮಸ್ಕರಣೆ, ಕೀರ್ತನೆ ಭಾರೀ ಪುಣ್ಯ 
ಪ್ರದವಾಗಿದೆ. ಇಂತಹ ದೇವಾಧಿದೇವ ಆದಿಪುರುಷ ಭಗವಾನ್‌ 
ನಾರಾಯಣ ಸ್ಥರಣೆಯನ್ನು ನೀನು ನನಗೆ ಮಾಡಿಸಿದೆ. ॥ ೧೨-೧೩ ॥ 
ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸವನ್ನು ಉದಾಹರಣೆ 
ಯಾಗಿ ನಿನಗೆ ಅರುಹುತ್ತೇನೆ. ಅದರಲ್ಲಿ ಮಹಾತ್ಮಾ ವಿದೇಹರಾಜ 
ನಿಮಿಯ ಹಾಗೂ ಖಷಭದೇವರ ಒಂಭತ್ತು ಪುತ್ರರ (ಯೋಗೀ 
ಶ್ವರರ) ಸಂವಾದವಿದೆ. ॥ ೧೪ ॥ ಹಿಂದೆ ಸ್ವಾಯಂಭುವ ಮನುವಿನ 
ಪುತ್ರ ಪ್ರಿಯವ್ರತನೆಂಬುವನಿದ್ದನು. ಅವನಿಂದ ಆಗೀದ್ದನಾದನು. 
ಅವನಿಂದ ನಾಭಿ ಮತ್ತು ನಾಭಿಯ ಪುತ್ರನಾಗಿ ಭಗವಂತನು 
ಯಷಭದೇವನಾಗಿ ಉದಿಸಿದನು. ॥ ೧೫ ॥ ಆ ಯಷಭದೇವನನ್ನು 
ಭಗವಾನ್‌ ವಾಸುದೇವನ ಅಂಶಾವಶಾರವೆಂದೇ ತಿಳಿಯಲಾಗಿದೆ. 
ಅವನು ಮೋಕ್ಚಧರ್ಮದ ಉಪದೇಶ ಕೊಡುವುದಕ್ಕಾಗಿಯೇ ಅವ 
ತರಿಸಿದ್ದನು. ಅವನಿಗೆ ನೂರುಮಂದಿ ಪುತ್ರರುದಿಸಿದರು. ಅವ 
ರೆಲ್ಲರೂ ವೇದಗಳಲ್ಲಿ ಪಾರಂಗತರಾಗಿದ್ದರು. ॥ ೧೬ ॥ 

ಅವರಲ್ಲಿ ಭರತನೇ ಹಿರಿಯವನಾಗಿದ್ದನು. ಅವನು ಭಗವಾನ್‌ 
ನಾರಾಯಣಪರಾಯಣನಾಗಿದ್ದನು. ಅವನ ಹೆಸರಿನಿಂದಲೇ ಈ 
ದೇಶದ ಹೆಸರು ಭಾರತವರ್ಷವೆಂದು ಪ್ರಸಿದ್ಧವಾಯಿತು. ॥ ೧೭ ॥ 
ರಾಜರ್ಷಿ ಭರತನು ಸಮಸ್ತ ಭೂಮಂಡಲವನ್ನು ಆಳಿದನು. ಮತ್ತೆ 
ರಾಜ್ಯವನ್ನು ತ್ಯಜಿಸಿ ಭಗವಂತನ ಆರಾಧನೆಗಾಗಿ, ತಪಸ್ಸಿಗಾಗಿ 
ಕಾಡಿಗೆ ಹೊರಟುಹೋದನು. ಅಲ್ಲಿ ಭಗವಂತನ ಉಪಾಸನೆಗೈದು 
ಮೂರು ಜನ್ಮಗಳಲ್ಲಿ ಭಗವಂತನನ್ನು ಪಡೆದುಕೊಂಡನು. (ಇದೇ 
ರಾಜರ್ಷಿ ಭರತನು ಎರಡನೇ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದನು. 
ಮೂರನೆಯ ಬ್ರಾಹ್ನಣಜನ್ನದಲ್ಲಿ ಜಡಭರತನ ಹೆಸರಿನಿಂದ 
ಖ್ಯಾತನಾಗಿದ್ದ ಈ ಕಥೆ ಪ್ರಸಿದ್ಧವಾಗಿದೆ.) ॥ ೧೮ ॥ ಯಷಭದೇವರ 
ನೂರು ಮಂದಿ ಪುತ್ರರಲ್ಲಿ ಒಂಭತ್ತು ಜನರು ಒಂಭತ್ತು ದ್ವೀಪಗಳ 
ಅಧಿಪತಿಗಳಾದರು. ಅವು ಭಾರತವರ್ಷದ ಸುತ್ತಲೂ ನೆಲೆಸಿವೆ. 
ಉಳಿದ ಎಂಭತ್ತೊಂದು ಮಂದಿ ಕರ್ಮಕಾಂಡದ ರಚಯಿತರೂ, 
ಅಗ್ನಿಹೋತ್ರಾದಿಗಳನ್ನು ಮಾಡುವ ಬ್ರಾಹ್ಮಣರಾದರು. ॥ ೧೯ ॥ 
ಹಾಗೂ ಪರಮಾರ್ಥ ತತ್ವದ ಪ್ರಚಾರಕ ಮಹಾಭಾಗ್ಯವಾನ್‌ 
ಒಂಭತ್ತು ಮಂದಿ ಸಂನ್ಯಾಸಿಗಳಾದರು. ಅವರು ದಿಗಂಬರ 
ಸಂನ್ಯಾಸಿಗಳಾಗಿದ್ದು ಆತ್ಮವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಅವರ 
ಹೆಸರುಗಳು ಇಂತಿವೆ - ಕವಿ ಹರಿ ಅಂತರಿಕ ಪ್ರಬುದ್ಧ, 
ಪಿಪ್ಲಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ ಮತ್ತು 
ಕರಭಾಜನ. ॥ ೨೦-೨೧ ॥ 


2 ಅಧ್ಯಾಯ] 


ಏಕಾದಶ ಸ್ಥಂಧ 603 





ತ ಏತೇ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಮ್‌ । 
ಆತ್ಮನೋಠವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ನಹೀಮ್‌ 
| ೨.೨ 1 


ಅವ್ಯಾಹತೇಷ್ಟಗತಯಃ ಸುರಸಿದ್ದಸಾಧ್ಯ- 
ಗಂಧರ್ವಯಕ್ಷನರಕಿನ್ನರನಾಗಲೋಕಾನ್‌ । 

ಮುತ್ತಾಶ್ನರಂತಿ ಮುನಿಚಾರಣಭೂತನಾಥ- 
ವಿದ್ಯಾಧರದ್ದಿಜಗವಾಂ ಭುವನಾನಿ ಕಾಮಮ್‌ ॥ ೨೩ ॥ 


ತ ಏಕದಾ ನಿಮೇಃ ಸತ್ರಮುಪಜಗ್ಗುರ್ಯದೃಚ್ಛಯಾ | 
ವಿಶಾಯಮಾನಮೃಷಿಭಿರಜನಾಭೇ ಮಹಾತ್ಮನಃ 
॥| ೨೪ 1 


ತಾನ್‌ದೃಷ್ಟಾ ಕ್ಕೆ ಷ್ಟ್ಯಾಸೂರ್ಯಸಂಕಾಶಾನ್‌ ಮಹಾಭಾಗವತಾನ್ಸ ಹಃ । 
ಯಜಮಾನೋತಗ್ನಯೋ ವಿಪ್ರಾ ಸರ್ವ ಏವೋಪತ್ಥಿರೇ 
|| ೨೫ || 


11 ೨೬ 11 


ತಾನ್ರೋಚಮಾನಾನ್‌ ಸ್ಪದುಚಾ ಬ್ರಹ್ಮಪುತ್ರೋಪಮಾನ್ನವ | 


ಪಪ್ರಚ್ಛ ಹರಮಪ್ರೀತಃ ಪ್ರಶ್ರಯಾವನತೋ ನೃಪಃ 


Il ೨೭ || 
ವಿದೇಹ ಉವಾಚ 
ಮನ್ಯೇ ಭಗವತಸ್ಪಾಕ್ಬಾತ್ಟಾರ್ಹದಾನ್ವೋ ಮಧುದ್ವಿಷಃ । 
ವಿಷ್ಣೋರ್ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ ಹಿ 
|| ೨೮ 1 


ದುರ್ಬಭೋಮಾನುಷೋ ದೇಹೋ ದೇಹಿನಾಂ ಕೃಣಭಂಗುರಃ | 
ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠಪ್ರಿಯದರ್ಶನಮ್‌ 
॥ ೨೯॥ 


ಅತ ಆತ್ಯಂತಿಕಂ ಕೇಮಂ ಪೃಚ್ಛಾಮೋ ಭವತೋಶನಘಾಃ । 
ಸಂಸಾರೇತಸ್ಥಿನ್‌ ಕ್ಷಣಾರ್ಥೋತಪಿ ಸತ್ತಂಗಃ ಶೇವಧಿರ್ನಣಾಮ್‌ 
W ೩೦ ॥| 


ಧರ್ಮಾನ್‌ ಭಾಗವತಾನ್‌ಬ್ರೂತ ಯದಿ ನಃ ಶ್ರುತಯೇ ಕಮಮ್‌ I 
ಯೈಃ ಪ್ರಸನ್ನ ಪ್ರಪನ್ನಾಯ ಬಾಸ್ಯತ್ಯಾತ್ನಾನಮಪ್ಯಜಃ 
W 40 1 





ಇವರೆಲ್ಲಮಹಾತ್ಮರು ಈ ಜಡ-ಚೇತನಾತ್ಮಕ ಸಮಸ್ಯ ವಿಶ್ವವನ್ನು 
ಭಗವಂತನ ಸ್ವರೂಪವೆಂದೇ ತಿಳಿಯುತ್ತಿದ್ದರು. ಅದನ್ನು ತನ್ನಿಂದ 
ಬೇರೆ ಎಂದು ನೋಡುತ್ತಿರಲಿಲ್ಲ ಅರ್ಥಾತ್‌ - ಎಲ್ಲ ಕಡೆಗಳಲ್ಲಿ 
ಅವರಿಗೆ ಪರಮಾತ್ಮನೊಬ್ಬನ ದರ್ಶನವೇ ಆಗುತ್ತಿತ್ತು. ಈ ವಿಧವಾಗಿ 
ಸರ್ವತ್ರ ಆತ್ಮಭಾವವನ್ನಿರಿಸಿಕೊಂಡು ಅದ್ವಿತೀಯ ಪರಮಾತ್ಮನನ್ನೇ 
ದರ್ಶಿಸುತ್ತಾ ವಿಶ್ವಾದ್ಯಂತ ಸಂಚರಿಸುತ್ತಿದ್ದರು. ॥ ೨೨ ॥ ಮೂರು 
ಲೋಕಗಳಲ್ಲೆಲ್ಲ ಅವರ ಗತಿ ಅಬಾಧಿತವಾಗಿತ್ತು. ಅವರು ದೇವತೆ, 
ಸಿದ್ದ ಸಾಧ್ಯ, ಗಂಧರ್ವ, ಯಕ್ಷ, ಮನುಷ್ಯ, ಕಿನ್ನರ, ನಾಗಲೋಕ 
ಹೀಗೆ ಎಲ್ಲ ಲೋಕಗಳಲ್ಲಿ ಸ್ವಚ್ಛಂದವಾಗಿ ವಿಚರಿಸುತ್ತಿದ್ದರು. ಇಷ್ಟೇ 
ಅಲ್ಲದೆ ಅವರು ಇನ್ನೂ ಕೂಡ ಮುನಿ, ಚಾರಣ, ಭೂತನಾಥ, 
ವಿದ್ಯಾಧರ, ಬ್ರಾಹ್ಮಣ ಮತ್ತು ಗೋವುಗಳು ಇವರ ಸ್ಥಾನಗಳಲ್ಲಿ 
ಮುಕ್ತರಾಗಿ ವಿಹರಿಸುತ್ತಿದ್ದರು. ॥ ೨೩ ॥ 

ಒಮ್ಮೆ ಅಜನಾಭವರ್ಷದಲ್ಲಿ (ಭಾರತವರ್ಷದಲ್ಲಿ) ಮಹಾತ್ಮಾ 
ನಿಮಿರಾಜನು ದೊಡ್ಡ-ದೊಡ್ಡ ಯಷಿಗಳಿಂದೊಡಗೂಡಿ ಯಜ್ಞ 
ಮಾಡುತ್ತಿದ್ದನು. ಆಗ ಈ ಒಂಭತ್ತು ಯೋಗೀಶ್ವರರು ನಿಮಿಯ 
ಯಜ್ಞದಲ್ಲಿ ಸ್ವಾಭಾವಿಕವಾಗಿ ಸಂಚರಿಸುತ್ತಾ ಬಂದು ತಲುಪಿ 
ದರು. ॥ ೨೪ ॥ ಈ ಪರಮ ಭಾಗವತ ಮಹಾತ್ಮರು ಸೂರ್ಯ 
ನಂತೆ ತಮ್ಮ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದರು. ಇಂತಹ ಯೋಗೀ 


|g 
ವಿಡೇಹಸ್ತಾನಭಿಪ್ರೇತ್ಯ ನಾರಾಯಣಪರಾಯಣಾನ್‌ । | 3ರರನ್ನು ಕಂಡು ಯಜ್ಞಮಾಡುತ್ತಿದ್ದ ರಾಜಾ ನಿಮಿ, ಮೂರ್ತಿ 


ಪ್ರೀತಃ ಸಂಪೂಜಯಾಂಚಕ್ರೇ ಆಸನಸ್ವಾನ್ಯಥಾರ್ಹತಃ 


ಮಂತ ಆಗ್ನಿದೇವರು, ಯತ್ತಿಜಾದಿ ಬ್ರಾಹ್ಮಣರು ಹೀಗೆ ಎಲ್ಲರೂ 
ಅವರ ಸ್ವಾಗತಕ್ಕಾಗಿ ಎದ್ದುನಿಂತರು. ॥ ೨೫ ॥ ರಾಜಾ ನಿಮಿಯು 
ಆ ಒಂಭತ್ತು ಯೋಗೀಶ್ವರರನ್ನು ಭಗವಾನ್‌ ನಾರಾಯಣ ಪರಾ 
ಯಣ ರೆಂದು ಭಾವಿಸಿ, ಬಹಳ ಹರ್ಷಿತನಾಗಿ ಅವರನ್ನು ಉಚಿತಾ 
ಸನಗಳಲ್ಲಿ ಕುಳ್ಳಿರಿಸಿ, ವಿಧಿಪೂರ್ವಕ ಅವರನ್ನು ಪೂಜಿಸಿದನು. 
| ೨೬ ॥ ಆ ಯೋಗೀಶ್ವರರು ಸಾಕ್ಟಾತ್‌ ಬ್ರಹ್ಟಮಾನಸ ಪುತ್ರರಾದ 
ಸನಕಾದಿಗಳಂತೆ ತಮ್ಮ ಕಾಂತಿಯಿಂದ ಪ್ರ ಪ್ರಕಾಶಿತರಾಗಿದ್ದರು. ರಾಜಾ 
ನಿಮಿಯು ವಿನಯದಿಂದ ತಲೆಬಾಗಿ, ಕೈಜೋಡಿಸಿಕೊಂಡು ಪರಮ 


| ಪ್ರೇಮದಿಂದ ಅವರಲ್ಲಿ ಇಂತು ಪ್ರಶಿಿದನು. ॥ ೨೭ ॥ 


ವಿದೇಹರಾಜನಾದ ನಿಮಿಯು ಹೇಳಿದನು - ನಾನು ನಿಮ್ಮನ್ನು 
ಸಾಕ್ಟಾಶ್‌ ಭಗವಾನ್‌ ಮಧುಸೂದನನ ಪಾರ್ಷದರೆಂದೇ ತಿಳಿಯು 
ತ್ತೇನೆ. ಭಗವಾನ್‌ ಮಹಾವಿಷ್ಣುವಿನ ಸೇವಕರು, ದಾಸರು ಸಮಸ್ತ 
ಲೋಕಗಳನ್ನು ಪವಿತ್ರ ಮಾಡಲೆಂದೇ ಸಂಚರಿಸುತ್ತಾರೆ. ॥ ೨೮ ॥ 
ಈ ಮನುಷ್ಯಜನ್ಮವು ಜೀವರಿಗೆ ತುಂಬಾ ದುರ್ಲಭವಾಗಿದೆ ಹಾಗೂ 
ಕ್ಷಣಭಂಗುರವೂ ಆಗಿದೆ. ಅದರಲ್ಲಿಯೂ ಭಗವಂತನ ಭಕ್ಕರಾದ 
ವರ ದರ್ಶನಭಾಗ್ಯ ದೊರೆಯುವುದು ಇನ್ನೂ ದುರ್ಲಭ 
ವಾಗಿದೆ. ॥ ೨೯ ॥ ಆದ್ದರಿಂದ ತ್ರಿಲೋಕಗಳನ್ನು ಪಾವನಗೊಳಿಸುವ 


| ಮಹಾತ್ಮರೇ ! ನಾನು ನಿಮ್ಮಗಳಲ್ಲಿ ಆತ್ಯಂತಿಕ ಶ್ರೇಯಸ್ಸಿನ ಕುರಿತು 


ಕೇಳುತ್ತಿದ್ದೇನೆ. ಏಕೆಂದರೆ, ಈ ಪ್ರಪಂಚದಲ್ಲಿ ಅರೆಕ್ಷಣದ ಸತ್ಸಂಗವೂ 
ಕೂಡ ಮನುಷ್ವರಿಗಾಗಿ ಶ್ರೇಷ್ಠನಿಧಿಯಾಗಿದೆ. ॥ ೩೦ ॥ ನಾನು 
ಇದರ ಬಗ್ಗೆ ಯೋಗ್ಯ ಅಧಿಕಾರಿ ಎಂದು ತಿಳಿಯುವಿರಾದರೆ 
ದಯೆಗೈದು ಭಾಗವತ ಧರ್ಮಗಳ ಕುರಿತು ತಿಳಿಸುವರಾಗಿರಿ. ಆ 
ಭಾಗವತ ಧರ್ಮದಿಂದ ಅಜನ್ಮಾ ಭಗವಂತನು ಪ್ರಸನ್ನನಾಗಿ ತನ್ನ 
ಶರಣಾಗತ ಭಕ್ತರಿಗೆ ಸ್ವತಃ ತನ್ನನ್ನೇ ಕೊಟ್ಟುಕೊಳ್ಳುವನು. ॥ ೩೧ 1 


604 


[ ಅಧ್ಯಾಯ 2 





ಶ್ರೀನಾರದ ಉವಾಚ 
ಏವಂ ತೇ ವಿಮಿನಾ ಪೃಷ್ಟಾ ವಸುದೇವ ಮಹತ್ತಮಾಃ । 


ಪ್ರತಿಪೂಜ್ಯಾಬ್ರುವನ್‌ಪ್ರೀತ್ಯಾ ಸಸದಸ್ಯರ್ಶ್ತಿಜಂ ನೃಪಮ್‌ 
1&೨ 


ಕವಿರುವಾಚ 
ಮನ್ಯೇರಕುತಶ್ಚಿದ್ದದಮಚ್ಯುತಸ್ಯ 
ಪಾದಾಂಬುಜೋಪಾಸನಮತ್ರ ನಿತ್ಯಮ್‌ । 
ಉದ್ದಿಗ್‌ಬುದ್ಧೇರಸದಾತ್ಮಭಾವಾದ್‌ 
ವಿಶ್ವಾತ್ಮನಾ ಯತ್ರ ನಿರ್ವತತೇ ಭಣ ॥೩೩॥ 


ಯೇ ವೈ ಭಗವತಾ ಪ್ರೋಕ್ತಾ ಉಪಾಯಾ ಹ್ಯಾತ್ಮಲಬ್ಧಯೇ । 
ಅಂಜಃ ಹಾಚಾ ವಿಧಿ  ಭಾಗವತಾನ್ಹಿ ತಾನ್‌ 
NW ೩೪ ॥ 


ಯಾನಾಸ್ಥಾಯ ನರೋ ರಾಜನ್‌ ನಪ್ರಮಾದ್ಯೇತಕರ್ಹಿಚಿತ್‌ | 
ಧಾವನ್ನಿಮೀಲ್ಕ ವಾ ನೇತ್ರೇ ನ ಸ್ಪಲೇನ್ನ ಪತೇದಿಹ 
1 ೩೫ ॥ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದಾ ನ್ಯ ರತ್ಟನಾ ವಾನುಸ್ಪತಸ್ಥಭಾವಾತ್‌ | 
ಕರೋತಿ ಯದ್ಯತಕಲಂ ಪರಸ್ಥೆ ಟ್‌ 
ನಾರಾಯಣಾಯೇತೀ ಸಮರ್ಪಯೇತ್ತತ್‌ 11 AE I 


ಭಯಂ ದ್ವಿತೀಯಾಭಿನಿವೇಶತಃ ಸ್ಕಾ- 
ದೀಶಾದಪೇತಸ್ವ ವಿಪರ್ಯಯೋತಸ್ಥ ಹ 
ತನ್ಮಾಯಯಾತೋ ಬುಧ ಆಭಜೇತ್ತಂ 
ಭಕೆ ಕ್ಯ ಯೇಶಂ ಗುರುದೇವತಾತ್ಮಾ 11೩೭ ॥ 





ಶ್ರೀನಾರದರು ಹೇಳಿದರು - ಎಲ್ಫೆ ವಸುದೇವನೇ | ಈ ವಿಧ 
ವಾಗಿ ಆ ಮಹಾತ್ಮಾ ಯೋಗೀಶ್ವರರಲ್ಲಿ ರಾಜಾ ನಿಮಿಯು 
ಪ್ರಶ್ನಿಸಿದನು. ಆಗ ಯೋಗೀಶ್ವರರು' ಅವನ ಪ್ರಶ್ನೆಯನ್ನು ಪ್ರಶೆಂಸಿ 
ಸುತ್ತಾ, ಆ ಸಭೆಯಲ್ಲಿ ಕುಳಿತಿರುವ ಸದಸ್ಯರನ್ನು ಮತ್ತು ರಾಜನನ್ನು 
ಸಂಬೋಧಿಸಿ ಹೇಳತೊಡಗಿದರು. ॥ ೩೨ ॥ 

ಮೊದಲಿಗೆ ಮಹಾತ್ಮಾ ಕವಿ ಯೋಗೀಶ್ಚರರು ಹೇಳಿದರು - 
ಎಲ್ಫೆ ರಾಜನೇ | (ಆತ್ಯಂತಿಕ ಶ್ರೇಯಸ್ಸಿಗಾಗಿ ನೀನು ಪ್ರಶ್ನಿಸಿರುವೆ. 
ಅದಕ್ಕಾಗಿ ಅನನ್ಯ ಶರಣಾಗತಿಯೇ ಸರ್ವೋತ್ಕೃಷ್ಟ ಸಾಧನ 
ವಾಗಿದೆ.) ಈ ವಿಷಯದಲ್ಲಿ ಭಗವಾನ್‌ ಅಚ್ಯುತನ ಚರಣಗಳಿಗೆ 
ಶರಣಾಗುವುದೇ, ಶಾಶ್ವತವಾಗಿ ಭಯರಹಿತನಾಗಲು ಉತ್ತಮೋ 
ತ್ತಮ ಸಾಧನವೆಂದು ನಾನು ತಿಳಿಯುತ್ತೇನೆ. ಏಕೆಂದರೆ, ಸಾಂಸಾರಿಕ 
ಪದಾರ್ಥಗಳಲ್ಲಿ ಆತ್ಮಬುದ್ಧಿ ಸುಖಬುದ್ದಿ ಇರುವ ಜನರೂ ಕೂಡ 
ಭಗವಂತನಿಗೆ ಅನನ್ಯ ಶರಣಾದರೆ ಅದರ ಫಲವಾಗಿ ಅವರೆ 
ಅಜ್ಞಾನ ದೂರವಾಗುತ್ತದೆ. ಪ್ರಪಂಚದಲ್ಲಿ ದುಃುದ ಅನುಭವ 
ಪಡೆದು ಅವರು ಏರಕ್ತರಾಗುತ್ತಾರೆ. ಅವರಿಗೆ ಆಧ್ಯಾತ್ಮಿಕ ಪ್ರಸನ್ನತೆ 
ಪ್ರಾಪ್ತವಾಗಿ ಅವರ ಭಯ ಪೂರ್ಣರೂಪದಿಂದ ನಿವೃತ್ತ 
ವಾಗುತ್ತದೆ. ॥ ೩೩ ॥ ಅವರಿಗೆ ಎಲ್ಲ ಕಡೆಗಳಲ್ಲಿ ಆತ್ಮಭಾವ 
ಉಂಟಾಗಿ ಸರ್ವತ್ರ, ಸಮಭಾವದಿಂದ ನಿರಂತರ ಪರಮಾತ್ಮನ 
ಅನುಭವವೇ ಆಗತೊಡಗುತ್ತದೆ. ಸಾಮಾನ್ಯ ಅಜ್ಞಾನಿ ಜನರಿಗೂ 
ಕೂಡ ತುಂಬಾ ಸುಲಭವಾಗಿ ತನ್ನ ಸಾಕ್ಣಾತ್ಕಾರ ಪ್ರಾಪ್ತಿಯ 
ಉಪಾಯವನ್ನು ಭಗವಂತನು ತನ್ನ ಶ್ರೀಮುಖದಿಂದ ತಿಳಿಸಿರು 
ವನು. ಅದನ್ನೇ ಭಗವತ್‌-ಸಂಬಂಧೀ ಭಾಗವತ ಧರ್ಮವೆಂದು 
ತಿಳಿ. ॥ ೩೪ ॥ ರಾಜನೇ! ಈ ಭಾಗವತ ಧರ್ಮಗಳನ್ನು ಅವ 
ಲಂಬಿಸುವ ಮನುಷ್ಯನು ಎಂದೂ ಯಾವುದೇ ದುಃಖ 
ಗಳಿಂದ ಪೀಡಿತನಾಗುವುದಿಲ್ಲ ಕಣ್ಣುಮುಚ್ಚಿ ಓಡಿದರೂ ಕೂಡ 
ಅರ್ಥಾತ್‌ ವಿಧಿ-ವಿಧಾನಗಳಲ್ಲಿ ಕೊರತೆ ಉಂಟಾದರೂ ಮತ್ತೆ 
ಅವನು ಪತಿತನಾಗಲಾರನು. ಫಲದಿಂದ ವಂಚಿತನೂ 
ಆಗಲಾರನು. ॥ ೩೫ ॥ ಮನುಷ್ಯನು ತನ್ನ ಶರೀರದಿಂದಾಗಲೀ, 
ವಾಣಿಯಿಂದಾಗಲೀ, ಮನಸಿನಿಂದಾಗಲೀ, ಇಂದ್ರಿಯಗಳಿಂದಾ 
ಗಲೀ, ಬುದ್ಧಿಯಿಂದಾಗಲೀ, ಆಹಂಕಾರದಿಂದಾಗಲೀ, ಅಥವಾ 
ತನ  ಸ್ವಭಾವಕ್ಕನುಸಾರ ಯಾವುದೇ ಕರ್ಮಮಾಡಿದರೂ ಅದೆಲ್ಲ 
ವನ್ನು ಪರಾತ್ರರ ಭಗವಾನ್‌ ನಾರಾಯಣನಿಗೆ ಅರ್ಪಿಸಿಬಿಡುವುದೇ. 
ಬಹಳ ಸರಳ, ಸುಲಭ ಉಪಾಯವಾಗಿದೆ. ॥ ೩೬ ॥ ಭಗವಂತ 
ನಲ್ಲದೆ ಬೇರೆ ವಸ್ತುಗಳಲ್ಲಿ ದೇಹ, ಗೇಹಾದಿಗಳಲ್ಲಿ ಆಸಕ್ತಿ ಇರುವುದ 
ರಿಂದಲೇ ಅರ್ಥಾತ್‌ - ಅಸತ್‌ ವಸ್ತುವಿನ ಅಸ್ತಿತ್ವವನ್ನು ಒಪ್ಪಿ 
ಕೊಂಡು, ಅದರ ಕುರಿತು ಹೆಚ್ಚಿನ ಪ್ರೀತಿ ಇರುವುದರಿಂದಲೇ ಭಯ 
ಉಂಟಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಅವನು ಪರಮಾತ್ಮನಿಂದ 
ವಿಮುಖನಾಗುತ್ತಾನೆ. ಅವನು ಭ್ರಮೆಯಿಂದಾಗಿ ಅನಾತ್ಮಪಸ್ತು 
ಗಳಲ್ಲಿ ಿಆತ್ಮಬುದ್ಧಿಯನ್ನಿರಿಸುತ್ತಾನೆ. ಅದರಿಂದಾಗಿ ತನ್ನ ನಿಜಸ್ವರೂಪ 
ವನ್ನು ಮರೆಯುತ್ತಾನೆ. ಭಗವಂತನ ಮಾಯೆಯಿಂದಲೇ ಹೀಗಾಗು 
ತ್ತದೆ. ಆದ್ದರಿಂದ ಬುದ್ದಿವಂತನಾದವನು ಅಜ್ಞಾನದಿಂದ ಬಿಡುಗಡೆ 
ಹೊಂದಲು ಅನನ್ಯ ಭಕ್ತಪೂರ್ವಕ ಓರ್ವ ಪರಮಾತ್ಮನಿಗೇ ಶರಣಾಗ 
ಬೇಕು. ಇದಕ್ಕಾಗಿ ಗುರುವಿನಲ್ಲಿ ಭಗವದ್ದುದ್ದಿ ಇರಿಸಬೇಕು. ॥೩೭॥ 


2 ಅಧ್ಯಾಯ] 


ಏಕಾದಶ ಸ್ಥಂಧ 





ಅವಿದ್ಧ್ದಮಾನೋತಷ್ಕವಭಾತಿ ಹಿ ದ್ವಯೋ- 
ಧ್ಯಾತುರ್ಧಿಯಾ ಸ್ಪಪ್ನಮನೋರಥೌ ಯಥಾ । 


ತತ್ಕರ್ಮಸಂಕಲ್ಪವಿಕಲ್ಪಕಂ ಮನೋಃ 


ಬುಧೋ ನಿರುಂಧ್ಯಾದಭಯಂ ತತಃ ಸ್ಯಾತ್‌ ॥ ೩೮ ॥ 


ಶೃಣ್ವನ್‌ ಸುಭದ್ರಾಣಿ ರಥಾಂಗಪಾಣೇ- 
ರ್ಜನ್ಗಾನಿ ಕರ್ಮಾಣಿ ಚ ಯಾನಿ ಲೋಕೇ 


ಗೀತಾನಿ ನಾಮಾನಿ ತದರ್ಥಕಾನಿ 


ಗಾಯನ್‌ ವಿಲಜ್ಛೋ ವಿಚರೇದಸಂಗಃ ॥ ೩೯ ॥ 


ಏವಂವ್ರತಃ ಸಪ್ರಿಯನಾಮಕೀರ್ತ್ಯಾ 
ಜಾತಾನುರಾಗೋ ದ್ರುತಚಿತ್ವ ಉಚ್ಛೆಃ 


— 


ಹಸತ್ಯಥೋ ರೋದಿತಿ ರೌತಿ ಗಾಯ- 


ತ್ಯುನ್ಮಾದವನ್ನ ತೈತಿ ಲೋಕಬಾಹ್ಯಃ 1 ೪೦॥ 


ಖಂ ವಾಯುಮಗ್ಗಿಂ ಸಲಿಲಂ ಮಹೀಂ ಚ 
ಜ್ಯೋತೀಂಷಿ ಸತ್ತ್ವಾನಿ ದಿಶೋ ದ್ರುಮಾದೀನ್‌ 


ಶರೀರಂ 
ಪ್ರಣಮೇದನನ್ಯ: 


ಸರಿತಮುದ್ರಾಂತ ತ್ತ ಹರೇಃ 
ಕಾ ಜಿ 
ಯತ್ನಿಂಚ ಭೂತಂ 


IW $C ॥ 


ವಾಸ್ತವದಲ್ಲಿ ಪರಮಾತ್ಮತತ್ತ್ಯವೇ ಸತ್ಯವಸ್ತುವಾಗಿದೆ. ಆದರೆ ನಾನಾತ್ವ 
(ಪ್ರಪಂಚ) ವನ್ನು ಚಿಂತಿಸುವವರಿಗೆ ಆ ವಸ್ತುಗಳ ಚಿಂತನೆಯಿಂದ 
ಬುದ್ಧಿಯಲ್ಲಿ ಅವುಗಳ ಪ್ರತೀತಿ ಉಂಟಾಗುತ್ತದೆ. ಅವನ್ನೇ ಸತ್‌ 
ಎಂದು ಒಪ್ಪಿಕೊಂಡಿದ್ದರಿಂದ ಅಸತ್‌ ಪದಾರ್ಥಗಳ ಸತ್ತೆಯನ್ನು 
ಸ್ವೀಕರಿಸುತ್ತಾರೆ. ಆದರೆ ಸ್ವಪ್ಪಾವಸ್ಥೆಯ ದೃಶ್ಯಗಳು ಎಚ್ಚರವಾದ 
ಮೇಲೆ ಅವುಗಳ ಮಿಠ್ಕತ್ಹ ಅರಿವಿಗೆ ಬರುತ್ತದೆ, ಹಾಗೆಯೇ 
ಸಾಂಸಾರಿಕ ವಿಷಯಗಳ ಕುರಿತು ಮಾಡಲಾದ ಜಾಗ್ರತ್‌ 
ಅವಸ್ಥೆಯ ಮನೋರಥಗಳೂ ಮಿಥ್ಕೆಯೇ ಆಗಿವೆ. ಆದ್ದರಿಂದ 
ಬುದ್ದಿವಂತರಾದವರು ಪ್ರಾಪಂಚಿಕ ಕರ್ಮಗಳ ಸಂಬಂಧದಲ್ಲಿ 
ಸಂಕಲ್ಪ-ವಿಕಲ್ಪಮಾಡುವ ಅಲೆಯುವ ಮನಸ್ಸನ್ನು ತಡೆಯಬೇಕು. 
ಹೀಗೆ ಮಾಡುವುದರಿಂದಲೇ ಅವರಿಗೆ ಅಭಯಪದದ ಅರ್ಥಾತ್‌ 
ಪರಮಪದದ ಪ್ರಾಪ್ತಿ ಆಗಿಹೋದೀತು. ॥ ೩೮ ॥ ಜಗತ್ತಿನಲ್ಲಿ 
ಭಗವಂತನ ಜನ್ಮ-ಕರ್ಮಗಳ ಲೀಲೆಗಳ ಬಹಳ ಮಂಗಲಮಯ 
ಕಥೆಗಳು ಪ್ರಸಿದ್ಧವಾಗಿವೆ. ಇವನ್ನು ಶ್ರವಣ ಮನನಮಾಡುವುದೇ 
ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸುವ ಉಪಾಯವೆಂದು ಹೇಳ 
ಲಾಗಿದೆ. ಹಾಗೆಯೇ ಅವನ ಗುಣಗಳನ್ನು, ಲೀಲೆಗಳನ್ನು ಸ್ಮರಣೆಗೆ 
ತರುವ ಭಗವಂತನ ಆನೇಕ ನಾಮಗಳು ಪ್ರಸಿದ್ಧವಾಗಿವೆ. ಅಂಜಿಕೆ 
ನಾಚಿಕೆಬಿಟ್ಟು ಅವನ್ನು ಕೊಂಡಾಡುತ್ತಾ ಇರಬೇಕು. ಯಾವುದೇ 
ವ್ಯಕ್ತಿ, ವಸ್ತು, ಸ್ಥಾನಗಳಲ್ಲಿ ಆಸಕ್ತಿಯನ್ನಿಡಬಾರದು. ॥ ೩೯ ॥ ಈ 
ಪ್ರಕಾರ ವಿಶುದ್ಧ ವ್ರತ, ನಿಯಮವನ್ನು ಕೈಗೊಳ್ಳುವವನ 
ಹೃದಯದಲ್ಲಿತನ್ನ ಪರಮಪ್ರಿಯತಮ ಪ್ರಭುವಿನ ನಾಮ-ಕೀರ್ತನೆ 
ಯಿಂದ ಭಗವಂತನಲ್ಲಿ ಪ್ರೇಮವು ಅಂಕುರಿಸುತ್ತದೆ. ಅವನ ಚಿತ್ತ 
ದ್ರವಿತವಾಗುತ್ತದೆ. ಆಗ ಅವನು ಸಾಧಾರಣ ಜನರ ಸ್ಥಿತಿಯಿಂದ 
ಮೇಲೇರುತ್ತಾನೆ. ಜನರ ಮಾನ್ಯತೆ, ನಂಬಿಕೆಗಳಿಂದ ಅತೀತನಾಗು 
ತ್ತಾನೆ, ದಂಭವಿಲ್ಲದೆ ಸ್ವಾಭಾವಿಕವಾಗಿ ಉನ್ನತ್ತನಾಗಿ ಕೆಲವೊಮ್ಮೆ 
ಭಗವಂತನ ಲೀಲೆಗಳನ್ನು ನೋಡುತ್ತಾ ಆನಂದದಲ್ಲಿ ಮುಳುಗಿ 
ನಗುತ್ತಿರುತ್ತಾನೆ. ಕೆಲವೊಮ್ಮೆ ಗೋಪಿಯರಂತೆ ಪ್ರಭು! ನೀನೆಲ್ಲಿ 
ಹೋಗಿರುವೆ 9 ಎಂದು ಬಿದ್ಯು-ಬಿದ್ದು ಆಳುತ್ತಾನೆ. ಕೆಲವೊಮ್ಮೆ ಗಟ್ಟಿ 
ಯಾಗಿ ಭಗವಂತನನ್ನು ಕೂಗುತ್ತಾನೆ. ಕೆಲವೊಮ್ಮೆ ಮಧುರವಾಗಿ 
ಅವನ ಗುಣಗಾನ ಮಾಡುತ್ತಾನೆ. ಕೆಲ-ಕೆಲವೊಮ್ಮೆ ತನ್ನ ಪ್ರಿಯತಮ 
ನನ್ನು ಕಣ್ಣುಮುಂದೆ ದರ್ಶಿಸುತ್ತಾ ಉನ್ಮಾದದಿಂದ ನೃತ್ಯವಾಡ 
ತೊಡಗುತ್ತಾನೆ. ಈ ಪ್ರಕಾರ ಅವನ ಎಲ್ಲ ಕ್ರಿಯೆಗಳು ಲೋಕ 
ವಿಲಕ್ಷಣವಾಗುತ್ತದೆ. ॥ ೪೦ ॥ 

ರಾಜನೇ | ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಗೃಹ, 
ನಕ್ಷತ್ರ, ಪ್ರಾಣಿಗಳು, ದಿಕ್ಕುಗಳು, ವೃಕ್ಷ-ವನಸ್ಪತಿ, ನದಿ, ಸಮುದ್ರ 
ಇವೆಲ್ಲವೂ ಭಗವಂತನ ಶರೀರವಾಗಿದೆ. ಎಲ್ಲ ರೂಪಗಳಲ್ಲಿ ಸ್ವತಃ 
ಭಗವಂತನೇ ಪ್ರಕಟನಾಗಿದ್ದಾನೆ. ಹೀಗೆ ತಿಳಿದುಕೊಂಡು ಅವನು 


| ತನ್ನ ಮುಂದೆ ಸುಳಿಯುವುದೆಲ್ಲವನ್ನೂ - ಭಗವದ್ಧಾವದಿಂದ 


ನಮಸ್ಕರಿಸುತ್ತಾನೆ. ॥ ೪೧ ॥ 


605 ನ್‌್‌ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 





866 fr 

ಭಕ್ತಿಃ ಪರೇಶಾನುಭವೋ ಎರಕ್ಕಿ- 
ರನೃತ್ತ್ರ  ಚೈಷ ತ್ರಿಕ ಏಕಕಾಲ: | 

ಪ್ರಪದ್ಯಮಾನಸ್ಕ ಯಥಾಶ್ನತಃ ಸ್ಕು- 


ಸ್ತುಷ್ಟಿ! ಪುಷ್ಟಿ ಕ್ಲುದಪಾಯೋತ ನುಘಾಸಮ್‌ ॥ ೪೨ ॥ 


ಇತ್ಯಚ್ಛುತಾಂಘ್ರಂ ಭಜತೋರನುವೃತ್ತ್ಯಾ 
ಭಕ್ತಿರ್ವಿರಕ್ಕಿರ್ಭಗವತ್ಚಬೋ ಧಃ I 
ಭವಂತಿ ವೈ ಭಾಗವತಸ್ಯ ರಾಜಂ 
ಸತಃ ಪರಾಂ ಶಾಂತಿಮುಪೈತಿ ಸಾಕ್ಟಾತ್‌ || ೪೩ I 


ರಾಜೋವಾಚ 
ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಮ್‌ | 
ಯಥಾ ಚರತಿ ಯದ್ಭೂತೇ ಯೈರ್ಲಿಂಗೈರ್ಭಗವತ್ತಿ ಯಃ 
I ೪೪ I 


ಹರಿರುವಾಚ 


ಸರ್ವಭೂತೇಷು ಯಃ ಪಕಶ್ಯೇದ್ಧಗವದ್ವಾವಮಾತ್ಮನಃ | 
ಭೂತಾನಿ ಭಗವತ್ಯಾತ್ಸನ್ನೇಷ ಭಾಗವತೋತ್ತಮಃ 
I ೪೫ 1 


ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ। 
ಪ್ರೇಮಮೈತ್ರೀಕೃಪೋಪೇಕ್ಟಾಯಃ ಕರೋತಿ ಸ ಮಧ್ಯಮಃ 
I ೪೬॥ 


ಆರ್ಚಾಯಾಮೇವ ಹರಯೇ ಪೂಜಾಂ ಯಃ ಶ್ರದ್ಧಯೇಹತೇ । 
ನ ತದ್ದಕ್ಷೇಷು ಚಾನ್ಯೇಷು ಸ ಭಕ್ತಃ ಪ್ರಾಕೃತಃ ಸ್ಥ ತಃ 
I ೪೭ 1 


ಗೃಹೀತ್ವಾಪೀಂದ್ರಿಯ್ಳೆರರ್ಥಾನ್‌ ಯೋ ನ ದ್ವೇಸ್ಟಿನ ಹೃಷ್ಠತಿ । 
ವಿಷ್ಲೋರ್ಮಾಯಾಮಿದಂ ಪಶ್ಯನ್ನವೈ ಭಾಗವತೋತ್ತಮಃ 
wu ೪೮ ॥ 


ಊಟಮಾಡುವಾಗ ಪ್ರತಿಯೊಂದು ತುತ್ತಿಗೂ: ತುಪ್ಪಿ (ತೃಷ್ಟಿ 
ಅಥವಾ ಸುಖ), ಪುಷ್ಟಿ (ಜೀವನ ಶಕ್ತಿಯ ಸಂಚಾರ), ಕ್ಷುಧಾನಿವೃತ್ತಿ 
ಇವು ಮೂರು ಒಂದೇ ಬಾರಿಗೆ ಆಗುತ್ತಾ ಇರುತ್ತದೆ. ಹಾಗೆಯೇ 
ಭಗವಂತನಿಗೆ ಶರಣಾಗಿ ಅವನ ಭಜನೆ ಮಾಡುವವನಿಗೆ, 
ಭಜನೆಯ ಪ್ರತಿಯೊಂದು ಕ್ಷಣದಲ್ಲಿ ಭಗವಂತನ ಕುರಿತು ಪ್ರೀತಿ, 
ತನ್ನ ಪ್ರೇಮಾಸ್ತದ ಪ್ರಭುವಿನ ಸ್ವರೂಪದ ಅನುಭವ ಹಾಗೂ 
ಅವನಲ್ಲದ ಇತರ ವಸ್ತುಗಳಲ್ಲಿ ವೈರಾಗ್ಯ ಇವು ಮೂರು ಒಂದೇ 
ಬಾರಿಗೆ ಪ್ರಾಪ್ತಿಯಾಗುತ್ತವೆ. ॥ ೪೨ ॥ ರಾಜನೇ! ಈ ವಿಧವಾಗಿ 
ಪ್ರತಿಕ್ಷಣ ಪ್ರತಿಯೊಂದು ವೃತ್ತಿಯ ಮೂಲಕ ಭಗವಂತನ ಚರಣ 
ಕಮಲಗಳನ್ನು ಭಜಿಸುವವನಿಗೆ ಭಗವಂತನ ಕುರಿತು ಪ್ರೇಮಮಯ 
ಭಕ್ಕಿ, ಪ್ರಪ ಪಂಚದ ಕುರಿತು ವೈರಾಗ್ಯ, ತನ್ನ ಪ್ರಿಯತಮ ಭಗವಂತನ 
ಸ್ವರೂಪದ ಜ್ಞಾನ ಇವೆಲ್ಲವೂ ಅವಶ್ಯವಾಗಿ ಉಂಟಾಗುತ್ತವೆ. 
ಅವನು ಭಾಗವತನಾಗಿ ಹೋಗುತ್ತಾನೆ. ಇವೆಲ್ಲವೂ ಪ್ರಾಪ್ತವಾದಾಗ 
ಅವನು ಪರಮಶಾಂತಿಯನ್ನು ಅನುಭವಿಸತೊಡಗುವನು. (ಆದ್ದ 
ರಿಂದ ಶ್ರೇಯೋಕಾಮಿ ಮನುಷ್ಯನು ಭಗವಂತನಿಗೆ ಶರಣಾಗ 
ಬೇಕು. ಇದು ಸರ್ವೋತ್ತಮ ಸರಳ ಸಾಧನೆಯಾಗಿದೆ.) ॥ ೪೩ ॥ 

ರಾಜಾ ನಿಮಿಯು ಕೇಳಿದನು - ಯೋಗೀಶ್ವರರೇ | ಈಗ 
ನೀವು ದಯಮಾಡಿ ಭಗವದ್ಧಕ್ತನ ಲಕ್ಷಣಗಳನ್ನು ವರ್ಣಿಸಿರಿ. 
ಅವನ ಧರ್ಮವೇನು ? ಅವನ ಸ ಭಾವ ಹೇಗಿರುತ್ತದೆ. ಅವನು 
ಇತರ ರೊಂದಿಗೆ ವ್ಯವಹರಿಸುವಾಗ ಅವನ ಆಚರಣೆ ಹೇಗೆ 
ಇರುತ್ತದೆ? ಹೇಗೆ ಮಾತಾಡುತ್ತಾನೆ? ಯಾವ ಲಕ್ಷಣಗಳಿಂದ 
ಅವನು ಭಗವಂತನಿಗೆ ಪ್ರಿಯನಾಗಿರುತ್ತಾನೆ ? ॥ ೪೪ ॥ 

ಒಂಭತ್ತು ಯೋಗೀಶ್ವರರಲ್ಲಿ ಎರಡನೆಯವರಾದ ಹರಿಯೋಗಿ 
ಗಳು ಇಂತೆಂದರು - ರಾಜನೇ! ಎಲ್ಲಕ್ಕಿಂತ ಶ್ರೇಷ್ಠ ಭಗವದ್ಭಕ್ತನ 
ಲಕ್ಷಣಗಳನ್ನು ಹೇಳುತ್ತೇನೆ; ಕೇಳು. ಸಮಸ್ತ ಪ್ರಾಣಿಗಳಲ್ಲಿ ಒಂದೇ 
ಆತ್ಮನಿರುವನು ಎಂದು ಭಾವಿಸಿ, ಭಗವಂತನ ಸತ್ತೆಯನ್ನು ನೋಡು 
ವವನು, ಸಮಸ್ತ ಪ್ರಾಣಿಗಳನ್ನು ಆತ್ಮಸ್ತರೂಪೀ ಭಗವಂತನಲ್ಲಿ 
ನೋಡುವವನು ಉತ್ತಮ ಭಾಗವತನಾಗಿದ್ದಾನೆ. ಆದರೆ ಭಗವಂತನಲ್ಲಿ 
ಪ್ರೇಮವನ್ನಿರಿಸಿ, ಅವನ ಭಕ್ತರಲ್ಲಿ ಸಖತನವಿರಿಸುತ್ತಾ, ದುಃರಿತರ, 
ಅಜ್ಞಾನಿಗಳ ಮೇಲೆ ದಯೆವಿರಿಸುತ್ತಾ, ಇದ್ದರೂ ಭಗವಂತನನ್ನು 
ದ್ವೇಷಿಸುವವನನ್ನು ಉಪೇಕ್ಷಿಸುವವನು ಮಧ್ಯಮ ದರ್ಜೆಯ 
ಭಕ್ಕನಾಗಿದ್ದಾನೆ. ॥ ೪೫-೪೬ ॥ ಇದರಿಂದ ಬೇರೆಯಾಗಿ ಭಗವಂತನ 
ಅರ್ಚಾ-ವಿಗ್ರಹ-ಮೂರ್ತಿಗಳ ಪೂಜೆಯನ್ನೇನೋ ಶ್ರದ್ಧೆಯಿಂದ 
ಮಾಡುತ್ಥಾನೆ, ಆದರೆ ಭಗವಂತನ ಭಕ್ತರಲ್ಲೇ ಅವನಿಗೆ ಶ್ರದ್ದೆ ಇಲ್ಲ- 
ಎಂದಾಗ ಬೇರೆ ಜನರಲ್ಲ್ದಾದರೋ ಶ್ರದ್ಧೆ ಹೇಗೆ ಉಂಟಾದೀತು ? 
ಇಂತಹವನು ಪ್ರಾಕೃತನಾಗಿದ್ದಾನೆ. ಅವನು ಕೆಳದರ್ಜೆಯ ಭಕ್ತನಾಗಿ 
ದ್ದಾನೆ ॥ ೪೭ ॥ 

ಗುಣಾತೀತ ಅವಸ್ಥೆಯನ್ನು ವರ್ಣಿಸುತ್ತಾ ಹೇಳುತ್ತಾರೆ - ಇಂದ್ರಿಯ 
ಗಳ ಮೂಲಕ ವಿಷಯಗಳನ್ನು ಗ್ರಹಿಸುತ್ತಾ, ಅವು ಬಂದು ಹೋಗು 
ವುದರಲ್ಲಿ ಹರ್ಷಿತನಾಗುವುದಿಲ್ಲ ಅವುಗಳನ್ನು ದ್ವೇಷಿಸುವುದೂ 


| ಇಲ್ಲ ಈ ವಿಶ್ವವನ್ನು ಭಗವಂತನ ಮಾಯೆಯೆಂದು ತಿಳಿಯು 


ವವನು ಉತ್ತಮ ಭಾಗವತನಾಗಿದ್ದಾನೆ. ॥ ೪೮ ॥ 





2 ಅಧ್ಯಾಯ] ಏಕಾದಶ ಸೃಂಧ 607 
ದೇಹೇಂದ್ರಿಯ ಪ್ರಾಣಮನೋಧಿಯಾಂ ಯೋ ಜನ್ನ- ಮೃತ್ಯು, ಹಸಿವು - ಬಾಯಾರಿಕೆ, ಭಯ, ಕಷ್ಟ 
ಜನ್ಮಾಪ್ಯಯಕ್ಟುದ್ಧಯತರ್ಷಕೃಚ್ಛೈಃ | ಮುಂತಾದ ಪ್ರಾಪಂಚಿಕೆ ಧರ್ಮಗಳು ದೇಹ, ಇಂದ್ರಿಯ, ಪ್ರಾಣ, 
ಸಂಸಾರಧರ್ಮೈರವಿಮುಹ್ಯಮಾನಃ ಮನ, ಬುದ್ಧಿ ಇವುಗಳಲ್ಲಿ ಬಂದುಹೋಗುತ್ತಾ ಇರುತ್ತವೆ. ಆದರೆ 
ಸ್ಫೃತ್ಕಾ ಹರೇರ್ಭಾಗವತಪ್ರಧಾನಃ ॥ ೪೯ ॥ | ಭಗವಂತನ ಸ್ಪೃತಿಯಲ್ಲಿ ನಿಮಗ್ಗನಾಗಿದ್ದು ಅವುಗಳಿಂದ ಬಾಧಿತ 


ನ ಕಾಮಕರ್ಮಬೀಜಾನಾಂ ಯಸ್ಯ ಚೇತಸಿ ಸಂಭವಃ। 
ವಾಸುದೇವೈಕನಿಲಯಃ ಸ ವೈ ಭಾಗವತೋತ್ತಮಃ 
11 ೫೦ I 


ನ ಯಸ್ಯ ಜನ್ಮ ಕರ್ಮಭ್ಯಾಂ ನ ವರ್ಣಾಶ್ರಮಜಾತಿಭಿಃ । 
ಸಜ್ಜತೇಶಸ್ಥಿನ್ನಹಂಭಾವೋ ದೇಹೇ ವ್ಸ ಸ ಹರೇಃ ಪ್ರಿಯಃ 
11 BC ॥ 


ನ ಯಸ್ಯ ಸ ಪರ ಇತಿ ವಿತ್ರೇಷ್ನಾತ್ಸನಿ ವಾ ಭಿದಾ। 
ಸರ್ವಭೂತಸಮಃ ಶಾಂತಃ ಸ ದ್ಧ ಭಾಗವತೋತ್ತಮಃ 
I ೫೨॥ 


ತ್ರಿಭುವನವಿಭವಹೇತವೇತಪ್ಯಕುಂಠ- 
ಸ್ಮೃತಿರಜಿತಾತ್ಮ ಸುರಾದಿಭಿರ್ವಿಮೃಗ್ಯಾತ್‌ । 

ನ ಚಲತಿ ಭಗವತದಾರವಿಂದಾ- 
ಲ್ಲವನಿಮಿಷಾರ್ಧಮಪಿ ಯಃಸ ವೈಷ್ಣವಾಗ್ರ್ಯಃ ॥ ೫೩ ॥ 


ಭಗವತ ಉರುವಿಕ್ರಮಾಂಘ್ರಿಶಾಖಾ- 
ನಖಮಣಿಚಂದ್ರಿಕಯಾ ನಿರಸ್ತತಾಪೇ I 

ಹೃದಿ ಕಥಮುಪಸೀದತಾಂ ಪುನಃ ಸ 
ಪ್ರಭವತಿ ಚಂದ್ರ ಇವೋದಿತೇಶರ್ಕತಾಪಃ ॥ ೫೪ ॥ 





ನಾಗದ ಭಗವದ್ಭಕ್ತನು ಉತ್ತಮ ಶ್ರೇಣಿಯ ಭಕ್ತನಾಗಿದ್ದಾನೆ. ಮನಸ್ಸಿ 
ನಲ್ಲಿವಿಷಯ-ಭೋಗಗಳ ಇಚ್ಛೆ ಕರ್ಮ ಪ್ರವೃತ್ತಿ, ಅವುಗಳ ಬೀಜ 
ವಾಸನೆಗಳು ಉಂಟಾಗದಿರುವವನು, ಏಕಮಾತ್ರ ಭಗವಾನ್‌ 
ವಾಸುದೇವನಲ್ಲೇ ವಾಸಿಸುವವನು ಉತ್ತಮ ಭಗವದ್ದಕ್ಕನಾಗಿರು 
ವನು. ॥ ೪೯-೫೦ ॥ ಆ ಭಕ್ತನು ಜನ್ಮ ಹಾಗೂ ಕರ್ಮದಿಂದಾಗಿ 
ಅಥವಾ ವರ್ಣ, ಆಶ್ರಮ, ಜಾತಿಯಿಂದಾಗಿ ಅಥವಾ ಶರೀರ 
ದಿಂದಾಗಿ ಎಲ್ಲಿಯೂ ಅಹಂತೆ, ಮಮತೆ ಇಡುವುದಿಲ್ಲ ಮತ್ತು 
ಇವೆಲ್ಲದರಲ್ಲಿ ಆಸಕ್ಕನಾಗಿರುವುದಿಲ್ಲ ಇಂತಹವನು ಭಗವಂತನಿಗೆ 
ನಿಶ್ಚಯವಾಗಿ ಬಹು ಪ್ರಿಯನಾಗಿರುವನು. ॥ ೫೧ ॥ ಧನ, 
ಶರೀರಾದಿಗಳಲ್ಲಿ ಆಸಕ್ತಿ ಇಲ್ಲದವನು "ಇದು ನನ್ನದು, ಇದು 
ಪರರದು' ಈ ಪ್ರಕಾರದ ಭೇದವಿರಿಸುವುದಿಲ್ಲ ಅವನು ಸರ್ವತ್ರ 
ಸಮಭಾವದಿಂದ ಏಕಮಾತ್ರ ಪರಮಾತ್ಮನನ್ನೇ ನೋಡುವನು. 
ಯಾವುದೇ ಘಟನೆ ಅಥವಾ ಸಂಕಲ್ಪದಿಂದ ವಿಕ್ಸಿಪ್ತನಾಗದೆ ಸದಾ 
ಕಾಲ ಶಾಂತವಾಗಿರುತ್ತಾನೆ. ಅವನು ಖಂಡಿಕವಾಗಿಯೇ ಭಗವಂತನ 
ಉತ್ತಮ ಭಕ್ಕನಾಗಿದ್ದಾನೆ. ॥ ೫೨ ॥ ರಾಜನೇ! ದೊಡ್ಡ-ದೊಡ್ಡ 
ದೇವತೆ ಮುಂತಾದವರೂ ಕೂಡ ತಮ್ಮ ಮನಸ್ಸು, ಶರೀರ, 
ಇಂದ್ರಿಯಗಳನ್ನು ತಮ್ಮ ವಶಪಡಿಸಿಕೊಳ್ಳದೆ, ಭಗವಂತನ ಆ 
ಚರಣಾರವಿಂದಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಆದರೆ 
ಅವರೂ ಕೂಡ ಭಗವತ್‌ಕೃಪೆಯಿಲ್ಲದೆ ಅವನ್ನು ಪಡೆಯಲಾರರು. 
ಆದರೆ ಭಗವಂತನ ಪ್ರೇಮೀಭಕ್ಷನ ಚಿತ್ರ ನಿರಂತರ ಆ ಚರಣಗಳ 
ಸನ್ನಿಧಿಯಲ್ಲಿ ಹಾಗೂ ಸೇವೆಯಲ್ಲಿ ತೊಡಗಿರುತ್ತದೆ. ಅವನಿಗೆ 
ಯಾರಾದರೂ ಮೂರುಲೋಕದ ರಾಜ್ಯಲಕ್ಷ್ಮಿಯ ಪ್ರಲೋಭನೆ 


| ಓಡ್ಡಿದರೂ ಅವನು ಭಗವತ್‌ ಸ್ಚೃತಿಯಿಂದ ವಿಚಲಿತನಾಗು 
| ವುದಿಲ್ಲ ಏನೇ ಹೇಳಲೀ, ಅವನು ಆ ರಾಜ್ಯಲಕ್ಷ್ಮಿಯ ಕಡೆಗೆ 


ಗಮನವನ್ನೇ ಕೊಡುವುದಿಲ್ಲ ಇಂತಹ ಭಕ್ಕನಿಗಾಗಿ ಭಗವಂತನು 
ಅರೆಕ್ಷಣವೂ ಮರೆಯಾಗುವುದಿಲ್ಲ ಅವನೂ ಕೂಡ ಭಗವಂತ 
ನಿಂದ ಮರೆಯಾಗುವುದಿಲ್ಲ ಇಂತಹ ಭಗವದ್ಧಕ್ಕನು ವೈಷ್ಣವರಲ್ಲಿ 
ಅಗ್ರಗಣ್ಯನಾಗಿದ್ದಾನೆ. ಎಲ್ಲರಿಂದ ಶ್ರೇಷ್ಠನಾಗಿದ್ದಾನೆ. ॥ ೫೩ ॥ 


| ಭಗವಂತನ ಪರಾಕ್ರಮ ಅಸೀಮವಾಗಿದೆ. ಇಂತಹ ಆ ಪ್ರಭುವಿನ 


ಪಾಡನಖಚಂದ್ರಿಕೆಯಿಂದ ಶರಣಾಗತ ಭಕ್ತರ ಹೃದಯದ ಸಂತಾ 
ಪವು ಒಮ್ಮೆಗೇ ದೂರವಾಗಿಹೋಗುತ್ತದೆ. ಆ ಭಕ್ತನು ಭಗವಂತನ 
ಭಕ್ಕಿಯಲ್ಲೇ ಆನಂದಿತನಾಗಿರುತ್ತಾನೆ. ಭಗವಂತನ ಚರಣಗಳಲ್ಲಿ 
ಅನನ್ಯ ಶರಣಾಗತಿಯ ಹೊರತು ಅವನು ಎಲ್ಲಿಗೂ ಹೋಗ 
ಲಾರನು. ಚಂದ್ರೋದಯವಾದ ಬಳಿಕ ಸೂರ್ಯನ ಪ್ರಖರ ತಾಪ 
ಬಾಧಿಸದಂತೆ, ಅವನನ್ನು ಕಾಮ, ಕ್ರೋಧಾದಿ ಶತ್ರುಗಳು ಮತ್ತೆ 
ಪ್ರಭಾವಿತನನ್ನಾಗಿಸಲಾರವು. I RY UW 


608 


ಶ್ರೀಮದ್ಭಾಗವತ 


[ಅಧ್ಯಾಯ 3 





ವಿಸ್ಥಜತಿ ಹೃದಯಂ ನ ಯಸ್ಯ ಸಾಕ್ಟಾ- 
ದ್ಲರಿರವಶಾಭಿಹಿತೋತ ಪ್ಯಘ್‌ಘನಾಶ: I 


ಪ್ರಣಯರಶನಯಾ ಧೃತಾಂಘ್ರಿಪದ್ಧಃ 
ಸ ಭವತಿ ಭಾಗವತಪ್ರಧಾನ ಉಕ್ತ ॥ ೫೫ ॥ 


ಭಗವಂತನ ನಾಮವನ್ನು ವಿವಶನಾಗಿ ಉಚ್ಚರಿಸಿದರೂ ಕೂಡ 
ಭಗವಂತನು ಅವನ ಸಂಪೂರ್ಣ ಪಾಪರಾಶಿಯನ್ನು ತತ್‌ಕಾಲವೇ 
ನಾಶಮಾಡಿಬಿಡುತ್ತಾನೆ. ಅಂತಹ ಸ್ವಯಂ ಭಗವಾನ್‌ ಶ್ರೀಹರಿಯು 
ಅವನ ಹೃದಯದಿಂದ ಒಂದು ಕ್ಷಣವೂ ಅಗಲುವುದಿಲ್ಲ 
ಏಕೆಂದರೆ, "ಅವನು ಪ್ರೇಮಸೂತ್ರದಿಂದ ಅವನ ಚರಣಕಮಲ 
ಗಳನ್ನು ಗಟ್ಟಿಯಾಗಿ ಕಟ್ಟಿ ಇಟ್ಟಿರುವನು. ನಿಜವಾಗಿ ಇಂತಹವನೇ 
ಭಗವಂತನ ಭಕ್ಕರಲ್ಲಿ ಅಗ್ರೇಸರನಾಗಿರುವನು. ಅವನೇ ಮಹಾ 
ಪುರುಷನಾಗಿದ್ದಾನೆ. ॥ ೫೫ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸಂಧೇ ದ್ವಿತೀಯೋತಧ್ಯಾಯಃ॥ ೨ ॥ 
Be 


ಮೂರನೆಯ ಅಧ್ಯಾಯ 
ಮಾಯೆ, ಮಾಯೆಯಿಂದ ಪಾರಾಗುವ ಉಪಾಯ- ಬ್ರಹ್ಮ ಹಾಗೂ ಕರ್ಮಯೋಗದ ನಿರೂಪಣೆ 


ರಾಜೋವಾಚ 
ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಹಿ ಮೋಹಿನೀಮ್‌ । 
ಮಾಯಾಂ ವೇದಿತುಮಿಚ್ಛಾಮೋ ಭಗವಂತೋ ಬ್ರುವಂತು ನಃ 
11 ON 


ನಾನುತೃಷ್ಯೇ ಜುಷನ್ಯುಷ್ಠದ್ಧಚೋ ಹರಿಕಥಾಮೃತಮ್‌ । 
ಸಂಸಾರತಾಪನಿಸ್ಠಪ್ತೋ ಮರ್ತ್ಯಸ್ತತ್ತಾಪಭೇಷಜಮ್‌ 
॥ ೨॥ 


ಅಂತರಿಕ್ಷ ಉವಾಚ 
ಏಭಿರ್ಭೂತಾನಿ ಭೂತಾತ್ಮಾಮಹಾಭೂತೈರ್ಮಹಾಭುಜ I 
ಸಸರ್ಜೊಚ್ಚಾವಚಾನ್ಯಾದ್ಯ: ಸ್ಪಮಾತ್ರಾತ್ಗಪ್ರಸಿದ್ದಯೇ 
Il 2 || 


ಏವಂ ಸೃಷ್ಟಾನಿ ಭೂತಾನಿ ಪ್ರವಿಷ್ಟ ಪಂಚಧಾತುಭಿಃ । 
ಏಕಧಾ ದಶಧಾತ 5ತ್ಸಾನಂ ವಿಭಜನ್‌ ಜುಷತೇ ಗುಣಾನ್‌ 
1| ೪ || 


| ಪರಮಾತ್ಸನದ್ದೇ 
ಪರಮಾತ್ಮನು ಎಲ್ಲ ಪ್ರಾಣಿಗಳನ್ನು ನಿರ್ಮಿಸಿ, ಪಂಚಮಹಾಭೂತ 


ರಾಜಾ ನಿಮಿಯು ಕೇಳಿದನು - ಭಗವನ್‌ | ಸರ್ವಶಕ್ತಿಸಂಪನ್ನ 
ಪರಮಕಾರಣ ಭಗವಾನ್‌ ವಿಷ್ಣುವಿನ ಮಾಯೆಯು ಬ್ರಹ್ಮದೇವ 
ರಿಂದ ಹಿಡಿದು ಸಮಸ್ತ ಜೀವಿಗಳನ್ನೂ ಮೋಹಿಸುತ್ತದೆ. ಅದರ 
ನಿಜರೂಪವನ್ನು ಯಾರೂ ತಿಳಿಯಲಾರರು. ನಾನು ಫ್ರಭುವಿನ 
ಮಾಯೆಯ ಸ್ವರೂಪವನ್ನು ತಿಳಿಯಬಯಸುತ್ತೇನೆ. ಕೃಪೆದೋರಿ 
ನನಗೆ ತಿಳಿಸುವರಾಗಿರಿ. ॥ ೧ ॥ ಈ ಮನುಷ್ಯನು ಪ್ರಪಂಚದ 
ತ್ರಿತಾಪದಿಂದ ಬೇಯುತ್ತಿದ್ದಾನೆ. ಇಂತಹ ತಾಪದಿಂದ ಬಿಡುಗಡೆ 
ಹೊಂದಲು ಭಗವಂತನ ಅಮೃತಮಯ ಹರಿಕಥೆಯೇ ಏಕಮಾತ್ರ 
ಪರಮೌಷಧವಾಗಿದೆ. ನಿಮ್ಮ ಮೂಲಕ ಭಗವತ್‌ಕಥಾಮೃತವನ್ನು 
ಪಾನಮಾಡುತ್ತಿದ್ದರೂ ನಮಗೆ ತೃಪ್ತಿಯಾಗುತ್ತಿಲ್ಲ ಇನ್ನೂ-ಮತ್ತೂ 
ಕೇಳುವ ಉತ್ಕಂಠತೆ ಹೆಚ್ಚುತ್ತಾ ಹೋಗುತ್ತದೆ. ॥ ೨ ॥ 

ಮೂರನೇಯ ಅಂತರಿತ್ಸ ಯೋಗೀಶ್ಚರರು ಹೇಳಿದರು - 
ಮಹಾಬಾಹುವೇ | ಆದಿಪುರುಷ ಭಗವಾನ್‌ ನಾರಾಯಣನು 
ಸರ್ವಪ್ರಾಣಿಗಳ ಆತ್ಮಾ ಆಗಿದ್ದಾನೆ. ಅವನೇ ಈ ಪಂಚಭೂತ 
ಗಳಿಂದ ಸಣ್ಣ-ದೊಡ್ಡ ಎಲ್ಲ ರೀತಿಯ ಪ್ರಾಣಿಗಳನ್ನು ಸೃಷ್ಟಿಸಿದನು 
ಹಾಗೂ ತಾನೇ ಸ ತಃ ವಿಷಯಭೋಗ ಪ್ರದಾನ ಮಾಡಲು ಅನೇಕ 
ವಿಧದಿಂದ ಸಾಮಗ್ರಿಯನ್ನೂ ಪ್ರಸ್ತುತಪಡಿಸಿದನು. ತನ್ನ ಆತ್ಮ 
ಸ್ವರೂಪದ ಜ್ಞಾನದ ವಿಸ್ತಾರಕ್ಕಾಗಿ ಅವನು ಸ್ವಯಂ ಅನೇಕ ರೂಪ 
ಗಳನ್ನು ಧರಿಸಿದನು. ಈ ಪ್ರಕಾರ ಸಮಸ್ತ ಸೃಷ್ಟಿ ಏಕಮಾತ್ರ 
ಸ್ವರೂಪವಾಗಿದೆ. ॥ ೩ ॥ ಈ ಎಧದಿಂದ 


ಗಳಿಂದ ಉಂಟಾದ ಆ ಶರೀರಗಳಲ್ಲಿ ಅಂತರ್ಯಾಮಿಯಾಗಿ ಸ್ವತಃ 
ಪ್ರವಿಷ್ಠನಾದನು. ಒಂದು ಮನಸ್ಸು ಮತ್ತು ಹತ್ತು ಇಂದ್ರಿಯಗಳ 
ಮೂಲಕ ತನ್ನನ್ನೇ ವಿಭಕ್ಕನನ್ನಾಗಿಸಿ ಸ್ವಯಂ ಆ ಗುಣಗಳನ್ನು 
ಉಪಭೋಗಿಸುತ್ತಾನೆ. ಆದರೆ ಅವನು ಆ ಗುಣಗಳಲ್ಲಿ ಆಸಕ್ತ 
ನಾಗುವುದಿಲ್ಲ ತನ್ನ ಮೂಲಕವೇ ಪ್ರಕಾಶಿತವಾದ ಈ ಗುಣಗಳೇ 





ಏಕಾದಶ ಸ್ಮಂಧ 


609 





3 ಅಧ್ಯಾಯ] 
ಗುಣ್ಣೆರ್ಗುಣಾನ್‌ ಸ ಭುಂಜಾನ ಆತ್ಮಪ್ರದ್ಯೋತಿತೈ: ಪ್ರಭುಃ! 
ಮನ್ಯಮಾನ ಇದಂ ks ಸಜ್ಜತೇ 
|| 1 ॥| 


ಕರ್ಮಾಣಿ ಕರ್ಮಭಿಃ ಕುರ್ವನನಿಮಿತ್ತಾನಿ ದೇಹಭ್ಛತ್‌ | 
ತತ್ತತ್ಕರ್ಮಫಲಂ ಗೃಹ್ಣನ್ಸಮತೀಹ ಸುಖೇತರಮ್‌ 
|| ಓ || 


ಇತ್ನಂ ಕರ್ಮಗತೀರ್ಗಚ್ಛನ್‌ ಬಹ್ಹಭದ್ರವಹಾಃ ಪುಮಾನ್‌ | 
ಆಭೂತಸಂಪ್ಲವಾತ್‌ ಸರ್ಗಪ್ರಲಯಾವಶ್ನುತೇತವಶಃ 
AT 


ಧಾತೂಪಪ್ಪದ ಆಸನ್ನೇ ವ್ಯಕ್ತಂ ದ್ರವ್ಯಗುಣಾತ್ಮಕಮ್‌ । 
ಅನಾದಿನಿಧನಃ ಕಾಲೋ ಹ್ಯವ್ಯಕ್ತಾಯಾಪಕರ್ಷತಿ 
|| ಲ || 


ಶತವರ್ಷಾ ಹ್ಯನಾವೃಷ್ಠಿರ್ಭವಿಷ್ಯತ್ಯುಲ್ಲಣಾ ಭುವಿ। 
, ತತ್ಕಾಲೋಪಚಿತೋಷ್ಠಾರ್ಕೋ ಲೋಕಾಂಸ್ಟ್ರೀನ್‌ ಪ್ರತಪಿಷ್ಯತಿ 
uF 


ಪಾತಾಲತಲಮಾರಭ್ಯ ಸಂಕರ್ಷಣಮುಖಾನಲ: ॥ 
ದಹನ್ಫೂರ್ಧ್ಯಶಿಯೋ ವಿಷ್ಠಗರ್ಧತೇ ವಾಯುನೇರಿತಃ 
11 OC || 


ಸಾಂವರ್ತಕೋ ಮೇಘಗಣೋ ವರ್ಷತಿ ಸ್ಥ ಶತಂ ಸಮಾಃ । 
ಧಾರಾಭಿರ್ಹಸಿಹಸ್ತಾಭಿರ್ಲೀಯತೇ ಸಲಿಲೇ ವಿರಾಟ್‌ 
1 ೧೧ 1 


ತತೋ ವಿರಾಜಮುತೃಜ್ಯ ವೈರಾಜಃ ಪುರುಷೋ ನೃಪ | 
ಅವ್ಕಕ್ತಂ ವಿಶತೇ ಸೂಕ್ಷ್ಮ ನಿರಿಂಧನ ಇವಾನಲಃ 
1 ೧೨॥ 


ವಾಯುನಾ ಹೃತಗಂಧಾ ಭೂಃ ಸಲಿಲತ್ವಾಯ ಕಲತೇ | 
ಸಲಿಲಂ ತದ್ದ ತರಸಂ ಜ್ಯೋತಿಷ್ಟಾ ಶೋಪಕಲತೇ 
il ೧೩ 1 


ಹೃತರೂಪಂ ತು ತಮಸಾ ವಾಯೌ ಜ್ಯೋತಿಃ ಪ್ರಲೀಯತೇ । 
ಹೃತಸರ್ಕೊೋ5 ವಕಾಶೇನ ವಾಯುರ್ನಭಸಿ ಲೀಯತೇ 
| ೧೪ ॥| 





ಗುಣಗಳಲ್ಲಿ ವರ್ತಿಸುತ್ತವೆ. ಆದರೆ ಜೀವಿಯು ಅವನಿಂದ 
ನಿರ್ಮಿಸಲ್ಪಟ್ಟ ಪ್ರಪಂಚದಲ್ಲಿ ಆತ್ಮಬುದ್ಧಿಯನ್ನಿರಿಸಿ, "ಇದೆಲ್ಲವೂ 
ನಾನೇ ಆಗಿದ್ದೇನೆ, ನನ್ನದೇ ಆಗಿದೆ' ಎಂಬ ಸಂಬಂಧವನ್ನು ಜೋಡಿಸಿ 


| ಕೊಂಡು, ತನ್ನಲ್ಲಿ ಕರ್ತೃತ್ವ-ಭೋಕ್ಸತ್ವವನ್ನು ಆರೋಪಿಸಿಕೊಂಡು 


ಅವನು ಬಂಧಿತ ನಾಗುವನು. ಇದೇ ಮಾಯೆ ಆಗಿದೆ. ॥ ೪-೫ ॥ 
ಈ ಪ್ರಕಾರ ದೇಹಾಭಿಮಾನಿ ಮನುಷ್ಯನು ಕರ್ಮೇಂದ್ರಿಯಗಳಿಂದ 
ಕರ್ಮಗಳನ್ನು ಸಕಾಮಭಾವದಿಂದ ಮಾಡುತ್ತಾ ಆಯಾಯಾ 
ಕರ್ಮಗಳನುಸಾರ ಫಲವನ್ನು ಭೋಗಿಸುತ್ತಾನೆ ಹಾಗೂ ಸುಖ 
ದುಃಖಗಳಲ್ಲಿ ಸಿಕ್ಕಿಹಾಕಿಕೊಂಡು ಜನ್ಮ-ಮರಣಗಳ ಸುಳಿಯಲ್ಲಿ 
ಅಲೆಯುತ್ತಾ ಇರುತ್ತಾನೆ. ಅವನು ಇದರಿಂದ ಮುಕ್ತನಾಗು 
ವುದಿಲ್ಲ ॥ ೬ ॥ ಹೀಗೆ ಈ ಜೀವಿಯು ಅಹಂಭಾವದ ಕಾರಣವೇ 
ಅನೇಕ ಅಮಂಗಳ ಗತಿಗಳನ್ನು ಹೊಂದುತ್ತಾ ಇರುತ್ತಾನೆ. ಮಹಾ 
ಪ್ರಳಯದವರೆಗೂ ಹುಟ್ಟದ ಬಳಿಕ ಮೃತ್ಯು, ಮೃತ್ಯುಎನ ಬಳಿಕ ಜನ್ನ 
ಹೀಗೆ ಪರವಶನಾಗಿ ಹುಟ್ಟು-ಸಾವಿನ ಚಕ್ರದಲ್ಲಿ ಯಾವಾಗಲೂ 
ಸುತ್ತುತ್ತಾ ಇರುತ್ತಾನೆ. ಇದೆಲ್ಲವೂ ಭಗವಂತನ ಮಾಯೆ 
ಯಾಗಿದೆ. ೭ ॥ 'ಫಂಚಮಹಾಬೂತಗಳ ಪ್ರಳಯದ ಸಮಯ 
ಸಮೀಪಸಿದಾಗ ಅನಾದಿ ಹಾಗೂ ಆನಂತ ತ ಸ್ಥೂಲ, ಸೂಕ್ಷ 
ದ್ರವ್ಯ, ಗುಣರೂಪೀ ಈ ಸಮಸ್ತ ದೃಶ್ಯಪ್ರಪಂಚವನ್ನು ಅವ್ಯಕ್ತದ 
ಕಡೆಗೆ ಅರ್ಥಾತ್‌ ತನ 4 ಮೂಲಪ್ರಕ್ಕತಿಯಲ್ಲಿ ಸೆಳೆದುಕೊಳ್ಳುವನು. 
ಅಂದರೆ ಎಲ್ಲವನ್ನೂ ತನ್ನಲ್ಲಿ ಲೀನಗೊಳಿಸಿಕೊಳ್ಳುವನು. ಆಗ ಒಂದೇ 
ಸವನೆ ನೂರುವರ್ಷ ಭಯಂಕರ ಕ್ದಾಮತಲೆದೊ (ರಿ, ಭೂಮಿಯಲ್ಲಿ 
ಭಾರೀ ಉಷ್ಣತೆ ಬೆಳೆಯುತ್ತದೆ. ಆ ಹೆಚ್ಚಾದ ಉಷ್ಣತೆಯಿಂದ ಮೂರೂ 
ಲೋಕಗಳು. 'ಸುಡಲು ತೊಡಗುತ್ತವೆ. ॥ ೮-೯ ॥ ಆಗಲೇ ಸಂಕ 
ರ್ಷಣನ ಮುಖದಿಂದ ಪ್ರಚಂಡ ಅಗ್ಗಿಜ್ವಾಲೆಗಳು ಹೊರಬೀಳುತ್ತವೆ. 
ವಾಯುವಿನ ಪ್ರೇರಣೆಯಿಂದ ಆ ಜ್ವಾಲೆಗಳು ಪಾತಾಳದಿಂದ 
ಸುಡಲು ಪ್ರಾರಂಭಿಸುತ್ತವೆ ಹಾಗೂ ಅತಿ ಎತ್ತರಕ್ಕೆ ಬೆಳೆಯುತ್ತಾ 
ಎಲ್ಲೆಡೆ ಹರಡಿಕೊಂಡು ಇಡೀ ವಿಶ್ವವನ್ನು ಸುಡಲು ತೊಡಗು 
ತ್ತವೆ. ॥ ೧೦ ॥ ಆ ಪ್ರಚಂಡ ಉಷ್ಣತೆಯ ಪರಿಣಾಮವಾಗಿ ನೂರು 
ವರ್ಷಗಳವರೆಗೆ ಪ್ರಳಯಕಾಲದ ಸಂವರ್ತಕ ಮೇಘಗಳು ಆನೆಯ 
ಸೊಂಡಿಲಿನ ಗಾತ್ರದ ಭಾರೀ ಮಳೆ ಸುರಿಸುತ್ತವೆ. ಆಗ ಈ ವಿರಾಟ್‌ 


| ವಿಶ್ವವು ನೀರಿನಲ್ಲಿಮುಳುಗಿಹೋಗುತ್ತದೆ. ॥ ೧೧ ॥ ಎಲ್ಫೆ ರಾಜನೇ | 


ಉರವಲು ಮುಗಿದಾಗ ಅಗ್ನಿಯು ತನ್ನ ಅವ್ಯಕ್ತ ಸ್ವರೂಪದಲ್ಲಿ 
ಲೀನವಾಗುವಂತೆ, ಈ ವಿರಾಟ್‌ ಸ್ವರೂಪವುಳ್ಳ ಪರಮಾತ್ಮನು ತನ್ನ 
ವಿರಾಟ್‌ ಶರೀರವನ್ನು ತ್ಯಜಿಸಿ ತನ್ನ ಅವ್ಯಕ್ತ ಸ್ವರೂಪದಲ್ಲಿ ಇರುತ್ತಾನೆ. 
ಆ ಪ್ರಳಯಕಾಲದಲ್ಲಿ ಪೃಥ್ವಿಯ ಗಂಧ ತನ್ನಾತ್ತೆಯನ್ನು ವಾಯುವು 
ಸೆಳೆದುಕೊಂಡಾಗ ಪೃಥ್ವಿಯು ನೀರಿನಲ್ಲಿ ಮುಳುಗಿಹೋಗುತ್ತದೆ. 
ಹೀಗೆಯೇ ಜಲದ ತನ್ಮಾತ್ರೆ ರಸವನ್ನೂ ವಾಯು ಸೆಳೆದು 
ಕೊಂಡಾಗ ಜಲವು ತನ್ನ ಕಾರಣವಾದ ಅಗ್ನಿಯಲ್ಲಿ ವಿಲೀನವಾಗು 
ತ್ತದೆ. ॥ ೧೨-೧೩ ॥ | ಆಂಧಕಾರದ. ಮೂಲಕ ಅಗಿಯ 
ರೂಪತನ್ಮಾತ್ರೆಯನ್ನು ಹೀರಿಕೊಂಡಾಗ ಜ್ಯೋತಿ (ಅಗ್ಲಿ) ತತ್ತ್ವವು 
ವಾಯುವಿನಲ್ಲಿ ವಿಲೀನವಾಗಿ ಹೋಗುತ್ತದೆ. ಹೀಗೆಯೇ 
ವಾಯುವಿನ ಗುಣ ಸ್ಪರ್ಶ ತನ್ನಾತ್ತೆಯನ್ನು ಆಕಾಶದ ಮೂಲಕ ಹೀರಿ 
ಕೂಂಡಾಗ ವಾಯು ಆಕಾಶದಲ್ಲಿ ವಿಲೀನವಾಗುತ್ತದೆ. ॥ ೧೪ ॥ 


610 


ಶ್ರೀಮದ್ಭಾಗವತ 


[ ಅಧ್ಯಾಯ 3 





ಕಾಲಾತ್ಮನಾ ಹೃತಗುಣಂ ನಭ ಆತ್ಮನಿ ಲೀಯತೇ | 

ಇಂದ್ರಿಯಾಣಿ ಮನೋ ಬುದ್ಧಿಃ ಸಹ ವೈಕಾರಿಕೈರ್ನ್ಯಪ । 

ಪ್ರವಿಶಂತಿ ಹೃಹಂಕಾರಂ ್ಹಸ್ವಗುಣೈರಹಮಾತ್ಮನಿ 
| || ೧೫ ॥| 


ಏಷಾ ಮಾಯಾ ಭಗವತಃ ಸರ್ಗಸ್ಥಿತ್ರಂತಕಾರಿಣೀ । 
ತ್ರಿವರ್ಣಾ ವರ್ಣಿತಾಸ್ಥಾಭಿಃ ಕಿಂ ಭೂಯಃ ಶ್ರೋತುಮಿಚ್ಛಸಿ 
॥ ೧೬ ॥ 


ರಾಜೋವಾಚ 
ಯಶೈತಾಮೈಶ್ಪರೀಂ ಮಾಯಾಂ ದುಸ್ತರಾಮಕೃತಾತ್ಫಭಿಃ | 
ತರಂತ್ಯಂಜಃ ಸ್ಥೂಲಧಿಯೋ ಮಹರ್ಷ ಇದಮುಚ್ಛತಾಮ್‌ 
|| CE | 


ಪ್ರಬುದ್ಧ ಉವಾಚ 


ಕರ್ಮಾಣ್ಯಾರಭಮಾಣಾನಾಂ ದುಃಖಹತ್ಯೈೆ ಸುಖಾಯ ಚ। 
ಪಶ್ಯೇತ್ಥಾಕವಿಷರ್ಯಾಸಂ ಮಿಥುನೀಚಾರಿಣಾಂ ನೃಣಾಮ್‌ 
|| ೧೮ ॥ 


ನಿತ್ಯಾರ್ತಿದೇನ ವಿತ್ತೇನ ದುರ್ಲಭೇನಾತ್ಮಮೃತ್ಕುನಾ । 
ಗೃಹಾಪತ್ಯಾಪ್ರಪಶುಭಿಃ ಕಾ ಪ್ರೀತಿಃ ಸಾಧಿಶೈಶ್ಚಲ್ಪೈೆಃ 
I OE ॥| 


ಏವಂ ಲೋಕಂ ಪರಂ ವಿದ್ಯಾನಶರಂ ಕರ್ಮನಿರ್ಮಿತಮ್‌ । 
ಸತುಲ್ಯಾತಿಶಯಧ್ಧಂಸಂ ಯಥಾ ಮಂಡಲವರ್ತಿನಾಮ್‌ 
|| ೨೦ ॥| 


ತಸ್ಥಾದ್ದುರುಂ ಪ್ರಪದ್ಯೇತ ಜಿಜ್ಞಾಸುಃ ಶ್ರೇಯ ಉತ್ತಮಮ್‌ | 
ಶಾಬ್ದೇ ಪರೇ ಚ ನಿಷ್ಠಾತಂ ಬ್ರಹ್ಮಣ್ಯುಪಶಮಾಶ್ರಯಮ್‌ 
॥ ೨೧ ॥ 


ಕಾಲಸ್ವರೂಪಿಯಾದ ಈಶ್ವರನು ಆಕಾಶದ ಗುಣ ಶಟ್ಧತನ್ಮಾತ್ರೆಯನ್ನು 
ಹೀರಿಕೊಂಡಾಗ ಆಕಾಶವು ಅಹಂಕಾರ ತತ್ತ್ವದಲ್ಲಿಲಯವಾಗುತ್ತದೆ. 
ಜೊತೆಗೆ ಇಂದ್ರಿಯಗಳು, ಮನ-ಬುದ್ಧಿಗಳು ಇವೆಲ್ಲವೂ ತಮ್ಮ-ತಮ್ಮ 
ಅಧಿಷ್ಠಾತ್ತ ದೇವತೆಗಳೊಂದಿಗೆ ಅಹಂಕಾರದಲ್ಲಿ ಲೀನವಾಗುತ್ತವೆ. 
ಮತ್ತೆ ಅಹಂಕಾರವೂ ಮೂಲಸ್ವರೂಪ ಮಹತ್ವತ್ತ್ವದಲ್ಲಿ ಲೀನವಾಗಿ 
ಹೋಗುತ್ತದೆ. ॥ ೧೫ ॥ ಈ ವಿಧದಿಂದ ಭಗವಂತನೇ ತ್ರಿಗುಣಮಯಿ 
ಮಾಯೆಯ ಮೂಲಕ ಈ ಸೃಷ್ಟಿಯ ಉತ್ತತ್ತಿ, ಸ್ಥಿತಿ ಸಂಹಾರ 
ಮಾಡುತ್ತಾ ಇರುತ್ತಾನೆ. ಇದನ್ನು ನಾನು ವರ್ಣಿಸಿದೆ. ಈಗ ನೀನು 
ಏನನ್ನು ಕೇಳಲು ಬಯಸುವೆ. ॥ ೧೬ ॥ 

ರಾಜಾ ನಿಮಿಯು ಕೇಳಿದನು - ಓ ಮಹರ್ಷಿಗಳೇ! ತಮ್ಮ 
ಮನವನ್ನು ವಶಪಡಿಸಿಕೊಂಡಿರದ ಜನರಿಗೆ ಭಗವಂತನ ಮಾಯೆ 
ಯನ್ನು ದಾಟುವುದು ತುಂಬಾ ಕಠಿಣವಾಗಿದೆ. ಆದ್ದರಿಂದ 
ಸಾಮಾನ್ಯ ಜನರೂ ಕೂಡ ಆಯಾಸವಿಲ್ಲದೆ ಈ ಮಾಯೆಯನ್ನು 
ದಾಟಬಲ್ಲಂತಹ ಯಾವುದಾದರೂ ಸರಳ ಉಪಾಯವನ್ನು ತಾವು 
ತಿಳಿಸಿರಿ. ॥ ೧೭ ॥ 

ಈಗ ನಾಲ್ಕನೆಯವರಾದ ಶ್ರೀಪ್ರಬುದ್ಧ ಯೋಗೀಶ್ಚರರು 
ಹೇಳುತ್ತಾರೆ - ಜನರು ಕಾಮನೆಗಳಿಂದ ಬಂಧಿತರಾಗಿ ಆನೇಕ 
ಪ್ರಕಾರದ ಕರ್ಮಗಳನ್ನು ಮಾಡುತ್ತಾ, ಇದರಿಂದ ತಮ್ಮ ಕಷ್ಟಗಳು 
ಇಲ್ಲವಾಗುವವು ಹಾಗೂ ಸುಖಿಯಾಗುವೆವು ಎಂದು ಯೋಚಿಸು 
ತ್ತಾರೆ. ಆದರೆ ಅದರ ಪರಿಣಾಮ ವಿಪರೀಶವೇ ಆಗುತ್ತದೆ. ಈ 
ಪ್ರಕಾರ ಜನರು ಕಾಮ್ಯ ಪ್ರವೃತ್ತಿಯಲ್ಲಿ ಸಿಕ್ಕಿಕೊಂಡಿರುವರು. ಅವರ 
ಆ ಕರ್ಮಗಳ ವಿಪರೀತ ಪರಿಣಾಮವನ್ನು ನೋಡಿ, ವಿಚಾರ 
ಕುಶಲರಾದವರು ಕಾಮ್ಯಕರ್ಮಗಳಿಂದ ನಿವೃತ್ತರಾಗಬೇಕು. ॥ ೧೮ ॥ 
ಧನವು ನಿತ್ಯವೂ ದುಃಖ ಕೊಡುವಂತಹುದು. ಅನೇಕ ಕಷ್ಟಗಳಿಂದ 
ಕೂಡಿದೆ. ಅದನ್ನು ಗಳಿಸಲು ಅನೇಕ ಕಷ್ಟಗಳು ಇದ್ದೇ ಇವೆ. ದೊರಕಿ 
ದರೂ ಪಡೆದವರ ಮೃತ್ಯುವಿನ ಕಾರಣವೂ ಆಗುತ್ತದೆ. ಹೀಗೆಯೇ 
ಮನೆ, ಮಕ್ಕಳು, ನೆಂಟರು, ಪಶು, ಧನ ಮುಂತಾದವುಗಳೂ ಕೂಡ 
ಅನಿತ್ಯ ಮತ್ತು ನಾಶವುಳ್ಳದ್ದಾಗಿದೆ. ಇಂತಹ ನಾಶವುಳ್ಳ ಪದಾರ್ಥ 
ಗಳಿಂದ ಶಾಶ್ವತವಾದ ಶಾಂತಿಯು ಹೇಗೆ ದೊರೆಯಬಲ್ಲದು? 
॥ ೧೯ ॥ ಇದೇ ಪ್ರಕಾರ ಈ ಸಕಾಮ ಅನುಷ್ಠಾನಗಳಿಂದ ಪಡದು 
ಕೊಂಡ ಸ್ವರ್ಗಾದಿಗಳೂ ಅನಿತ್ಯ, ನಾಶವುಳ್ಳದ್ದಾಗಿವೆ ಎಂದೇ 
ತಿಳಿಯಬೇಕು. ಏಕೆಂದರೆ, ಇಲ್ಲಿಯ ರಾಜರಲ್ಲಿ ಬೇರೆ ರಾಜರ 
ಕುರಿತು ಇರುವ ಮತ್ತರದಂತೆ, ಅಲ್ಲಿಯೂ ಕೂಡ ಪರಸ್ಪರ ಸ್ಪರ್ಧೆಯ 
ಭಾವನೆ, ಈರ್ಷಾ-ದ್ವೇಷದ ಭಾವ ಇರುತ್ತದೆ. ಆದ್ದರಿಂದ ಇಂತಹ 
ರಾಗ-ದ್ವೇಷದ ವಾತಾವರಣದಲ್ಲಿ ಸುಖ-ಶಾಂತಿ ಹೇಗೆ ಸಿಗ 
ಬಲ್ಲದು? ॥ ೨೦ ॥ ಆದ್ದರಿಂದ ಸರ್ವೋತ್ತಮ ಶ್ರೇಯೋಪ್ರಾಷ್ಟ್ಠಿಯ 
ಜಿಜ್ಞಾಸುವು ಶಬ್ದ ಬ್ರಹ್ಮನಲ್ಲಿ (ವೇದಾದಿಗಳಲ್ಲಿ) ನಿಷ್ಠಾತನಾಗಿದ್ದು 
ಪರಬ್ರಹ್ಮ ಪರಮಾತ್ಮನಲ್ಲೇ ಶಾಂತಿಯ ಆಶ್ರಯ ಪಡೆದಂತಹ 
ಸದ್ಗುರುವನ್ನು ಶರಣು ಹೋಗಬೇಕು. ॥ ೨೧ ॥ ಆ ಸದ್ಗುರುವು ತನ್ನ 


ಏಕಾದಶಸ್ಥಂಧ 


611 













3 ಅಧ್ಯಾಯ] 
ತತ್ರ ಭಾಗವತಾನ್‌ ಧರ್ಮಾನ್‌ ಶಿಕ್ಷೇದ್‌ ಗುರ್ವಾತ್ಮದೈವತಃ । 
ಆಮಾಯಯಾನುವೃತ್ನ್ಯಾ ಯೈಸ್ತುಹ್ಕೇದಾತ್ಮಾ55ತ್ಮದೋ ಹರಿಃ 
| || ೨೨ ॥ 

ಸರ್ವತೋ ಮನಸೋ ಸಂಗ- 

ಮಾದೌ ಸಂಗಂ ಚ ಸಾಧುಷು। | 
ದಯಾಂ ಮೈತ್ರೀಂ ಪ್ರಶ್ರಯಂ ಚ 

ಭೂತೇಷ್ಠದ್ದಾ ಯಥೋಚಿತಮ್‌ ॥ ೨೩ ॥ 


ಶೌಚಂ ತಪಸ್ಥಿತಿಕ್ಟಾಂ ಚಮ್‌ೌನಂ ಸ್ವಾಧ್ಯಾಯಮಾರ್ಜವಮ್‌ | 
ಬ್ರಹ್ಮಚರ್ಯಮಹಿಂಸಾಂ ಚ ಸಮತ್ಸಂ ದ್ರಂದ್ರನಂಜ್ಞಯೋಃ 


|| ೨೪ 11 
ಸರ್ವತ್ರಾತ್ಮೇಶ್ವರಾನ್ವೀಕ್ಟಾಂ _ಕೈವಲ್ಯಮನಿಕೇತತಾಮ್‌ । 
ವಿವಿಕಚೀರವಸನಂ ಸಂತೋಷಂ ಯೇನ ಕೇನಚಿತ್‌ 


|| ೨೫ 1 


ಶ್ರದ್ಧಾಂ ಭಾಗವತೇ ಶಾಸ್ತ್ರೇ5ನಿಂದಾಮನ್ಯತ್ರ ಚಾಪಿ ಹಿ | 
ಮನೋವಾಕ್ಕರ್ಮದಂಡಂ ಚ ಸತ್ಯಂ ಶಮದಮಾವಪಿ 
|| ೨೬ I | 


ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ದುತಕರ್ಮಣಃ । | 
ಜನ್ಮಕರ್ಮಗುಣಾನಾಂ ಚ ತದರ್ಥೇತ ಖಿಲಚೇಷ್ಠಿತಮ್‌ 
11 ೨೭॥ | 


ಇಷ್ಟಂ ದತ್ತಂ ತಪೋ ಜಪ್ಪಂ ವೃತ್ತಂ ಯಚ್ಛಾತ್ಮನಃ ಪ್ರಿಯಮ್‌ । 
ದಾರಾನುತಾನ್‌ ಗೃಹಾನ್‌ ಪ್ರಾಣಾನೃತ್ಫರಸ್ಥೈ ನಿವೇದನಮ್‌ 

| ೨೮ ॥ | 
ಏವಂ ಕೃಷ್ಣಾತ್ಮನಾಥೇಷು ಮನುಷ್ಯೇಷು ಚ ಸೌಹೃದಮ್‌ । 
ಪರಿಚರ್ಯಾಂ ಚೋಭಯತ್ರ ಮಹತ್ತು ನೃಷು ಸಾಧುಷು 


|| ೨೯: 
ಪರಸ್ತರಾನುಕಥನಂ ಪಾವನಂ ಭಗವದ್ಯಶಃ | 
ಮಿಥೋ ರತಿರ್ಮಿಥಸ್ಸುಷ್ಠಿರ್ನಿವೃತಿರ್ಮಿಥ ಆತ್ಮನಃ 


|| ೩೦ I | 







| ಪ್ರಿಯ ಆತ್ಯಾ ಇಷ್ಟದೈವವೆಂದು ತಿಳಿಯಬೇಕು. ಅವರ ಬಳಿಯಲ್ಲಿದ್ದು 


ಭಾಗವತ ಧರ್ಮದ ಉಪದೇಶವನ್ನು ಪಡೆಯಬೇಕು. ನಮ್ಮ 
ಪ್ರತಿಯೊಂದು ಕ್ರಿಯೆಯ ಮೂಲಕ ನಿಷ್ಠಪಟ ಭಾವದಿಂದ, ಸರಳ 
ಬುದ್ಧಿಯಿಂದ ಅವರ ಸೇವೆ ಮಾಡಬೇಕು. ಹೀಗೆ ಮಾಡುವುದರಿಂದ 
ಭಗವಂತನು ಬಹಳ ಬೇಗ ಒಲಿಯುವನು; ಭಗವಂತನು 
ಕೃಪಾಮೂರ್ತಿಯಾಗಿದ್ದಾನೆ. ಭಕ್ತರ ಮೇಲೆ ಕೃಪೆದೋರಲುಸಂದರ್ಭ 


| ನೋಡುತ್ತಿರುತ್ತಾನೆ. ಹೆಚ್ಚೇನು, ಅವನು ಭಕ್ತರಿಗೆ ತನ್ನನ್ನೇ ಕೊಟ್ಟು 


ಕೊಳ್ಳುವನು. ॥ ೨೨ ॥ ಮೊಟ್ಟಮೊದಲಿಗೆ ಎಲ್ಲ ಕಡೆಗಳಿಂದ, 
ಅಂತರಮನಸಿನಿಂದ ಪೂರ್ಣ ಆಅನಾಸಕ್ಕನಾಗಬೇಕು. ಸಾಧು 


| ಸಂತರಲ್ಲಿ ಪ್ರೇಮವಿಡಬೇಕು. ಯಥಾಯೋಗ್ಯ ರೀತಿಯಿಂದ 
| ಸಾಮಾನ್ಯ ಪ್ರಾಣಿಗಳಲ್ಲಿ ಪ್ರೀತಿ-ದಯೆ ; ಸಮಾನರಲ್ಲಿ ಮಿತ್ತಕೆ, 


ಹಿರಿಯರಲ್ಲಿಗೌರಪ-ವಿನಮ್ರತೆ ಇರಬೇಕು. ॥ ೨೩ ॥ ಒಳ-ಹೊರ 
ಗಿನ ಶುದ್ಧಿ ಸ್ವಧರ್ಮಾಚರಣರೂಪೀ ತಪಸ್ಸು ಸಹಿಷ್ಣುತೆ, ಭಗವತ್‌ 
ಸ್ವರೂಪದ ಮನನ, ಸಶ್‌ಶಾಸ್ತ್ರಗಳ ಸ್ವಾಧ್ಯಾಯ, ನಾಮಜಪ, 


| ಸರಳತೆ, ಬ್ರಹ್ಮಚರ್ಯೆ, ಅಹಿಂಸಾ, ಚಳಿ-ಸೆಕೆ, ಸುಖ-ದುಃಖಾದಿ 


ದ್ವಂದ್ವಗಳಲ್ಲಿ ಹರ್ಷ-ಶೋಕದಿಂದ ರಹಿತನಾಗಿರಬೇಕು. ॥ ೨೪ ॥ 
ಒಂದೇ ಆತ್ಮವು ಸರ್ವತ್ರವ್ಯಾಪ್ರವಾಗಿದೆ ಎಂಬ ಭಾವದಿಂದ ಆತ್ಮನ 
ಅಸ್ತಿತ್ವವನ್ನು ಎಲ್ಲಕಡೆ ನೋಡುವುದು, ಏಕಾಂತ ಪವಿತ್ರಸ್ಥಳದಲ್ಲಿ 


| ಇರುವುದು, ಮನೆಯ ಕುರಿತು ಮಮತೆ ಇಲ್ಲದಿರುವುದು, ಸಾದಾ 


ಸರಳ ಉಡುಪು ಧರಿಸುವುದು, ಸಂನ್ಯಾಸಿಯಾಗಿದ್ದರೆ ವಲ್ಕಲ 


| ಉಡುವುದು, ದೊರೆತುದರಲ್ಲಿ ಸಂತುಷ್ಠನಾಗಿರಬೇಕು. ॥ ೨೫ ॥ 


ಭಗವತ್‌ ಪ್ರಾಪ್ತಿಯನ್ನು ತಿಳಿಸುವ ಶಾಸ್ತ್ರಗಳಲ್ಲಿ ಶ್ರದ್ದೆ, ಯಾವುದೇ 
ಬೇರೆ ಶಾಸ್ತ್ರವನ್ನು ನಿಂದಿಸದಿರುವುದು; ಮನ, ವಾಣೀ, ಶರೀರದ 
ಸಂಯಮವಿಡುವುದು, ಸತ್ಯವಾಗಿ ನುಡಿಯುವುದು, ಶಮ-ಮನೋ 


| ನಿಗ್ರಹ, ದಮ-ಇಂದ್ರಿಯನಿಗ್ರಹವಿರಬೇಕು. ॥ ೨೬ ॥ ಅದ್ಭುತ 


ಕರ್ಮಿ ಯಾದ ಶ್ರೀಹರಿಯ ಜನ್ಮ-ಕರ್ಮ ಹಾಗೂ ಗುಣ-ಲೀಲೆ 
ಗಳನ್ನು ಶ್ರವಣ, ಕೀರ್ತನೆ, ಧ್ಯಾನ ಮಾಡುತ್ತಾ, ಅವನಿಗಾಗಿಯೇ 


| ಎಲ್ಲಕ್ರಿಯೆಗಳನ್ನು ಮಾಡಬೇಕು. ಜಪ, ಯಜ್ಞ, ದಾನ, ಸದಾಚಾರ 


ಇವುಗಳಲ್ಲದೆ ಬೇರೆ ತನಗೆ ಪ್ರಿಯವಾದ ಪದಾರ್ಥಗಳಿಲ್ಲವನ್ನು, 


| ಅಂದರೆ ತನ್ನ ಪತ್ನೀ ಪುತ್ರ, ಮನೆ, ಪ್ರಾಣಗಳನ್ನೂ ಹೀಗೆ ಎಲ್ಲವನ್ನು 


ಭಗವಂತನಿಗೆ ಅರ್ಪಿಸಬೇಕು. ॥ ೨೭-೨೮ ॥ ಶ್ರೀಕೃಷ್ಣನೇ ತಮ್ಮ 


| ಆತ್ಮನಾಗಿರುವ ಮನುಷ್ಯರಲ್ಲಿನಾವು ಸೌಹಾರ್ದವನ್ನುಸ್ಥಾಪಿಸಬೇಕು. 


ಸಂತ-ಮಹಾತ್ಮರನ್ನು ಸೇವಿಸಬೇಕು. ಹಾಗೆಯೇ ಸಾಮಾನ್ಯ ಜನರ 


ಕೂಡ ಸೇವೆ ಮಾಡಬೇಕು. ಅದರಲ್ಲಿಯೂ ಎಲ್ಲಾದರೂ ದೈವೀ 
ಆಪತ್ತು ಬಂದಾಗ, ಅದರಲ್ಲಿತೊಂದರೆಗೊಳಗಾದ ಜನರಿಗೆ ತುಂಬಾ 
ಶ್ರದ್ಧೆ, ಪ್ರೇಮದಿಂದ ನಿಷ್ಠಾಮಭಾವದಿಂದ ಸೇವೆಮಾಡಬೇಕು. 
ಭಗವಂತನ ಪರಮಪಾವನ ಯಶಗಳ ಸಂಬಂಧದಲ್ಲೇ ಪರಸ್ಫರ 
ಮಾತಾಡಬೇಕು. ಇಂತಹ ಸಾಧಕರನ್ನು ಸೇರಿಸಿ, ಅವರಲ್ಲಿ ಪ್ರೇಮ 


| ವಿಡುವುದು, ಅವರೊಂದಿಗೆ ಎಲ್ಲ ರೀತಿಯಿಂದ ಪ್ರಸನ್ನನಾಗಿರು 


ವುದು, ಪ್ರಪಂಚದಿಂದ ನಿವೃತ್ತನಾಗಿ ಪರಸ್ಪರ ಆಧ್ಯಾತ್ಮಿಕ ಶಾಂತಿಯನ್ನು 
ಅನುಭವಿಸಬೇಕು. ॥ ೨೯-೩೦ ॥ 


612 


ಸ್ಮಾರಯಂತಶ್ಚ ಮಿಥೋಕಫ್‌ಫಹರಂ ಹರಿಮ್‌ | 
ಭಕ್ತ್ಯಾ ಸಂಜಾತಯಾ ಭಕ್ತ್ಯಾ ಬಿಭ್ರತ್ಯುತ್ನುಲಕಾಂ ತನುಮ್‌ 
I &೧ 1 


ಕ್ಷಚಿದ್ರುದಂತ್ಯಚ್ಛುತಚಿಂತಯಾ ಕ್ವ 

ದಸಂತಿ ನಂದಂತಿ ವದಂತ್ಯಲೌಕಿಕಾಃ | 
ನೃತ್ಯಂತಿ ಗಾಯಂತ್ಯನುಶೀಲಯಂತ್ಯಜಂ 

ಭವಂತಿ ತೂಪ್ಲೀಂ ಪರಮೇತ್ಯ ನಿರ್ವೃತಾಃ॥ ೩೨ । 


ಇತಿ ಭಾಗವತಾನ್‌ ಧರ್ಮಾನ್‌ ಶಿಕ್ಷನಕ್ತ್ಯಾ ತದುತ್ಹಯಾ | 
ನಾರಾಯಣಪರೋ ಮಾಯಾಮಂಜಸ್ತರತಿ ದುಸ್ಪರಾಮ್‌ 
Il ೩ Il 


ರಾಜೋವಾಚ 
ನಾರಾಯಣಾಭಿಧಾನಸ್ಕ ಬ್ರಹ್ಮಣಃ ಪರಮಾತ್ಮನಃ । 
ನಿಪ್ಲಾಮರ್ಹಥ ನೋ ವಕ್ತುಂಯೂಯಂ ಹಿ ಬ್ರಹ್ಮವಿತಮಾಃ 
| ೩೪ ॥l 


ಪಿಪಲಾಯನ ಉವಾಚ 
ಸ್ಥಿತ್ಕುದ್ಧವಪ್ರಲಯಹೇತುರಹೇತುರಸ್ಯ 


ಯತ್‌ ಸ್ವಪ್ನಜಾಗರಸುಷುಪ್ತಿಷು ಸದ್ಧಹಿಶ್ವ । 
ದೇಹೇಂದ್ರಿಯಾಸುಹೃದಯಾನಿ ಚರಂತಿ ಯೇನ 
ಸಂಜೀವಿತಾನಿ ತದವೇಹಿ ಪರಂ ನರೇಂದ್ರ ॥ ೩೫ ॥ 


ನೈತನ್ಮನೋ ವಿಶತಿ ವಾಗುತ ಚಕ್ಚುರಾತ್ಮಾ 
ಪ್ರಾಣೇಂದ್ರಿಯಾಣಿ ಚ ಯಥಾನಲಮರ್ಚಿಷಃ ಸ್ವಾ । 
ಶಬ್ಬೋ ಫಿ ಬೋಧಕನಿಷೇಧತಯಾರಠ 5ತ್ಥಮೂಲ- 


ಮರ್ಥೊೋಕ್ಕಮಾಹ ಯದ್ಭತೇ ನ ನಿಷೇಧಸಿದ್ದಿಃ ॥ ೩೬ ॥1 


ಶ್ರೀಮದ್ಭಾಗವತ 


| ಮೂಲ ಆಧಾರ ಮತ್ತು ಪ್ರಕಾಶಕ ಏಕಮಾತ್ರ 


[ ಆಧ್ಯಾಯ 3 


ರಾಜನೇ | ಶ್ರೀಹರಿಯು ಪಾಪರಾಶಿಗಳನ್ನು ಕ್ಷಣಮಾತ್ರದಲ್ಲಿ 
ಛಸ್ಮಮಾಡಿಬಿಡುತ್ತಾನೆ. ಆದ್ದರಿಂದ ಸತತವಾಗಿ ಅವನನ್ನೇ ಸ್ಥರಿಸಬೇಕು 
ಮತ್ತು ಇತರರಿಂದಲೂ ಸ್ಥರಣೆ ಮಾಡಿಸಬೇಕು. ಈ ಪ್ರಕಾರದ 
ಸಾಧನ ಭಕ್ತಿಯ ಅನುಷ್ಠಾನ ಮಾಡುತ್ತಾ-ಮಾಡುತ್ತಾ ಪ್ರೇಮ 
ಭಕ್ತಿಯ, ಸಾಧ್ಯಭಕ್ತಿಯ ಉದಯವಾಗುತ್ತದೆ. ಈ ಭಕ್ತಿಯಿಂದ 
ಅವನ ಶರೀರ ಪ್ರೇಮ ಪುಳಕಿತವಾಗುತ್ತಾ ಇರುತ್ತದೆ. ॥ ೩೧ ॥ 
ಭಗವಂತನ ಇಂತಹ ಭಕ್ತರು ಕೆಲವೊಮ್ಮೆ ಅಯ್ಯೊ | ಇನ್ನೂಭಗವಾನ್‌ 
ಅಚ್ಯುತನ ದರ್ಶನವಾಗಲಿಲ್ಲವಲ್ಲ!' ಎಂದು ಆಳುತ್ತಾರೆ ; ಕೆಲವೊಮ್ಮೆ 
ನಗುತ್ತಾರೆ; ಕೆಲವೊಮ್ಮೆ ಆನಂದಿತರಾಗಿ, ಲೋಕೋತ್ತರ ಮಾತುಗಳನ್ನು 
ಆಡುತ್ತಿರುತ್ತಾರೆ; ಕೆಲವೊಮ್ಮೆ ಕುಣಿಯುತ್ತಾರೆ, ಹಾಡುತ್ತಾರೆ; 


| ಕೆಲವೊಮ್ಮೆ ಪರಮಾತ್ಮನ ಲೀಲೆಗಳ ಅನುಕರಣ ಮಾಡುತ್ತಾರೆ; 


ಕೆಲವೊಮ್ಮೆ ಸುಮ್ಮನೆ ಇದ್ದುಬಿಡುತ್ತಾರೆ. ಹೀಗೆಮಾಡುತ್ತಾ-ಮಾಡುತ್ತಾ 
ಕೊನೆಗೆ ಅವರು ಪರಮಾತ್ಮನನ್ನು ಪಡೆದು ಪರಮಾನಂದವನ್ನು 
ಹೊಂದುತ್ತಾರೆ. (ಗೋಪಿಯರು ಭಗವಂತನ ಪ್ರೇಮದಲ್ಲಿ 
ಮುಳುಗಿರುತ್ತಿದ್ದರೋ ಹಾಗೆ) ಈ ರೀತಿ ಭಾಗವತ ಧರ್ಮದ 
ಶಿಕ್ಷಣದಿಂದ ಸಂಪನ್ನರಾಗಿ ಅವರು ಆದರಿಂದ ಉಂಟಾದ ಭಕ್ತಿ 
ಯಿಂದ ನಾರಾಯಣ ಪರಾಯಣರಾಗುತ್ತಾರೆ. ಆ ಭಕ್ತಿಯ ಮಹಿಮೆ 
ಯಿಂದ ಈ ದುಸ್ತರ ಮಾಯೆಯನ್ನು "ಸುಲಭವಾಗಿ ಪಾರಾಗಿ 
ಹೋಗುತ್ತಾರೆ. (ಇದು ಭಗವಂತನ ಭಕ್ತಿಯ ಮಹಿಮೆ 
ಯಾಗಿದೆ.) ॥ ೩೨-೩8, | 

ರಾಜಾ ನಿಮಿಯು ಕೇಳಿದನು - ಮಹರ್ಷಿಗಳೇ | ನೀವೆಲ್ಲ 
ಪರಮಾತ್ಮನ ನಿಜವಾದ ಸ್ವರೂಪವನ್ನು ಅರಿತವರಲ್ಲಿ ಸರ್ವ 
ಶ್ರೇಷ್ಠರಾಗಿರುವಿರಿ, ಪರಬ್ರಹ್ಮ ಪರಮಾತ್ಮನನ್ನು ನಾರಾಯಣನ 
ಹೆಸರಿನಿಂದ ವರ್ಣಿಸಲಾಗಿದೆ. ಅವನ ಸ್ವರೂಪವನ್ನು ನನಗೆ 
ತಿಳಿಸುವವರಾಗಿರಿ. ॥ ೩೪ ॥ 

ಐದನೆಯವರಾದ ಶ್ರೀಪಿಪ್ಠಲಾಯನ ಯೋಗೀಶ್ಚರರು 
ಹೇಳಿದರು - ರಾಜನೇ | ಪರಮಪ್ರಭು ಈ ವಿಶ್ವದ ಉತ್ಪತ್ತಿ, ಸ್ಥಿತಿ, 
ಪ್ರಳಯದ ಕಾರಣನಾಗಿರುವನು, ಆದರೆ ಅವನಿಗೆ ಯಾವ 
ಕಾರಣವೂ ಇಲ್ಲ ಅವನೇ ಜಾಗ್ರತ್‌, ಸ್ವಪ್ನ, ಸುಷುಪ್ತಿ ಮೂರೂ 
ಅವಸ್ಥೆಗಳಲ್ಲಿ ಸಾಕ್ಸಿರೂಪದಿಂದ ಇರುತ್ತಾನೆ ಹಾಗೂ ಒಳಗೂ 
ಹೊರಗೂ ತುಂಬಿರುವನು. ಅವನ ಕಾರಣದಿಂದಲೇ ಈ ದೇಹ, 
ಇಂದ್ರಿಯಗಳು, ಪ್ರಾಣ, ಹೃದಯ ಉಜ್ಜೀವಿತವಾಗುತ್ತದೆ. ಅವನ 
ಅಸ್ಥಿತ್ವದಿಂದಲೇ ಇ ತಮ್ಮ-ತಮ್ಮ ಕೆಲಸ ಮಾಡುತ್ತವೆ. ಅವನನ್ನೇ 
ನೀನು ಪರಮ ಸತ್ಯ ತತ್ತ್ವ ನಾರಾಯಣನೆಂದು ತಿಳಿ. ॥ ೩೫ ॥ 
ಆಗ್ಗಿಯ ಜ್ವಾಲೆಗಳು ಅಗ್ಗಿಯಿಂದಲೇ ಉತ್ಪನ್ನವಾಗುತ್ತವೆ, ಆದರೆ 
ತಮ್ಮ ಸ್ವರೂಪ ಅಗ್ನಿಯನ್ನು ಇವು ಪ್ರಕಾಶಿಸಲಾರವು. ಹಾಗೆಯೇ 
ವಾಣೀ, ನೇತ್ರ, ಪ್ರಾಣ, ಇಂದ್ರಿಯಗಳು, ಅಂತಣರಣ ಇವೆಲ್ಲದರ 
ಪರಮಾತ್ಮನೇ 
ಆಗಿರುವನು, ಆದರೆ ಇವೆಲ್ಲವು ತಮ್ಮ ಮೂಲ ಸ್ವರೂಪವನ್ನು 
ವರ್ಣಿಸಲು ಅಸಮರ್ಥವಾಗಿವೆ. ವೇದಗಳೂ ಕೂಡ ತಮ್ಮ 
ಕಾರಣಸ್ವರೂಪೀ ಪರಮಾತ್ಮತತ್ತ್ಯವನ್ನು ಅದರ ಬೋಧ ಮಾಡಿ 
ಸುವ ಸಾಧಕರಿಗೆ ತಾತ್ಪರ್ಯರೂಪದಿಂದ “ನೇಶಿ-ನೇತಿ' ಹೀಗೆ 


3 ಅಧ್ಯಾಯ] 


ಏಕಾದಶ ಸಂಧ 


613 





ಸತ್ತ್ವಂ ರಜಸ್ತಮ ಇತಿ ತ್ರಿವೃದೇಕಮಾದೌ 
ಸೂತ್ರಂ ಮಹಾನಹಮಿತಿ ಪ್ರವದಂತಿ ಜೀವಮ್‌ । 


ಜ್ಞಾನಕ್ರಿಯಾರ್ಥಫಲರೂಪತಯೋರುಶಕಿ 
ಬ್ರಹ್ಮೈವ ಭಾತಿ ಸದಸಚ್ಛ ತಯೋಃ ಪರಂ ಯತ್‌ ॥ ೩೭ ॥ 


ನಾತ್ಸಾ ಜಜಾನ ನ ಮರಿಷ್ಯತಿ ನೈಧತೇತಸೌ 
ನ ಕ್ಲೀಯತೇ ಸವನವಿದ್ವಭಿಚಾರಿಣಾಂ ಹಿ | 


ಸರ್ವತ್ರ ಶಶ್ಚದನಪಾಯ್ಕುಪಲಬ್ಬಿಮಾತ್ರಂ 
ಪ್ರಾಣೋ ಯಥೇಂದ್ರಿಯಬಲೇನ ವಿಕಲಿತಂಸತ್‌ ॥ ೩೮ ॥ 


ಆಂಡೇಷು ಪೇಶಿಷು ತರುಷ್ಟದಿನಿಶ್ಚಿತೇಷು 
ಪ್ರಾಣೋ ಹಿ ಜೀವಮುಪಧಾವತಿ ತತ್ರ ತತ್ರ | 


ಸನ್ನೇ ಯದಿಂದ್ರಿಯಗಣೇನಹಮಿ ಚ ಪ್ರಸುಪ್ರೇ 
ಕೂಟಸ್ಥ ಆಶಯಮೃತೇ ತದನುಸ್ಟೃತಿರ್ನಃ ॥ ೩೯ ॥ 


ಯರ್ಹ್ಯಬ್ಧನಾಭಚರಣೈಷಣಯೋರುಭಕ್ತಾ K 
ಚೇತೋಮಲಾನಿ ವಿಧಮೇದುಣಕರ್ಮಜಾನಿ | 


ತಸ್ಥಿನ್ನಿಕುದ್ದ  ಉಪಲಭ್ಯತ ಆತ್ಮತತ್ವ್ವಂ 
ಸಾಕ್ಟಾದ್ಯಥಾಮಲದೃಶೋಃ ಸವಿತೃಪ್ರಕಾಶಃ ॥ ೪೦ ॥ 


ನಿಷೇಧಾತ್ಮಕ ವಚನಗಳಿಂದಲೇ ನಿರೂಪಿಸುತ್ತವೆ. ಏಕೆಂದರೆ, ಪರ 
ಮಾತೃತತ್ರ್ವದ ಸತ್ತೆಯಿಲ್ಲದೆ ನಿಷೇಧವೂ ಕೂಡ $e 
ಎಲ್ಲವನ್ನು ನಿಷೇದ ಮಾಡುತ್ತಾ-ಮಾಡುತ್ತಾ ಕೊನೆಗೆ 0 

ತತ್ತ್ವವನ್ನೇ ಪರಮತತ್ತ್ವ 'ನಾರಾಯಣ'ನೆಂದು ತಿಳಿ ॥ ೩೬॥ 
ಸು ಆದಿಯಲ್ಲಿ ಏಕಮಾತ್ರ ಬ್ರಹ್ಮವೇ ಇತ್ತು ಅವನಿಂದಲೇ 
ಸತ್ತ್ವ, ರಜ, ತಮ ಹೀಗೆ ತ್ರಿಗುಣಾತ್ಮಿಕಾ ಮೂಲಪ್ರಕೃತಿ ಉಂಟಾ 
ಯಿತು. ಪ್ರಕೃತಿಯಲ್ಲಿ ಕ್ಷೋಭೆ ಉಂಟಾದಾಗ ಮಹತ್ವತ್ರ್ವ ಉತ್ಪನ್ನ 
ಹ್‌ "ಅದರಿಂದಲೇ ಸೂತ್ರಾತ್ಮಾ ಹಿರಣ್ಯಗರ್ಭನ ಉತ್ತಿ 
ಯಾಯಿತು, ಮತ್ತೆ ಅಹಂಕಾರದಿಂದಲೇ ಮನ ಹಾಗೂ ಇಂದ್ರಿಯ 
ಗಳ ಅಧಿಷ್ಠಾಶೃ "ದೇವತೆಗಳು, ಪ್ರಾಣ, ಇಂದ್ರಿಯಗಳು ಮತ್ತು 
ವಿಷಯಗಳು ಹುಟ್ಟಿಕೊಂಡವು. ಬಳಿಕ ಆ ಪರಮಾತ್ಮನೇ ಜಿ ಜೀವ 
ರೂಪದಿಂದ ಇವೆಲ್ಲ. ತತ್ತ್ವಗಳಲ್ಲಿ ಪ್ರವೇಶಿಸಿದನು. ಈ ಪ್ರಕಾರ 
ಅವೆಲ್ಲ ರೂಪದಲ್ಲಿ ಏಕಮಾತ್ರ ಆ ಅನಂತಶಕ್ಕಿಸ್ತರೂಪ ಪರಬ್ರಹ್ಮ 
ಪರಮಾತ್ಮನೇ ಪ್ರಕಾಶಿತನಾಗುತ್ತಿರುವನು. ಹೀಗೆ ಸತ್‌-ಅಸತ್‌ 
ಅರ್ಥಾತ್‌ ಕಾರ್ಯ-ಕಾರಣವೆರಡರಲ್ಲಿಯೂ ಏಕಮಾತ್ರ ಬ್ರಹ್ಮನೇ 
ಇರುವನು. ಇದರಿಂದ ಆಚೆ ಇರುವವನು ಆ ಬ್ರಹ್ಮನೇ ಆಗಿರು 
ವನು. ॥ ೩೭ ॥ ಆ ಪರಬ್ರಹ್ಮಸ್ವರೂಪೀ ಆತ್ಮನು ಹುಟ್ಟುವುದಿಲ್ಲ 
ಸಾಯುವುದಿಲ್ಲ ವೃದ್ಧಿಯನ್ನು ಹೊಂದುವುದಿಲ್ಲ ಇದೇ ಪ್ರಕಾರ 
ಅವನು ಕ್ಷೀಣನೂ ಆಗುವುದಿಲ್ಲ ಅರ್ಥಾತ್‌ - ಆತ್ಮನು ಷಡ್‌ 
ಭಾವ ವಿಕಾರಗಳಿಂದ ರಹಿತನಾಗಿರುವನು. ಪರಿವರ್ತನ ಶೀಲ ಎಲ್ಲ 
ವಸ್ತುಗಳ ಭೂತ, ಭವಿಷ್ಯ ವರ್ತಮಾನ ಎಲ್ಲ ಅವಸ್ಥೆಗಳನ್ನು ಆತ್ಮನು 
ತಿಳಿಯುವವನಾಗಿದ್ದು, ಸರ್ವವ್ಯಾಪಿಯೂ, ಅವಿನಾಶಿಯೂ, 
ಜ್ಞಾನಸ್ವರೂಪನೂ ಆಗಿರುವನು. ಪ್ರಾಣವಾದರೋ ಒಂದೇ 
ಯಾಗಿದ್ದು ಸ್ಥಾನಭೇದದಿಂದ ಅದರ ಅನೇಕ ಹೆಸರುಗಳಾಗುವಂತೆ, 
ಒಂದೇ ಜ್ಞಾನವು ಇಂದ್ರಿಯಗಳ ಭೇದದ ಕಾರಣದಿಂದ ಬೇರೆ 
ಬೇರೆ ಹೆಸರುಗಳಿಂದ ತಿಳಿಯಲಾಗುತ್ತದೆ. ಅರ್ಥಾತ್‌ ಇಂದ್ರಿಯ 
ಗಳ ಭೇದದಿಂದ ನೋಡುವುದು, ಕೇಳುವುದು ಮುಂತಾದ 
ಕ್ರಿಯೆಗಳ ಹೆಸರು ಬೇರೆ-ಬೇರೆಯಾಗುತ್ತವೆ. ಹಾಗೆಯೇ ಒಂದೇ 
ಆತ್ಮನ ಸತ್ತೆಯನ್ನು ವಿವಿಧ ರೀತಿಯಿಂದ ತಿಳಿಯಲ್ಪಡುತ್ತದೆ. 
ಅಂಡಜ, ಜರಾಯುಜ, ಉದ್ದಿಜ್ಜ , ಸ್ವೇದಜ ಈ ನಾಲ್ಕು ಪ್ರಕಾರದ 
ಜೀವಿಗಳಿವೆ. ಎಲ್ಲ ಜೀವಿಗಳಲ್ಲಿ ಪ್ರಾಣವು ಅವುಗಳ ಜೊತೆ-ಜೊತಗೆ 
ಹೋಗುತ್ತದೆ. ಜೀವಿಯು ಪ್ರಗಾಢನಿದ್ದೆಯಲ್ಲಿ ಮಲಗಿದ್ದಾಗ 
ಇಂದ್ರಿಯಗಳ ಸಹಿತ ಅಹಂಕಾರವೂ ನಿಶ್ಚೇಷ್ಟಿಪವಾಗುತ್ತದೆ. ಆದರೆ 
ಸಾಕ್ಷಿರೂಪದಿಂದ ಆತ್ಮನು ನಿರ್ವಿಕಾರನಾಗಿ ಸ್ಥಿರವಾಗಿರುತ್ತಾನೆ. ಆ 
ಆತ್ಮನ ಸತ್ತೆಯಿಂದಲೇ ಮಲಗಿ ಎದ್ದ ಬಳಿಕ 'ನಾನು ಗಾಢವಾದ 
ನಿದ್ದೆಯಲ್ಲಿ ಮಲಗಿದ್ದೆ' ಎಂಬ ಸೃತಿ ತವೆ ಈ ಸ್ಥೃತಿಯೇ 
ಸುಷುಪ್ಪಾ ವಸ್ತೆಯಲ್ಲಿ ಆತ್ಮನು ಇರುವುದನು ಸ ಸಿದ್ಧಪಡಿಸು 

ತೃದೆ ॥ ೩೮-೩೯ ॥ ಭಗವಾನ್‌ ಕಮಲನಾಭನ ಚರಣಗಳಲ್ಲಿ ತೀವ್ರ 
ವಾದ ಭಕ್ಷಿಯನ್ನಿರಿಸಿದಾಗ ಆ ಭಕ್ತಿಯೇ ಗುಣ-ಕರ್ಮಗಳಿಂದ 
ಉತ್ಪನ್ನವಾದ ಚಿತ್ತದ ಎಲ್ಲ ರೀತಿಯ ಮಲ, ವಿಕ್ಷೇಪ, ಆವರಣ 
ದೋಷಗಳನ್ನು ತೊಳೆದುಬಿಡುತ್ತದೆ. ಈ ವಿಧವಾಗಿ ಚಿತ್ರಶುದ್ಧಿಯಾದ 
ಬಳಿಕ ಆತ್ಮತತ್ತ್ವದ ಸಾಕ್ಷಾತ್ಕಾರವು ತಾನಾಗಿ ಆಗುತ್ತದೆ. ॥ ೪೦ ॥ 


614 


ರಾಜೋವಾಚ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ರಾಜಾ ನಿಮಿಯು ಪ್ರಶ್ನಿಸಿದನು. - ಯೋಗೀಶ್ವರರೇ! 


ಕರ್ಮಯೋಗಂ ವದತ ನಃ ಪುರುಷೋ ಯೇನ ಸಂಸ್ಕೃತ: । 
ವಿಧೂಯೇಹಾಶು ಕರ್ಮಾಣಿ ನೈರ್ಷರ್ಮ್ಯಂ ವಿಂದತೇ ಪರಮ್‌ 
W VO H 


ಏವಂ ಪ್ರಶ್ನಮೃಷೀನ್‌ ಪೂರ್ವಮಪೃಚ್ಛಂ ಪಿತುರಂತಿಕೇ । 
ನಾಬ್ರುವನ್‌ ಬ್ರಹ್ಮಣಃ ಪುತ್ರಾಸ್ತತ್ರ ಕಾರಣಮುಚ್ಯತಾಮ್‌ 
1 ೪೨ 11 


ಆವಿರ್ಹೋತ್ರ ಉವಾಚ 
ಕರ್ಮಾಕರ್ಮವಿಕರ್ಮೇತಿ ವೇದವಾದೋ ನ ಲೌಕಿಕಃ। 


ವೇದಸ್ಯ ಚೇಶ್ಚರಾತೃತ್ವಾತ್‌ ತತ್ರ ಮುಷ್ಯಂತಿ ಸೂರಯಃ 


11 ೪೩ I 


ಪರೋಕ್ಚವಾದೋ ವೇದೋ5ಯಂಬಾಲಾನಾಮನುಶಾಸನಮ್‌ | 
ಕರ್ಮಮೋಕ್ಟಾಯ ಕರ್ಮಾಣಿ ವಿಧತ್ತೇ ಹ್ಯಗದಂ ಯಥಾ 
1 ೪೪ ॥| 


ನಾಚರೇದ್ಧಸ್ತು ವೇದೋಕ್ಕಂ ಸ್ವಯಮಜ್ಞೋ ಜಿತೇಂದ್ರಿಯಃ । 
ವಿಕರ್ಮಣಾ ಹೃಧರ್ಮೇಣ ಮೃತ್ಯೋರ್ಮ್ಮತ್ಯುಮುಶ್ಛತಿ ಸಃ 
I ೪೫ 1 


ವೇದೋಕ್ತಮೇವ ಕುರ್ವಾಣೋ ನಿಸಂಗೋತರ್ಷಿತಮೀಶ್ನರೇ । 
ನೈಷ್ಕರ್ಮ್ಯಾಂ ಲಭತೇ ಸಿದ್ದಿಂ ರೋಚನಾರ್ಥಾ ಫಲಶ್ರುತಿ: 
1 ೪೬ ॥ 


ಯ ಆಶು ಹೃದಯಗ್ರಂಥಿಂ ನಿರ್ಜಿಹೀರ್ಷುಃ ಪರಾತ್ಮನಃ | 
ವಿಧಿನೋಪಚರೇದ್ದೇವಂ ತಂತ್ರೋಕ್ಷೇನ ಚ ಕೇಶವಮ್‌ 
|| ೪೭ ॥ 





* ಸಕಾಮ ಕರ್ಮಗಳ ಅನುಷ್ಠಾನದಲ್ಲಿ ಆಸ್ಥೆ ಇರುವವರು ಫಲಾಕಾಂಕ್ಸೆಯಿಂದ ಯಜ್ಞಾಧಿ 


| ಜನ್ಮಮರಣದ ಚಕ್ರದಲ್ಲಿ ಬಿದ್ದಿರುತ್ತಾನೆ, 


ಯಾವುದರ ಆಚರಣೆಯಿಂದ ಮನುಷ್ಯನು ಪರಮ ನೈಷ್ಠರ್ಮ್ಯ 
ಸಿದ್ಧಿಯನ್ನು ಪಡೆದುಕೊಳ್ಳುವನೋ, ತನ್ನ ಎಲ್ಲ ಪ್ರಕಾರದ ಕರ್ಮ 
ಗಳನ್ನು ಬೇಗನೇ ತೊಳೆದುಬಿಡುತ್ತಾನೋ, ಅರ್ಥಾತ್‌ ಯಾವ 
ಕರ್ಮಯೋಗದ ಆಚರಣೆಯಿಂದ ಮನುಷ್ಯನು ಕರ್ಮಬಂಧನ 
ದಿಂದ ಮುಕ್ತನಾಗಿ ಪರಮಶಾಂತಿಯನ್ನು ಪಡೆಯುವನೋ ಅಂತಹ 
ಕರ್ಮಯೋಗವನ್ನು ಈಗ ನನಗೆ ವರ್ಣಿಸಿ ಹೆಣಿರಿ. ॥ ೪೧ ॥ 
ಒಮ್ಮೆ ಇದೇ ಪ್ರಶ್ನೆಯನ್ನು ನಾನು ನನ್ನ ತಂದೆಯವರ ಮುಂದೆ 
ಬ್ರಹ್ಮಮಾನಸಪುತ್ರರಾದ ಸನಕಾದಿ ಯಷಿಗಳಲ್ಲಿ ಮಾಡಿದ್ದೆ ಆದರೆ 
ಅವರು ಸರ್ವಜ್ಞಧಾಗಿದ್ದರೂ ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಇದರ 
ಕಾರಣವೇನಿತ್ತು ? ದಯಮಾಡಿ ನನಗೆ ತಿಳಿಸಿರಿ. ॥ ೪೨ ॥ 

ಈಗ ಆರನೆಯವರಾದ ಆವಿರ್ಹೋತ್ರ ಯೋಗೀಶ್ವರರು 
ಹೇಳುತ್ತಾರೆ - ಕರ್ಮ (ಶಾಸ್ತ್ರವಿಹಿತ ಕರ್ಮ) ಅಕರ್ಮ (ನಿಷಿದ್ದ 
ಕರ್ಮ), ವಿಕರ್ಮ (ವಿಹಿತ ಕರ್ಮದ ಉಲ್ಲಂಘನೆ) ಈ ಮೂರರ 
ವಿಧಾನ ವೇದಗಳ ಮೂಲಕ ಮಾಡಲಾಗಿದೆ ; ಜನರಿಂದಲ್ಲ 
ವೇದಗಳು ಪರಮಾತ್ಮನ ಸ್ವರೂಪವಾಗಿವೆ. ಆದರೆ ವೇದವಾಣಿ 
ಯಲ್ಲಿ ವಿದ್ವಾಂಸರೂ ಮೋಹಿಶರಾಗುತ್ತಾರೆ. ಏಕೆಂದರೆ, ವೇದದ 
ವಾಣಿ ಪರೋಕ್ಸವಾದಾತ್ಮಕವಾಗಿದೆ. (ಶಬ್ದಾರ್ಥ ಬೇರೆಯಾಗಿದ್ದು, 
ತಾತ್ಪರ್ಯ ಬೇರೆಯಾಗಿರುವುದನ್ನು ಪರೋಕ್ಕವಾದ ಎಂದು 
ಹೇಳುತ್ತಾರೆ) ರೋಗ ನಿವೃತ್ತಿಗಾಗಿ ಔಷಧಿಯನ್ನು ಮಿಠಾಯಿ 
ಯೊಳಗಿಟ್ಟು ತಿನ್ನಿಸುವಂತೆ, ಆ ಕರ್ಮಗಳ ಮೂಲಕ ಕರ್ಮ 
ಬಂಧನದಿಂದ ಮುಕ್ತರಾಗಲಿ ಎಂದು ವೇದಗಳು ಅಜ್ಞಾನಿಗಳನ್ನು 
ಅನುಶಾಸಿತವಾಗಿಸಲು ಕರ್ಮಗಳ ವಿಧಾನ ಮಾಡು 
ತವೆ* ॥ ೪೩-೪೪ ॥ ಸ್ವತಃ ಅಜ್ಞಾನಿಯಾಗಿದ್ದು, ಅಜಿತೇಂದ್ರಿಯ 
ನಾಗಿದ್ದು, ವೇದವಿಹಿತ ಕರ್ಮಗಳನ್ನು ಆಚರಿಸದವನು ವಿಹಿತ 
ಕರ್ಮಗಳ ಉಲ್ಲಂಘನೆಯಿಂದ ಪಾಪಕ್ಕೆ ಭಾಗಿಯಾಗುತ್ತಾನೆ. 
ತತ್‌ಫಲವಾಗಿ ಸತ್ತಬಳಿಕ ಮೃತ್ಯುವನ್ನೇ ಪಡೆಯುತ್ತಾರೆ. ಅರ್ಥಾತ್‌ 
ಮುಕ್ತನಾಗು 
ವುದಿಲ್ಲ ॥ ೪೫ ॥ ವೇದವಿಹಿತೆ ಕರ್ಮಗಳನ್ನು ಮಾಡುತ್ತಾ 
ಭಗವಂತನಿಗೆ ಅರ್ಪಿಸುತ್ತಾ, ಅನಾಸಕ್ಷಭಾವದಿಂದ ಕರ್ಮಮಾಡುವ 
ವ್ಯಕ್ತಿಯು ನೈಷ್ಯರ್ಮ್ಮರೂಪೀಪರಮ ಸಿದ್ಧಿಯನ್ನುಪಡೆದುಕೊಳ್ಳುತ್ತಾನೆ. 
ವೇದಗಳಲ್ಲಿ ಸ್ವರ್ಗಾದಿರೂಪೀ ಫಲದ ವರ್ಣನೆಯೂ ಇದೆ. ಅದರ 
ತಾತ್ಪರ್ಯ - ಫಲದ ಸತ್ಯತೆಯಲ್ಲಿರದೆ ವೈದಿಕ ಕರ್ಮಗಳಲ್ಲಿ 
ಅಭಿರುಚಿ ಉಂಟಾಗಿಸಲೆಂದೇ ಆಗಿದೆ. ॥ ೪೬ ॥ 

ರಾಜನೇ! ಯಾರು ಪರಬ್ರಹ್ನಸ್ವರೂಪೀ ಆತ್ಮನ ವಿಷಯ 
ದಲ್ಲಿರುವ ಅಜ್ಞಾನದ ಗ್ರಂಥಿಯನ್ನು ಪೂರ್ಣವಾಗಿ ಕತ್ತರಿಸಲು 
ಬಯಸುತ್ತಾನೋ, ಅವನು ವೈದಿಕ ಹಾಗೂ ಆಗಮ ಎರಡೂ 
ಪದ್ಧತಿಯಿಂದ ಭಗವಂತನ ಆರಾಧನೆ ಮಾಡಬೇಕು. ॥ ೪೭ ॥ 


ಅನುಷ್ಠಾನ ಮಾಡುತ್ತಾರೆ. ಇದರ ಫಲವಾಗಿ ಸ್ವರ್ಗಾದಿ 


ಲೋಕಗಳ ಪ್ರಾಪ್ತಿಯೂ ಆಗುತ್ತದೆ. ಅದರಿಂದ ಅವರಿಗೆ ವೇದವಾಣಿಯಲ್ಲಿ ಆಸ್ಥೆ ದೃಢವಾಗುತ್ತದೆ. ಹೀಗೆ ಮಾಡುತ್ತಾ-ಮಾಡುತ್ತಾ ಭಗಪತ್‌ಕೃಪೆಯಿಂದ 
ಎಂದಾದರೂ ಅವರಿಗೆ ಪರಮಾತ್ಮ ತತ್ತ್ವದ ಜಿಜ್ಞಾನೇಯೂ ಕೂಡ ಉಂಟಾದರೆ ಆವರು ಸಾರ್ಥಕರಾಗುತ್ತಾರೆ. 


3 ಅಧ್ಯಾಯ] 


ಏಕಾದಶ ಸಂಧ 


615 





ಲಬ್ಧ್ಬಾನುಗ್ರಹ ಆಚಾರ್ಯಾತ್ತೇನ ಸಂದರ್ಶಿತಾಗಮಃ | 
ಚುಟು '3' 
W ೪೮ I 


ಸಮ್ಮುಖಮಾಸೀನ: ಪ್ರಾಣಸಂಯಮನಾದಿಭಿಃ । 
ಪಿಂಡಂ ವಿಶೋಧ್ಯ ಸಂನ್ಯಾಸಕೃತರಕ್ಕೊ 5 ರ್ಚಯೇದ್ದರಿಮ್‌ 
|| ೪೯ ॥ 


ಅರ್ಚಾದೌ ಹೃದಯೇ ಚಾಪಿ ಯಥಾಲಬ್ಲೋಪಚಾರಕ್ಕೆಃ 
ದ್ರವ್ಯಕ್ತಿತ್ಯಾತ್ಠಲಿಂಗಾನಿ ನಿಷ್ಟಾದ್ಯ ಪ್ರೋಕ್ಸ್ಯ ಚಾಸನಮ್‌ 
| ೫೦ I 


ಪಾದ್ಯಾದೀನುಪಕಲ್ಫಾ ಸಥ ಸನ್ನಿಧಾಪ್ಯ ಸಮಾಹಿತಃ । 
ಹೃದಾದಿಭಿಃ ಕೃತನ್ಯಾಸೋ ಮೂಲಮಂತ್ರೇಣ ಚಾರ್ಚಯೇತ್‌ 
1೫೧ ॥ 


ಸಾಂಗೋಪಾಂಗಾಂ ಸಹಾರ್ಹದಾಂ 
ತಾಂ ತಾಂ ಮೂರ್ತಿಂ ಸ್ವಮಂತ್ರತಃ | 

ಪಾದ್ಯಾರ್ಫ್ಯಾಚಮನೀಯಾದ್ಯೆ ಭಃ 
ಸ್ನಾನವಾಸೋವಿಭೂಷಣೃೈ 1 ೫೨॥ 


ಗಂಧಮಾಲ್ಯಾಕೃ್ಛತ ಸ್ರಗ್ಗಿರ್ಧೂಪದೀಪೋಪಹಾರಕ್ಕೆಃ | 
ಸಾಂಗಂ ಸಂಪೂಜ್ಯ ವಿಧಿವತ್ತ_ವೈಃ ಸ್ತುತ್ವಾನಮೇದ್ದರಿಮ್‌ 
I ೫೩ ॥ 


ಆತ್ಮಾನಂ ತನ್ನಯಂ ಧ್ಯಾಯನ್ಫೂರ್ತಿಂ ಸಂಪೂಜಯೇದ್ಧರೇಃ | 
ಶೇಷಾಮಾಧಾಯ ಶಿರಸಿ ಸ್ಹಧಾಮ್ಮ್ಯುದ್ವಾಸ್ಯ ಸತ್ಯತಮ್‌ 
|| ೫೪ 1 


ಏವಮಗ್ನೃರ್ಕತೋಯಾದಾವತಿಥೌ ಹೃದಯೇ ಚ ಯಃ । 


ಯಜತೀಶ್ವರಮಾತ್ಮಾನಮಚಿರಾನ್ಶುಚ್ಛತೇ ಹಿ ಸಃ 


11 ೫೫ ॥ 


| ಸ್ಥಾನಾದಿಗಳಿಂದ ಶರೀರವನ್ನು ಮತ್ತು 


ಮೊದಲಿಗೆ ಸೇವಾದಿಗಳ ಮೂಲಕ ಗುರುಗಳಿಂದ ದೀಕ್ಷೆಯನ್ನು 
ಪಡೆದು, ಮತ್ತೆ ಅವರಿಂದ ಉಪಾಸನಾ ವಿಧಿಯನ್ನು ಕಲಿಯಬೇಕು. 
ನಮಗೆ ಪ್ರಿಯವಾದ, ಇಷ್ಟವಾದ ಭಗವಂತನ ಮೂರ್ತಿಯ 
ಮೂಲಕ ಭಗವಾನ್‌ ಪುರುಷೋತ್ತಮನನ್ನು ಪೂಜಿಸಬೇಕು. ॥೪೮॥ 
ಸಂತೋಷಾದಿಗಳಿಂದ 
ಅಂತಕರಣವನ್ನು ಶುದ್ಧಮಾಡಬೇಕು. ಇದಾದ ಬಳಿಕ ಭಗವಂತನ 
ಮೂರ್ತಿಯ ಮುಂದೆ ಕುಳಿತುಕೊಂಡು ಪ್ರಾಣಾಯಾಮಾದಿ 
ಗಳಿಂದ ಭೂತಶುದ್ಧಿ-ನಾಡೀಶೋಧನ ಮಾಡಬೇಕು. ಅನಂತರ 
ವಿಧಿಪೂರ್ವಕ ಮಂತ್ರ, ದೇವತೆ ಇವುಗಳ ನ್ಯಾಸದಿಂದ ಶರೀರ 
ರಕ್ಷೆಯನ್ನು ಮಾಡಿಕೊಂಡು ಭಗವಂತನನ್ನು ಪೂಜಿಸಬೇಕು. ॥೪೯॥ 
ಮೊದಲಿಗೆ ಭಗವಂತನನ್ನು ಹೃದಯದಲ್ಲಿ ಧ್ಯಾನಿಸಿ ಮತ್ತೆ 
ಅರ್ಚಾವಿಗ್ರಹದಲ್ಲಿ ಆವಾಹಿಸಬೇಕು. ಸಮಯಕ್ಕನುಸಾರ ಲಭ್ಯ 
ವಾದ ಎಲ್ಲ ಸಾಮಗ್ರಿಗಳನ್ನು ಶುದ್ಧ ಹಾಗೂ ಪವಿತ್ರಗೊಳಿಸಿ, 
ನೆಲವನ್ನು ತೊಳೆದು, ಸ್ವತಃ ಸ್ಥಾನಾದಿಗಳಿಂದ ಶುದ್ಧನಾಗಿ ಪೂಜಿ 
ಸುವ ಭಗವಂತನ ಮೂರ್ತಿ, ಪ್ರತಿಮೆಯನ್ನೂ ಕೂಡ ಮೊದಲೇ 
ಸಿದ್ದವಾಗಿಡಬೇಕು. ಎಲ್ಲ ವಸ್ತುಗಳನ್ನು ಮೊದಲೇ ಸಿದ್ಧಪಡಿಸಿ, 
ಆಸನವನ್ನೂ ಶುದ್ಧಮಾಡಬೇಕು. ಪಾದ್ಯ, ಅರ್ಫ್ಯ, ಧೂಪ, ದೀಪ, 
ನೈವೇದ್ಯ ಮುಂತಾದುವನ್ನೂ ಮುಂದುಗಡೆ ಸಿದ್ಧಪಡಿಸಬೇಕು. 
ಮತ್ತೆ ಹೃದಯಾದಿನ್ಯಾಸ ಅಂಗನ್ಯಾಸ, ಕರನ್ಯಾಸಮಾಡಿ ಮೂಲ 
ಮಂತ್ರದಿಂದ ಭಗವಂತನನ್ನು ಪೂಜಿಸಬೇಕು. ॥ ೫೦-೫೧ ॥ 
ತಮ್ಮ-ತಮ್ಮ ಉಪಾಸ್ತದೇವರ ಶ್ರೀವಿಗ್ರಹದ ಹೃದಯಾದಿ ಅಂಗ, 
ಆಯುಧಾದಿ ಉಪಾಂಗಗಳನ್ನೂ ಮತ್ತು ಪಾರ್ಷದರ ಸಹಿತ ಅವನ 
ಮೂಲಮಂತ್ರದಿಂದ ಅರ್ಥ್ಯ, ಪಾದ್ಯ, ಆಚಮನ, ಮಧುಪರ್ಕ, 
ಸ್ನಾನ, ವಸ್ತ್ರ ಆಭೂಷಣ, ಗಂಧ, ಪುಷ್ಪ, ದಧಿ, ಆಕ್ಚತೆಯಿಂದ * 
ತಿಲಕಗೈದು, ಧೂಪ, ದೀಪ, ನೈವೇದ್ಯ ಮುಂತಾದುವನ್ನೂ ವಿಧವ 
ತ್ನಾಗಿ ಪೂಜಿಸಿ, ಮತ್ತೆ ಸ್ಟೋತ್ರಗಳಿಂದ ಸ್ತುತಿಮಾಡಿ ಪರಿವಾರಸಓತ 
ಭಗವಾನ್‌ ಶ್ರೀಹರಿಯನ್ನು ನಮಸ್ಕರಿಸ ಬೇಕು. ॥ ೫೨-೫೩ ॥ 
ತನ್ನನ್ನು ಭಗವನ್ಮಯನೆಂದು ಧ್ಯಾನಮಾಡುತ್ತಾ ಭಗವಂತನ 
ಮೂರ್ತಿಯನ್ನು ಪೂಜಿಸಬೇಕು. ಪುಷ್ಪ ಪ್ರಸಾದವನ್ನು ತನ್ನ 
ತಲೆಯಲ್ಲಿ ಧರಿಸಿ, ಆದರದಿಂದ ಭಗವದ್ವಿಗ್ರಹವನ್ನು ಅದರ 
ಸ್ಥಾನವಾದ ಸಿಂಹಾಸನದಲ್ಲಿ ಸ್ಥಾಪಿಸಿ ಪೂಜೆಯನ್ನು ಮುಗಿಸ 
ಬೇಕು. ॥ ೫೪ ॥ ಈ ಪ್ರಕಾರ ಅಗ್ನಿ, ಸೂರ್ಯ, ಜಲ, ಅತಿಥಿ 
ಮತ್ತು ತನ್ನ ಹೃದಯದಲ್ಲಿ ಆತ್ಮರೂಪದಿಂದ ಶ್ರೀಹರಿಯ ಪೂಜೆ 
ಮಾಡುವವನು ಬೇಗನೆ ಮುಕ್ತನಾಗಿ ಹೋಗುತ್ತಾನೆ. ॥ ೫೫ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸಂಧೇತೃತೀಯೋ5 ಧ್ಯಾಯ 


$11 & ॥ 


ಶಾನು ಜಾ 





* ಭಗವಾನ್‌ ವಿಷ್ಣುವಿನ ಪೂಜೆಯಲ್ಲಿ ಅಕೃತೆಗಳ ಪ್ರಯೋಗ ಕೇವಲ ತಿಲಕಾಲಂಕಾರದಲ್ಲಿ ಮಾತ್ರ ಮಾಡಬೇಕು. ಪೂಜೆಯಲ್ಲಿ ಮಾಡಬಾರದು. 


“ನಾಕೃತ್ತೆರರ್ಚ್ಟಯೇದ್‌ ವಿಷ್ಣುಂ ನ ಕೇತಕ್ಕಾ ಮಹೇಶ್ವರಮ್‌'' 


616 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ನಾಲ್ಕನೆಯ ಅಧ್ಯಾಯ 
ಭಗವಂತನ ಅವತಾರಗಳ ವರ್ಣನೆ 


ರಾಜೋವಾಚ 
ಯಾನಿ ಯಾನೀಹಕರ್ಮಾಣಿ ಯೈರ್ಯೈಃ ಸ್ವಚ್ಛಂದಜನ್ಮಭಿಃ I 
ಚಕ್ರೇ ಕರೋತಿ ಕರ್ತಾ ವಾ ಹರಿಸ್ತಾನಿ ಬ್ರುವಂತು ನಃ 
॥ © 1 


ದ್ರುಮಿಲ ಉವಾಚ 
ಯೋ ವಾ ಅನಂತಸ್ಯ ಗುಣಾನನಂತಾ- 
ನನುಕ್ರಮಿಷ್ಯನ್‌ ಸ ತು ಬಾಲಬುದ್ದಿ । 
ರಜಾಂಸಿ ಭೂಮೇರ್ಗಣಯೇತ್‌ ಕಥಂಚಿತ್‌ 
ಕಾಲೇನ ನೃವಾಖಿಲಶಕ್ಕಿಧಾಮಃ ॥ ೨ ॥ 


ಭೂತ್ಸೆರ್ಯದಾ ಪಂಚಭಿರಾತ್ಮಸೃಷ್ಟೈಃ 

ಪುರಂ ವಿರಾಜಂ ವಿರಚಯ್ಯ ತಸ್ಮಿನ್‌ । 
ಸ್ವಾಂಶೇನ ವಿಷ್ಣ ಪುರುಷಾಭಿಧಾನ- 

ಮವಾಪ ನಾರಾಯಣ ಆದಿದೇವ ॥ ೩ ॥ 


ಯತ್ಕಾಯ ಏಷ ಭುವನತ್ರಯಸನ್ನಿವೇಶೋ 
ಯಸ್ಕೇಂದ್ರಿಯೈೆಸ್ಟನುಭ್ಛತಾಮುಭಯೇಂದ್ರಿಯಾಣಿ । 
ಜ್ಞಾನಂ ಸ್ವತಃ ಶ್ಲನನತೋ ಬಲಮೋಜ ಈಹಾ 
ಸತ್ತ್ವಾದಿಭಿಃ ಸ್ಥಿತಿಲಯೋದ್ಧವ ಆದಿಕರ್ತಾ ॥ ೪ ॥ 


ಆದಾವಭೂಚ್ಛತಧೃತೀ ರಜಸಾಸ್ಯ ಸರ್ಗೇ 
ಎಷ್ಟು ಸ್ಥಿತೌ ಕ್ರತುಷತಿರ್ದಿಜಧರ್ಮಸೇತುಃ । 
ರುದ್ರೋತಪ್ಯಯಾಯ ತಮಸಾ ಪುರುಷಃಸ ಆದ್ಯ 
ಇತ್ಯುದ್ಧವಸ್ಥಿತಿಲಯಾಃ ಸತತಂ ಪ್ರಜಾಸು ॥ ೫ ॥ 


ರಾಜಾ ನಿಮಿಯು ಕೇಳಿದನು - ಯೋಗೀಶ್ವರರೇ ! ಭಗವಂತನು 
ತನ್ನ ಭಕ್ತರ ಭಕ್ತಿಗೆ ವಶೀಭೂತನಾಗಿ ತನ್ನ ಇಚ್ಛಾನುಸಾರವಾಗಿ ಅನೇಕ 
ಅವತಾರಗಳನ್ನು ಎತ್ತಿ, ನಾನಾ ಪ್ರಕಾರದ ಲೀಲೆಗಳನ್ನು ಮಾಡು 
ತ್ತಾನೆ. ಇಷ್ಟರವರೆಗೆ ಭಗವಂತನು ಎತ್ತಿದ, ಈಗ ಇರುವ, ಮುಂದೆ 
ಎತ್ತಲಿರುವ ಅವತಾರಗಳ ಲೀಲೆಗಳನ್ನು ದಯವಿಟ್ಟುವರ್ಣಿಸಿರಿ Wes 

ಏಳನೆಯವರಾದ ದ್ರುಮಿಲ ಯೋಗೀತರರು ಹೇಳಿದರು - 
ರಾಜನೇ | ಭಗವಂತನು ಅನಂತನು. ಅವನ ಗುಣಗಳೂ ಅನಂತ. 
ಆಂತಹ ಭಗವಂತನ ಅನಂತ ಕಲ್ಯಾಣಗುಣಗಳನ್ನು ಯಥಾಕ್ರಮ 
ದಿಂದ ಪೂರ್ಣವಾಗಿ ಯಾರೂ ವರ್ಣಿಸಲಾರರು. ಭಗವಂತನ 
ಗುಣಗಳನ್ನು ಪೂರ್ಣವಾಗಿ ವರ್ಣಿಸಬಲ್ಲೆ ಎಂದು ಯಾರಾದರೂ 
ಯೋಚಿಸಿದರೆ ಅವನು ಅಲ್ಪ ಬುದ್ಧಿಯವನೇ ಆಗಿರುವನು. 
ಭೂಮಿಯಲ್ಲಿರುವ ಧೂಳಿನ ಕಣಗಳನ್ನು ಎಣಿಸುವುದು ಅಸಂಭ 
ವವೇ. ಕದಾಚಿತ್‌ ಅದನ್ನಾದರೂ ಯಾರಾದರೂ ಎಣಿಸಬಹುದು. 
ಆದರೆ ಸಮಸ್ತ ಶಕ್ಕಿಗಳ ಆಶ್ರಯಸ್ವರೂಪೀ ಭಗವಂತನ ಅನಂತ 
ಗುಣಗಳ ಅಂತವನ್ನುಯಾರೂ ಮುಟ್ಟಲಾರರು. ॥ ೨ ॥ ಭಗವಂತನೇ 
ಪೃಥ್ವಿ, ಜಲ, ಅಗ್ನಿ ವಾಯು, ಆಕಾಶ ಈ ಪಂಚ ಭೂತಗಳನ್ನು 
ತಾನೇ-ತನ್ನಿಂದ-ತನ್ನಲ್ಲೇ ಸೃಷ್ಟಿಸಿದನು. ಇವುಗಳ ಮೂಲಕ ವಿರಾಟ್‌ 
ಬ್ರಹ್ಮಾಂಡವನ್ನುನಿರ್ಮಿಸಿ, ಲೀಲೆಯಿಂದ ತನ್ನೆ ಅಂಶ ಅಂತರ್ಯಾಮಿ 
ರೂಪದಿಂದ ಅದರಲ್ಲಿ ಪ್ರವೇಶಿಸಿದನು. ಆ ಆದಿದೇವ ನಾರಾಯಣ 
ನನ್ನೇ ಪುರುಷನೆಂದು ಹೇಳಲಾಗಿದೆ. ॥ ೩ ॥ ಈ ತ್ರಿಭುವನಗಳ 
ರಚನೆ ಭಗವಂತನದೇ ಶರೀರವಾಗಿದೆ. ಅವನ ಶಕ್ತಿಯಿಂದಲೇ 
ಸಮಸ್ಯ ಪ್ರಾಣಿಗಳ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು 
ಉಂಟಾಗಿವೆ. ಅವನೇ ಎಲ್ಲ ಪ್ರಾಣಿಗಳಲ್ಲಿ ಅಂತರ್ಯಾಮಿ ರೂಪ 
ದಿಂದ ಗಿರುವನು. ಅವನು ಇರುವುದರಿಂದಲೇ ಎಲ್ಲರಲ್ಲಿ 
ಜ್ಞಾನಶಕ್ತಿಯ ಸಂಚಾರವಾಗುತ್ತದೆ. ಅವನೇ ಪ್ರಾಣರೂಪದಿಂದ 
ಎಲ್ಲರಲ್ಲಿ ) ವೆಲೆಸಿರುವಮ, ಅವನ ಶಕ್ತ ಯಿಂದಲೇ ಎಲ್ಲರಿಗೆ ಶಾರೀರಿಕ 
ಬಲ, ಮಾನಸಿಕ ಶಕ್ತಿ ಪ್ರಾಪ್ತ ವಾಗುತ್ತದೆ ಹಾಗೂ ಕ್ರಿಯೆಗಳನ್ನು 
ಮಾಡುವ ಶಕ್ತಿಯೂ ದೊರೆಯುತ್ತದೆ. ಆ ಆದಿಕರ್ತಾ ಭಗವಾನ್‌ 
ನಾರಾಯಣನೇ ಸತ್ವ್ವಾದಿ ಮೂರುಗುಣಗಳಿಂದ ಪ್ರಪಂಚದ 
ಉತ್ಪತ್ತಿ, ಸ್ಥಿತಿ, ಪ್ರಳಯ ಮಾಡುತ್ತಾ ಇರುತ್ತಾನೆ. ಇದೆಲ್ಲವೂ ಅವನ 
ಲೀಲಾವಿಲಾಸವೇ ಆಗಿದೆ. ॥ ೪ ॥ ಆ ಆದಿಪುರುಷನಾರಾಯಣನೇ 
ಮೊಟ್ಟಮೊದಲು ವಿಶ್ವದ ಸೃಷ್ಟಿಗಾಗಿ ರಜೋಗುಣದ ಮೂಲಕ 
ಚತುರ್ಮುಖ ಬ್ರಹ್ಮನಾದನು. ಯಜ್ಞಗಳ ಅಧಿಪತಿ ಆ ಭಗವಾನ್‌ 
ನಾರಾಯಣನೇಸತ್ತ ಗುಣವನ್ನುಸ್ವೀಕರಿಸಿ ಕೊಂಡು ಬ್ರಾಹ್ಮಣರನ್ನು, 
ಧರ್ಮವನ್ನು ರುವುದಕ್ಕಾಗಿ ಹಾಗೂ ವಿಶ್ವದ ಪಾಲನೆಗಾಗಿ 
ವಿಷ್ಣುರೂಪನಾದನು. ಅದೇ ಆದಿಪುರುಷ ನಾರಾಯಣನು ತಮೋ 
ಗುಣದಿಂದ ರುದ್ರರೂಪನಾಗಿ ಇದನ್ನು ಸಂಹಾರ ಮಾಡುತ್ತಾನೆ. 
ಈ ವಿಧವಾಗಿ ಈ ಪ್ರಪಂಚದ ಉತ್ತಿ, ಸ್ಥಿತ ಸಂಹಾರ ಮೂರೂ 
ಅವನಿಂದಲೇ ಆಗುತ್ತಾ ಇರುತ್ತವೆ. ॥ ೫ ॥ 


4 ಅಧ್ಯಾಯ] 


ಧರ್ಮಸ್ಯ ದಕ್ಷದುಹಿತರ್ಯಜನಿಷ್ಟಮೂರ್ತ್ಯಾಂ 
ನಾರಾಯಣೋ ನರ ಖುಪಿಪ್ರವರ: ಪ್ರಶಾಂತ: | 


ನೈಷ್ಟರ್ಮ್ಯಲಕ್ಷಃ ಣಮುವಾಚ ಚಚಾರ ಕರ್ಮ 
ಯೋ ದ್ಯಾಪಿ ಚಾಸ್ತ ಯಷಿವರ್ಯನಿಷೇವಿತಾಂಘ್ರಿ! ॥ ೬ ॥ 


ಇಂದ್ರೋ ವಿಶಂಕ್ಯ ಮಮ ಧಾಮ ಜಿಫೃಕ್ಕತೀತಿ 
ಕಾಮಂ ನ್ಯಯುಂಕ್ಕ ಸಗಣಂಸ ಬದರ್ಯಪಾಖ್ಯಮ್‌ | 


ಗತ್ನಾಪುರೋಗಣವಸಂತಸುಮಂದವಾತೈಃ 
ಕ್‌ ಟ್ರಿ 


ಸ್ವೀಪ್ರೇಕ್ಷಣೇಷುಭಿರವಿಧ್ಯದತನ್ನಹಿಜ್ಲ ॥ ೭ ॥ 


ವಿಜ್ಞಾಯ ಶಕ್ರಕೃತಮಕ್ರಮಮಾದಿದೇವಃ 
ಪ್ರಾಹ ಪ್ರಹಸ್ಯ ಗತವಿಸ್ಮಯ ಏಜಮಾನಾನ್‌ । 


ಮಾ ಭೈಷ್ಟಭೋ ಮದನ ಮಾರುತ ದೇವವಧ್ವೋ 
ಗೃಹ್ಟೀತ ನೋ ಬಲಿಮಶೂನ್ಯಮಿಮಂ ಕುರುದ್ದಮ್‌ ne un 


ಇತ್ನಂ ಬ್ರುವತ್ಯಭಯದೇ ನರದೇವ ದೇವಾಃ 
ಸವ್ರೀಡನಮ್ರಶಿರಸಃ ಸಫ್ಪಣಂ ತಮೂಚುಃ । 


ನೈತದ್ದಿಭೋ ತ್ವಯಿ ಪರೇಶವಿಕೃತೇ ವಿಚಿತ್ರಂ 


ಸ್ವಾರಾಮಧೀರನಿಕರಾನತಪಾದಪದ್ದೇ | ೯ ॥ 


ತ್ಪಾಂ ಸೇವತಾಂ ಸುರಕೃತಾ ಬಹವೋತಂತರಾಯಾಃ 
ಸೌಕೋ ವಿಲಂಘ್ಯ ಪರಮಂ ವ್ರಜತಾಂ ಪದಂ ತೇ 


ನಾನ್ಯಸ್ಯ ಬರ್ಜಿಷಿ ಬಲೀನ್‌ ದದತಃ ಸ್ಪಭಾಗಾನ್‌- 
ಧತ್ತೇ ಪದಂ ತ್ವಮವಿತಾ ಯದಿ ವಿಘ್ನಮೂರ್ಥ್ನಿ ॥ ೧೦॥ 


ಏಕಾದಶ ಸ್ಕಂಧ 





617 


ದಕ್ಷ ಪ್ರಜಾಪತಿಯ ಮಗಳೂ, ಧರ್ಮನ' ಪತ್ನಿಯೂ ಆದ 
ಮೂರ್ತಿ ಎಂಬಾಕೆಯಲ್ಲಿ ಯಷಿಶ್ರೇಷ್ಠ ವರ-ನಾರಾಯಣನಾಗಿ 
ಅವನೇ ಅವತರಿಸಿದನು. ಆ ಅವತಾರದಲ್ಲಿ ಅವನು ಕರ್ಮ 


ಬಂಧನದಿಂದ ಬಿಡಿಸಿ, ನೈಷ್ಯರ್ಮ್ಯಸ್ಥಿತಿಯನ್ನು ಪ್ರಾಪ್ತಮಾಡಿ 


| ಕೊಳ್ಳುವ, ಆತ್ಮತತ್ತ್ವದ ಸಾಕ್ಷಾತ್ಕಾರ ಮಾಡಿಸುವ ಭಗವದ್‌ 


ಆರಾಧನಾರೂಪೀ ಕರ್ಮದ ಉಪದೇಶವನ್ನು ನೀಡಿದನು. ಅವನು 
ಸ್ವತಃ ಆ ವಿಧಿಯಿಂದ ಕರ್ಮಗಳನ್ನು ಆಚರಿಸಿ, ಇಂದೂ ಕೂಡ 
ರೋಕಕಲ್ಯಾ ಣದ ಭಾವನೆಯಿಂದ - ಬದರಿಕಾಶ್ರಮದಲ್ಲಿ ನರ 
ನಾರಾಯಣ ರೂಪದಿಂದ ವಿರಾಜಮಾನನಾಗಿದ್ದಾನೆ. ದೊಡ್ಡ 
ದೊಡ್ಡ ಯಷಿ ಮುನಿಗಳು ಅವನ ಚರಣಕಮಲಗಳನ್ನು ಸೇವಿಸುತ್ತಾ 
ಇದ್ದಾರೆ. ॥ ೬ ॥ ಒಮ್ಮೆ ನರ-ನಾರಾಯಣರ ಘೋರ ತಪಸ್ಸನ್ನು 


| ನೋಡಿ ಇವರು ನನ್ನ ಸ್ವರ್ಗವನ್ನು ಕಸಿದುಕೊಳ್ಳಲು ಬಯಸುತ್ತಿರು 


ವರೋ ಎಂದು ಇಂದ್ರನ ಮನಸಿನಲ್ಲಿ ಸಂದೇಹ ಉಂಟಾಯಿತು. 
ಅವನು ಅವರ ತಪಸ್ಸಿನಲ್ಲಿ ವಿಘ್ಯವನ್ನೊಡ್ಡಲು ಮನ್ನಥನನ್ನು ಅವನ 
ಸೇನೆಯೊಂದಿಗೆ ಬದರಿಕಾಶ್ರಮಕ್ಕೆ ಕಳಿಸಿದನು. ಮನ್ನಥನಿಗೆ ಅವರ 
ಮಹಿಮೆಯ ಜ್ಞಾನವಿರಲಿಲ್ಲ ಆದ್ದರಿಂದ ಅವನು ತನ್ನ ಸೇನೆ 
ಯೊಂದಿಗೆ ಅರ್ಥಾತ್‌ ಅಪ್ಪರೆಯರನ್ನೊಳಗೊಂಡು, ವಸಂತ, 
ಮಂದ-ಸುಗಂಧ ವಾಯುವಿನೊಂದಿಗೆ ಹೋಗಿ ಸ್ತ್ರೀಯರ ಕಟಾಕ್ಸ 
ಬಾಣಗಳಿಂದ ಅವರನ್ನು ಘಾಸಿ ಮಾಡತೊಡಗಿದನು. ೭ | 
ಭಗವಾನ್‌ ನಾರಾಯಣನು ಇದೆಲ್ಲ ಕೃತ್ಯ ಇಂದ್ರನದೇ ಆಗಿದೆ 
ಎಂದು ತಿಳಿದುಕೊಂಡನು. ಅವರ ಮುಂದೆ ಕಾಮದೇವನ ಸೇನೆ 
ಅವರ ಪ್ರಭಾವವನನ್ನು ನೋಡಿ ಭಯದಿಂದ ನಡುಗಿಹೋಯಿತು. 
ನರ-ನಾರಾಯಣರು ವಿಸ್ಕಿತರಾಗದೆ ಮಂದಹಾಸ ಸೂಸುತ್ತಾ, 


| ಅಭಯವನ್ನಿತ್ತು ಇಂತೆಂದರು - ಎಲ್ಫೆ ಮದನನೇ। ಮಾರುತ 


ಮತ್ತು ಅಪ್ಪರೆಯರೇ | ನೀವು ಹೆದರಬೇಡಿರಿ. ನಮ್ಮ ಆಶ್ರಮಕ್ಕೆ 


ನೀವು ಬಂದಿರುವಿರಿ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿರಿ. ಈ 


ಆಶ್ರಮವನ್ನು ಅತಿಥಿರಹಿತನನ್ನಾಗಿಸಬೇಡಿ. ॥ ೮ ॥ ರಾಜನೇ! 
ನರ-ನಾರಾಯಣ ಖುಷಿಗಳು ಅವರಿಗೆ ಅಭಯದಾನವನಿತ್ತು 
ನುಡಿದಾಗ ಕಾಮದೇವ ಮುಂತಾದವರ ತಲೆ ನಾಚಿಕೆಯಿಂದ 
ತಗ್ಗಿತು ಮದನನು ದಯಾಳು ಭಗವಾನ್‌ ನಾರಾಯಣನಲ್ಲಿ 
ಹೇಳಿದನು - ಪ್ರಭೋ! ನೀನು ಪರಬ್ರಹ್ಮ ಸ್ವರೂಪನಾಗಿರುವೆ, 
ನಿರ್ವಿಕಾರನಾಗಿರುವೆ. ಆದರಿಂದ ಇದೇನು ಆಶ್ಚರ್ಯದ ಮಾತಲ್ಲ 
ದೊಡ್ಡ-ದೊಡ್ಡ ಆತ್ಮಾರಾಮರಾದ ಧೀರಪುರುಷರು ನಿರಂತರ ನಿನ್ನ 


| ಚರಣಕಮಲಗಳಲ್ಲಿ ವಂದಿಸುತ್ತಿರುತ್ತಾರೆ. ॥ ೯ ॥ ಯಾವ ಜನರು 


ದೇವತೆಗಳ ಆರಾಧನೆಯ ನಿಮಿತ್ತ ಯಜ್ಞಾದಿಗಳಲ್ಲಿ ದೇವತೆಗಳ 
ಹೆಸರಿನಲ್ಲಿ ಅವರಿಗೆ ಹವಿರ್ಭಾಗ ಅರ್ಪಿಸುತ್ತಾ ರೋ, ಆವರ 
ಸಾಧನೆಯಲ್ಲಾದರೋ ದೇವತೆಗಳು ವಿಷ್ಠವನ್ನೊಡ್ಗುವುದಿಲ್ಲ 
ಆದರೆ ಪ್ರಭೋ! ನಿನ್ನ ಭಕ್ತರು ನಿನ್ನನ್ನು ಆರಾಧಿಸುವಾಗ ಅವರ 
ಭಕ್ಕಿಯಲ್ಲಿ ದೇವತೆಗಳು. ಅನೇಕ ವಿಘಫುಗಳನ್ನು ಉಂಟುಮಾಡುತ್ತಾರೆ. 
ಆವರು ಯೋಚಿಸುತ್ತಾರೆ - "ಈ ಭಕ್ತನು. ನಮ್ಮಗಳ ಸ್ವರ್ಗವನ್ನು 


| ದಾಟಿ ಪರಮಪದಕ್ಕೆ ಹೋಗುತ್ತಿರುವನು.' ಆದರೆ ನಿನ್ನ ಭಕ್ತರನ್ನು 


ನೀನೇ ರಕ್ಷಿಸುತ್ತಿರುವೆ. ಅವರ "ವಿಘ್ನಗಳ ಮೇಲೆ ನೀನೇ ಕಾಲನ್ನು 
ಇಟ್ಟಿರುವೆ. ಆದ್ದರಿಂದ ನಿನ್ನಿಂದ ರಕ್ತಿತರಾದ ಭಕ್ಕರು ನಿನ್ನ ಧಾಮಕ್ಕೆ 
ಹೊರಟುಹೋಗುತ್ತಾರೆ. 1೧೦॥ 


618 


ಶ್ರೀಮದ್ಭಾಗವತ 


[ ಅಧ್ಯಾಯ 4 





ಕ್ಟುತ್ತಟ್‌ತ್ರಿಕಾಲಗುಣಮಾರುತಚೈಹ್ಹೃಶೈಶ್ನ್ಯಾ- 
ನಸ್ಮಾನಪಾರಜಲಧೀನತಿತೀರ್ಯ ಕೇಚಿತ್‌ | 
ಕ್ರೋಧಸ್ಯ ಯಾಂತಿ ವಿಫಲಸ್ಯ ವಶಂಪದೇ ಗೋ- 


ರ್ಮಬ್ಬಂತಿ ದುಶ್ಚರತಪಶ್ಚ ವೃಥೋತ್ಸೃಜಂತಿ ॥ ೧೧ ॥ 


ಇತಿ ಪ್ರಗೃಣತಾಂ ತೇಷಾಂ ಸ್ವಿಯೋತತ್ಯದ್ಧುತದರ್ಶನಾಃ | 
ದರ್ಶಯಾಮಾಸ ಶುಶ್ರೂಷಾಂ ಸ್ಪರ್ಚಿತಾಃ ಕುರ್ವತೀರ್ವಿಭುಃ 
I ೧೨॥ 


ತೇ ದೇವಾನುಚರಾ ದೃಷ್ಟ್ಯಾಸ್ತಿಯಃ ಶ್ರೀರಿವ ರೂಪಿಣೀಃ । 
ಗಂಧೇನ ಮುಮುಹುಸ್ತಾಸಾಂ ರೂಪೌದಾರ್ಯಹತಶ್ರಿಯ: 


॥ ೧೩ ॥ 
ತಾನಾಹ ದೇವದೇವೇಶಃ ಪ್ರಣತಾನ್ಮಹಸನ್ನಿವ | 
ಆಸಾಮೇಕತಮಾಂ ವೃಜ್ಞ ಸವರ್ಣಾಂ ಸರ್ಗಭೂಷಣಾಮ್‌ 

॥| ೧೪ ॥ 


ಓಮಿತ್ಯಾದೇಶಮಾದಾಯ ನತ್ವಾ ತಂ ಸುರವಂದಿನಃ । 
ಊರ್ವಶೀಮಪ್ಪರಃಶ್ರೇಷ್ಠಾಂ ಪುರಸ್ಕೃತ್ಯ ದಿವಂ ಯಯುಃ 
|| ೧೪ I 


ಇಂದ್ರಾಯಾನಮ್ಯ ಸದಸಿ ಶ 
ಊಪಚುರ್ನಾರಾಯಣಬಲಂ 


ಣ್ಣತಾಂ ತ್ರಿದಿವೌಕನಾಮ್‌ | 
ಶಕ್ರಸ್ಥತ್ರಾಸ ವಿಸ್ಥಿತಃ 


|| Ot || 


ಹಂಸಸ್ಪರೂಪ್ಯವದದಚ್ಕುತ ಆತ್ಮಯೋಗಂ 
ದತ್ತಃ ಕುಮಾರ ಯಹಪಭೋ! ಭಗವಾನ್‌ ಪಿತಾ ನಃ । 
ವಿಷ್ಣು ಶಿವಾಯ ಜಗತಾಂ ಕಲಯಾವತೀರ್ಣ- 
ಸ್ತೇನಾಹೃತಾ ಮಧುಭಿದಾ ಶ್ರುತಯೋ ಹಯಾಸ್ಯೇ ॥ ೧೭ ॥ 


ಗುಪ್ರೋತಪ್ಯಯೇ ಮನುರಿಲೌಷಧಯಶ್ಚ ಮಾತ್ರ್ಯೇ 
ಕ್ರೌಡೇ ಹತೋ ದಿತಿಜ ಉದ್ದರತಾಂಭಸಃ ಕ್ಯಾಮ್‌ | 
ಫೌರ್ಮೇ ಧೃತೋಶದ್ರಿರಮೃತೋನೈಥನೇ ಸ್ಪಶ್ಛಷ್ಠೇ 
ಗ್ರಾಹಾತ್‌ ಪ್ರಪನ್ನಮಿಭರಾಜಮಮುಂಚದಾರ್ತಮ್‌ ॥ ೧೮ ॥ 


ಕೆಲವರು ಸಹಿಸಲು ತುಂಬಾ ಕಷ್ಟವಾದ - ಹಸಿವು, ಬಾಯಾ 
ರಕೆ, ಚಳಿ ಸೆಕೆ, ಮಳೆ, ಚಂಡಮಾರುತದಂತಹ ಕಷ್ಟಗಳನ್ನು ಹಾಗೂ 
ರಸನೇಂದ್ರಿಯ, ಜನನೇಂದ್ರಿಯಗಳ ವೇಗವನ್ನು ಸಹಿಸಿಕೊಳ್ಳು 
ತ್ತಾರೆ. ಈ ಪ್ರಕಾರ ಅವರು ಅಪಾರ ಸಮುದ್ರದಂತಹ ವೇಗಗಳನ್ನಾ 
ದರೋ ದಾಟಿಹೋಗುತ್ತಾರೆ. ಆದರೆ ಕ್ರೋಧಕ್ಕೆ ವಶೀಭೂತರಾಗಿ 
ಸಾಮಾನ್ಯ ಗೋಷ್ಟಾದದಷ್ಟು ನೀರಿನಲ್ಲಿ ಮುಳುಗಿ ಹೋಗುತ್ತಾರೆ. 
ಈ ವಿಧವಾಗಿ ತಮ್ಮ ಕಣ ತಪಸ್ಸನ್ನು ವ್ಯರ್ಥವಾಗಿ ಕಳೆದು 
ಕೊಳ್ಳುತ್ತಾರೆ. ॥ ೧೧ ॥ ಮನ್ಮಥ, ವಸಂತನೇ ಮೊದಲಾದವರು 
ಭಗವಂತನನ್ನು ಸ್ತುತಿಸಿದಾಗ, ಸರ್ವಶಕ್ಷಿವಂತ ಭಗವಂತನು ತನ್ನ 
ಯೋಗಮಾಯೆಯಿಂದ ಅವರ ಎದುರಿಗೇ ಸರ್ವಾಲಂಕಾರ 
ಭೂಷಿತರಾದ ಅದ್ಭುತ ರೂಪಲಾವಣ್ಯಯುಕ್ತ ಅನೇಕ ರಮಣಿಯ 
ರನ್ನು ಪ್ರಕಟಿಸಿ ತೋರಿಸಿದನು. ಅವರೆಲ್ಲರೂ ಭಗವಂತನನ್ನು 
ಸೇವಿಸುತ್ತಿದ್ದರು. ॥ ೧೨ ॥ ದೇವರಾಜ ಇಂದ್ರನ ಅನುಚರರು ಆ 
ಲಕ್ಷ್ಮೀದೇವಿಗೆ ಸಮಾನರಾದ ರೂಪವತಿ ಸ್ತ್ರೀಯರನ್ನು ನೋಡಿ 
ದಾಗ, ಅವರ ಅಪಾರ ಸೌಂದರ್ಯದ ಮುಂದೆ ಇವರೆಲ್ಲರ 
ಕಾಂತಿಯು ಮಸಕಾಯಿತು. ಅವರ ಶರೀರದಲ್ಲಿ ಹೊರಸೂಸುತ್ತಿದ್ದ 
ದಿವ್ಯಗಂಧದಿಂದ ಎಲ್ಲರೂ ಮೋಹಿತರಾದರು. ॥ ೧೩ ॥ ಅವರು 
ವಿನಮ್ರರಾಗಿ ತಲೆಬಾಗಿದರು. ಆಗ ದೇವಾಧಿದೇವ ಭಗವಂತನು 
ನಗುತ್ತಾ - 'ನಿಮಗೆ ಅನುರೂಪರಾದ ಇವರಲ್ಲಿ ಯಾರನ್ನಾದರೂ 
ಒಬ್ಬರನ್ನು ನೀವು ತೆಗೆದುಕೊಳ್ಳಿ. ಅವಳು ನಿಮ್ಮ ಸ್ವರ್ಗಲೋಕದ 
ಶೋಭೆಯನ್ನು ಹೆಚ್ಚಿಸುವಳು' ಎಂದು ಹೇಳಿದನು. ॥ ೧೪ ॥ 
ದೇವೇಂದ್ರನ ಅನುಚರರು "ಹಾಗೇ ಆಗಲೀ ಎಂದು ಹೇಳುತ್ತಾ 
ಭಗವಂತನ ಆದೇಶವನ್ನು ಸ್ವೀಕರಿಸಿ, ಅವನನ್ನು ನಮಸ್ಕರಿಸಿ, 
ಸ್ತ್ರೀಯರಲ್ಲಿ ಶ್ರೇಷ್ಠಕಾದ ಊರ್ವಶೀ ಅಪ್ಪರೆಯನ್ನು ಪಡೆದು 
ತೆರಳಿದರು. ॥ ೧೫ ॥ ಸ್ವರ್ಗವನ್ನು ಸೇರಿ ದೇವತೆಗಳು 
ತುಂಬಿದ ಸಭೆಯಲ್ಲಿ ಕಾಮನು ಭಗವಾನ್‌ ನರ-ನಾರಾಯಣರ 
ಬಲ, ಮಹಿಮೆಯನ್ನು ವರ್ಣಿಸಿದನು. ಇಂದ್ರನು ತಾನು ಗೈದು 
ದನ್ನು ನೆನೆದು ಭಯಭೀತನಾದನು ಹಾಗೂ ಭಗವಂತನ ಮಹಿಮೆ 
ಯನ್ನು ನೋಡಿ ವಿಸ್ಥಿತನಾದನು. ॥ ೧೬ ॥ 
ಭಗವಾನ್‌ ನಾರಾಯಣನೇ ಹಂಸರೂಪನಾಗಿ ಆತ್ಮಯೋಗ 
ವನ್ನು ಉಪದೇಶಿಸಿದನು. ಅವನೇ ದತ್ತಾತ್ರೇಯ, ಸನತ್ಕುಮಾರ 
ಮತ್ತು ನಮ್ಮ ತೀರ್ಥರೂಪರಾದ ಖಯಷಭದೇವರ ರೂಪದಿಂದ 
ಆತ್ಮಯೋಗವನ್ನು ಕುರಿತು ಉಪದೇಶಿಸಿದನು. ಅದೇ ಭಗವಂತನು 
ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಅಂಶದಿಂದ ಅವತರಿಸುತ್ತಾನೆ. ಅವನೇ 
ಹಯಗ್ರೀವನಾಗಿ ಅವತರಿಸಿ, ಮಧು-ಕೈಟಭರೆಂಬ ಅಸುರರನ್ನು 
ಸಂಹರಿಸಿ, ಅವರಿಂದ ಕದಿಯಲ್ಪಟ್ಟ ವೇದಗಳನ್ನು ಉದ್ಭರಿಸಿ 
ಡು ॥ ೧೭ ॥ ಜಲಪ್ರಳಯದ ಸಮಯ ಮತ್ತ್ಯಾವತಾರ ತಳೆದು 
ಅವನೇ ಸತ್ಯವ್ರತ ಮನುವನ್ನು, ಪೃಥ್ವಿಯನ್ನು ಮತ್ತು ಔಷಧಿಗಳನ್ನು 
ರಕ್ಷಿಸಿದನು. ವರಾಹ ಅವತಾರವನ್ತಿ ಹಿರಣ್ಯಾಕ್ಸನನ್ನು ವಧಿಸಿ. 
ರಸಾತಲದಲ್ಲಿ ಮುಳುಗಿಹೋಗಿದ್ದ ಭೂಮಿಯನ್ನು 'ಉದ್ಭರಿಸಿದನು. 
ಕೂರ್ಮಾವತಾರದಲ್ಲಿ ಸಮುದ್ರಮಂಥನದ ಸಮಯ ಮಂದರಾ 
ಚಲವನ್ನು ತನ್ನ ಬೆನ್ನಮೇಲೆ ಹೊತ್ತು ಸುರರನ್ನು ಕಾಪಾಡಿದನು. 
ಅವನೇ "ಮಕರಿಯನ್ನು ತರಿದು ಪೀಡಿತನಾದ ಗಜೇಂದ್ರನನ್ನು 
ಬಿಡಿಸಿದನು. ॥ ೧೮ ॥ 


4 ಅಧ್ಯಾಯ) 


ಸಂಸ್ತ್ರನ್ಹೋಶ ಬ್ವಿಪತಿತಾನ್‌ ಶ್ರಮಣಾನೃಷೀಂಶ್ಚ 
ಶಕ್ರಂ ಚ ವೃತ್ರವಧತಸ್ತಮಸಿ ಪ್ರವಿಷ್ಠಮ್‌ ॥ 


ದೇವಸ್ತ್ರಿ ಯೋತಸುರಗೃಹೇ ಪಿಹಿತಾ ಅನಾಥಾ 
ಜಘ್ಮೇ5ಸುರೇಂದ್ರಮಭಯಾಯಸತಾಂನೃಸಿಂಹೇ ॥ ೧೯ ॥ 


ದೇವಾಸುರೇ ಯುಧಿ ಚ ದೈತ್ಯಪತೀನುರಾರ್ಥೇ 
ಹತ್ತಾಂತರೇಷು ಭುವನಾನ್ಯದಧಾತ್ಕಲಾಭಿಃ | 


ಭೂತ್ವಾಥ ವಾಮನ ಇಮಾಮಹರದ್ದಲೇಃ ಕ್ಟ್ಮಾಂ 
ಯಾಚ್ಲಾಚ್ಛಲೇನ ಸಮದಾದದಿತೇ: ಸುತೇಭ್ಯಃ I ೨೦ ॥ 


ನಿಶ್ಚತ್ರಿಯಾಮಕೃತ ಗಾಂ ಚ ತ್ರಿಃ ಸಪ್ತಕೃತ್ವೋ 
ರಾಮಸ್ತು ಹೈಹಯಕುಲಾಪ್ಯಯಭಾರ್ಗವಾಗ್ಗಿ | 


ಸೋತ ಬಲ ಬಬಂಧ ದಶವಕ್ತಃ ಮಹನಲಂಕಂ 
ಸೀತಾಪತಿರ್ಜಯತಿ ಲೋಕಮಲಫುಕೀರ್ತಿಃ ॥ ೨೧ 1 


ಭೂಮೇರ್ಜ್ಭರಾವತರಣಾಯ ಯದುಷ್ಟಜನ್ಮಾ 
ಜಾತಃ ಕರಿಷ್ಕತಿ ಸುರೈರಪಿ ದುಷ್ಕರಾಣಿ । 


ವಾದ್ಯರ್ವಿಮೋಹಯತಿ ಯಜ  ಕೃತೋತತದರ್ಹಾನ್‌ 
ಶೂದ್ರಾನ್ಕಲೌ ಕ್ಲಿತಿಭುಜೋ ನ್ಯಹನಿಷ್ಕದಂತೇ ।। ೨೨ ॥ 


ಏವಂವಿಧಾನಿ ಕರ್ಮಾಣಿ ಜನ್ಮಾನಿ ಚೆ ಜಗತ್ತತೇಃ । 
ಭೂರೀಣಿ ಭೂರಿಯಶಸೋ ವರ್ಣಿತಾನಿ ಮಹಾಭುಜ 
Il ೨೩ ॥ 


ಏಕಾದಶ ಸ್ಮಂಧ 


619 


ಹಿಂದಿನಕಾಲದ ಮಾತು - ವಾಲಖಿಲ್ಯ ಯಷಿಗಳು ತಪಸ್ಸು 
ಮಾಡುತ್ತಾ-ಮಾಡುತ್ತಾ ಅತ್ಯಂತ ದುರ್ಬಲರಾಗಿದ್ದರು. ಅವರು 
ಕಶ್ವಪರಿಗಾಗಿ ಸಮಿಧೆಗಳನ್ನು ತರುತ್ತಿರುವಾಗ ಹಸುವಿನ ಕಾಲಿನಷ್ಟು 
ಹೊಂಡದಲ್ಲಿ ಬಿದ್ದುಬಿಟ್ಟರು. ಅವರಿಗೆ ಸಮುದ್ರದಲ್ಲೇ ಮುಳುಗಿ 
ದಂತಾಯಿತು. ಅವರು ಭಗವಂತನನ್ನು ಸ್ತುತಿಸಿದಾಗ, ಅವನು 
ಅವರನ್ನು ಉದ್ದರಿಸಿದನು. ವೃತ್ರಾಸುರನನ್ನು ಕೊಂಡ ಕಾರಣ 
ಇಂದ್ರನಿಗೆ ಬ್ರಹ್ಮಹತ್ಯೆ ತಗುಲಿತ್ತು. ಅವನು ಅದರ ಭಯದಿಂದ 
ಓಡಿಹೋಗಿ ಅಡಗಿದ್ದರೆ ಭಗವಂತನು ಆ ಬ್ರಹ್ಮಹತ್ಕೆಯಿಂದ 
ಇಂದ್ರನನ್ನು ರಕ್ಷಿಸಿದ್ದನು. ದೇವತೆಗಳ ಹೆಂಡಿರನ್ನು ಹಿರಣ್ಯಕಶಿಪು 
ಸೆರೆಯಲ್ಲಿಟ್ಟಿದ್ದದು. ಆಗ ಭಗವಂತನು ನರಸಿಂಹರೂಪದಿಂದ 
ಅವನನ್ನು ಕೊಂದು ಅಸುರನಿಂದ ಬಿಡಿಸಿ, ಪ್ರಹ್ಲಾದಾದಿ ಸಂತರನ್ನು 
ನಿರ್ಭಯರನ್ನಾಗಿಸಿದನು. ॥೧೯ ॥ ಭಗವಂತನೇ ದೇವತೆಗಳನ್ನು 
ರಕ್ಷಿಸಲಿಕ್ಕಾಗಿ ದೇವಾಸುರ ಸಂಗ್ರಾಮದಲ್ಲಿ ದೈತ್ಯಪತಿಗಳನ್ನು ವದಿ 
ಸಿದನು. ಬೇರೆ-ಬೇರೆ ಮನ್ವಂತರಗಳಲ್ಲಿ ತನ್ನೆ ಶಕ್ತಿಯಿಂದ ಅನೇಕ 
ಅಂಶಾವತಾರಗಳನ್ನು ಧರಿಸಿ, ತ್ರಿಭುವನವನ್ನು ರಕ್ಷಿಸಿದನು. ಮತ್ತೆ 
ವಾಮನ ಅವತಾರದ ಮೂಲಕ ಬೇಡುವ ನೆಪದಿಂದ ದೇವತೆಗಳ 
ಸಂಪತ್ತನ್ನು ಬಲಿಯಿಂದ ಪಡೆದು ಅವರಿಗೆ ಕೊಡಿಸಿದನು. ॥ ೨೦ ॥ 
ಪರಶುರಾಮಾವತಾರ ವನ್ನು ಎತ್ತಿ ಇಪ್ಪತ್ತೊಂದು ಬಾರಿ ಪೃಥ್ವಿಯನ್ನು 
ನಿಶ್ಪತ್ರಿಯವಾಗಿಸಿದನು. ಇಂತಹ ಭಾರ್ಗವರಾಮನು ಹೈಹಯ 
ಕುಲವನ್ನು ನಾಶಗೊಳಿಸಲು ಅಗಿಸ್ತರೂಪನಾಗಿದ್ದನು. ಅವನೇ 
ರಾಮಾವತಾರದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಬಿಗಿದು ದಶ 
ಮುಖ ರಾವಣನನ್ನು ಅವನ ಸೇನೆಸಹಿತ ಸಂಹರಿಸಿದನು. ಕೋಕ 
ಮತ್ತು ಭಯವನ್ನು "ನಾಶಗೊಳಿಸುವಂತಹ ಪವಿತ್ರ ಕೀರ್ತಿಯುಳ್ಳ 
ಸೀತಾಪತಿ ಶ್ರೀ ರಾಮನಿಗೆ ಜಯವಾಗಲಿ, ॥ ೨೧ ॥ ಎಲ್ಲ 


| ರಾಜನೇ! ಅಜನ್ಮಾ ಆಗಿದ್ದರೂ ಭಗವಂತನು ಭೂಭಾರವನ್ನು 


ಹರಿಸಲೋಸುಗ ಯದುವಂಶದಲ್ಲಿ ಅವತರಿಸಿ, ದೊಡ್ಡ-ದೊಡ್ಡ 
ದೇವತೆಗಳಿಂದಲೂ ಮಾಡಲಾಗದ ಅಲೌಕಿಕ ಕಾರ್ಯಗಳನ್ನು 
ಮಾಡುವನು. ಮುಂದೆ ಗಿ ಅವತರಿಸುವನು. ಯಜ್ಞದ 
ಅನಧಿಕಾರಿಗಳು ಯಜ್ಞಮಾಡುವುದನ್ನು ನೋಡಿ, ಅವರನ್ನು 
ಅನೇಕ ಪ್ರಕಾರದ ವಾದಗಳಿಂದ ಮೋಹಿತಗೊಳಿಸುವನು. ಕಲಿ 
ಯುಗದ ಕೊನೆಯಲ್ಲಿ ಕಲ್ಕಿಯಾಗಿ ಅವತರಿಸಿ ಶೂದ್ರರಾಜರನ್ನು 
ವಧಿಸುವನು. ॥ ೨೨ ॥ ಮಹಾಬಾಹುವಾದ ವಿದೇಹರಾಜನೇ | 
ಭಗವಂತನ ಕೀರ್ತಿ ಅನಂತ. ಮಹಾತ್ಮರು ಜಗತ್ತತಿ ಭಗವಂತನ 
ಇಂತಹ ಅನೇಕ ಜನ್ಮ ಮತ್ತು ಕರ್ಮಗಳನ್ನು ಬಹಳ ವಿಧವಾಗಿ 
ವರ್ಣಿಸಿರುವರು. (ಇದನ್ನು ನಾನು ತುಂಬಾ ಸಂಕ್ಷೇಪವಾಗಿ 
ಭಗವಂತನ ಕೆಲವು ಲೀಲೆಗಳನ್ನು ಮಾತ್ರ ವರ್ಣಿಸಿರುವೆನು. 
ಭಗವಂತನು ಅನಂತ, ಅವನ ಜನ್ಮ-ಕರ್ಮಗಳೂ ಅನಂತ.) ॥ ೨೩. ॥ 


ನಾಲ್ಪನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 
ತ್ರಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಏಕಾದಶ ಸ್ಕಂಧೇ 
ಚತುರ್ಥೋತಧ್ಯಾಯಃ ॥ ೪ ॥ 


— ಬ್ಲಾ. ಕಾರಾ.......... 


ಶ್ರೀಮದ್ಭಾಗವತ 


( ಅಧ್ಯಾಯ 5 





ಐದನೆಯ ಅಧ್ಯಾಯ 
ಭಕ್ತಿಹೀನ ಪುರುಷರ ಗತಿ ಮತ್ತು ಭಗವಂತನ ಪೂಜಾವಿಧಾನದ ವರ್ಣನೆ 


ರಾಜೋವಾಚ 
ಭಗವಂತಂ ಹರಿಂ ಪ್ರಾಯೋ ನ ಭಜತ್ಯಾತೃವಿತ್ತಮಾಃ | 
ತೇಷಾಮಶಾಂತಕಾಮಾನಾಂ ಕಾ ನಿಷ್ಕಾವಿಜಿತಾತ್ಮನಾಮ್‌ 
| © || 


ಚಮಸ ಉವಾಚ 
ಮುಖಬಾಹೂರುಪಾದೇಭ್ಯಃ ಪುರುಷಸ್ಯಾಶ್ರಮೈಃ ಸಹ । 
ಚತ್ತಾರೋ ಜಜ್ಜಿರೇ ವರ್ಣಾ ಗುಣ್ಫರ್ವಿಪ್ರಾದಯಃ ಪೃಥಕ್‌ 
| ೨ || 


ಯ ಏಷಾಂ ಪುರುಷಂ ಸಾಕ್ಟಾದಾತ್ಮಪ್ರಭವಮೀಶ್ಚರಮ್‌ | 
ನ ಭಜಂತ್ಯವಜಾನಂತಿ ಸ್ಥಾನಾದೃಷ್ಟಾ ಪತನ್‌ತ್ಯಧಃ 
| ೩ ॥ 


ದೂರೇಹರಿಕಥಾಃ ಕೇಚಿದೂರೇಚಾಚ್ಕುತಕೀರ್ತನಾಃ | 
ಸ್ವಿಯಃ ಶೂದ್ರಾದಯಶ್ಚೈವ ತೇಶನುಕಂಪ್ಯಾ ಭವಾದ್ಧಶಾಮ್‌ 
| ೪ I 


ವಿಪ್ರೋ ರಾಜನ್ಯವೈಶ್ಯೌ ಚ ಹರೇಃ ಪ್ರಾಪ್ತಾಃ ಪದಾಂತಿಕಮ್‌ । 
ಶ್ರೌತೇನ ಜನ್ಮನಾಥಾಪಿ ಮುಷ್ಯಂತ್ಯಾಮ್ನಾಯವಾದಿನಃ 
1 ೫ I 


ಕರ್ಮಣ್ಯಕೋವಿದಾಃ ಸ್ವಬ್ಬಾಮೂರ್ವಾಃ ಪಂಡಿತಮಾನಿನಃ | 
ವದಂತಿ ಚಾಟುಕಾನ್ಸೂಢಾ ಯಯಾ ಮಾಧ್ವಾ R ಗಿರೋತುಕಾಃ 
| ೬ || 


ರಾಜಾ ನಿಮಿಯು ಕೇಳಿದನು - ಆತ್ಮ ತತ್ತ್ವವನ್ನು ಅರಿತಿರುವ 
ಯೋಗೀಶ್ವರರೇ! ತಮ್ಮ ಇಂದ್ರಿಯಗಳನ್ನು ಜಯಿಸದವರು, 
ಜೊತೆ-ಜೊತೆಗೆ ಚಿತ್ರವೂ ಭೋಗಗಳ ಲಾಲಸೆಯಿಂದ ಅಶಾಂತ 
ವಾಗಿರುವ ಜನರು ಪ್ರಾಯಶಃ ಭಗವಂತನನ್ನು ಭಜಿಸುವುದಿಲ್ಲ 
ಇಂತಹವರ ಗತಿ ಏನಾಗುತ್ತದೆ? ॥ ೧ ॥ 

ಎಂಟನೆಯವರಾದ ಶ್ರೀಚಮಸ ಯೋಗೀಶ್ಚರರು ಹೇಳುತ್ತಾರ - 
ರಾಜನೇ | ವಿರಾಟ್‌ಪುರುಷಪರಮಾತ್ಮನ ಮುಖ, ಬಾಹು, ಊರು, 
ಚರಣಗಳಿಂದ ನಾಲ್ಕೂ ವರ್ಣ ಮತ್ತು ಆಶ್ರಮಗಳ ಉತ್ಪತ್ತಿಯು 
ಅವರವರ ಗುಣ ಹಾಗೂ ಕರ್ಮಗಳನುಸಾರ ಆಗಿದೆ. ಭಗವಂತನ 
ಮುಖದಿಂದ ಸತ್ತ್ವಪ್ರಧಾನ ಬ್ರಾಹ್ಮಣರ, ಬಾಹುಗಳಿಂದ 
ಸತ್ತ್ವ-ರಜ ಮಿಶ್ರಿತ ಕೃತ್ರಿಯರ, ತೊಡೆಯಿಂದ ರಜೋಗುಣ- 
ತಮೋಗುಣ ಮಿಶ್ರಿತ ವೈಶ್ಯರ, ಚರಣಗಳಿಂದ ತಮೋಗುಣ ಪ್ರಧಾನ 
ಶೂದ್ರರ ಉತ್ಪತ್ತಿಯಾಯಿತು. ಹೀಗೆಯೇ ಹೃದಯ, ಜಂಘೇ, 
ವಕ್ಚಸ್ಗಳ, ಶಿರ ಇವುಗಳಿಂದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ 
ಮತ್ತು ಸಂನ್ಯಾಸ ಆಶ್ರಮಗಳು ಉಂಟಾದುವು. ಈ ಪ್ರಕಾರ 
ವರ್ಣಾಶ್ರಮದ ವಿಭಾಗದಿಂದ ಇಡೀ ವಿಶ್ವವು ಭಗವಂತನಿಂದಲೇ 
ಉಂಟಾಗಿದೆ. ॥ ೨ ॥ ಈ ನಾಲ್ಕೂ ವರ್ಣಗಳಲ್ಲಿನ ಜನರು ಪರಾತ್ಮರ 
ಪರಮಾತ್ಮನನ್ನು ಭಜಿಸದವರು, ಅವನನ್ನು ಆದರಿಸದವರು ತಮ್ಮ 
ಸ್ಥಾನದಿಂದ ಭ್ರಷ್ಟರಾಗಿ ಅಧೋಗತಿಯನ್ನು ಪಡೆಯುತ್ತಾರೆ. ॥ ೩ ॥ 
ಇಂತಹ ಭಗವಂತನ ಹರಿಕಥಾ ಸತ್ತಂಗಾದಿಗಳಿಂದ ದೂರವಿರುವ 
ಜನರೆಲ್ಲರೂ, ಭಗವಂತನ ಸಂಕೀರ್ತನಾದಿಗಳಿಂದ ದೂರವಾದ 
ಸ್ವೀ-ಶೂದ್ರಾದಿಗಳು ನಿಮ್ಮಂತಹ ಭಗವತ್‌ಭಕ್ಕರ ಕೃಪಾಪಾತ್ರರಾಗಿ 
ದ್ದಾರೆ. ॥ ೪ ॥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರುಗಳು ದ್ವಿಜಾತಿ 
ಗಳಾಗಿದ್ದಾರೆ. ಆದ್ದರಿಂದ ವೇದಾಧ್ಯಯನಾದಿ ಸಂಸ್ಕಾರಗಳಿಂದ 
ಸುಸಂಪನ್ನರಾದ ಕಾರಣ ಭಗವತ್‌ಸನ್ನಿಧಾನ ಪಡೆಯಲು ವಿಶೇಷ 
ವಾಗಿ ಯೋಗ್ಯತೆ ಇರುವವರು. ಇಂತಹ ಸೌಲಭ್ಯ ಅವರಿಗೆ 
ದೊರಕಿದರೂ ಕೂಡ ಅವರಲ್ಲಿನ ಕೆಲವರು ಅಜ್ಞಾನಕ್ಕೆ ವಶೀಭೂತ 
ರಾಗಿ, ವೇದಗಳಲ್ಲಿ ವರ್ಣಿಸಿದ ಸಕಾಮಕರ್ಮಗಳ ಅನುಷ್ಠಾನ 
ಮತ್ತು ಅವುಗಳ ಫಲಗಳಲ್ಲಿಮೋಹಿತರಾಗಿರುತ್ತಾರೆ. ॥ ೫ ॥ ಅಂತಹ 
ಜನರು ಕರ್ಮಗಳ ರಹಸ್ಯವನ್ನಾದರೋ ತಿಳಿಯುವುದೇ ಇಲ್ಲ, 
ಬದಲಿಗೆ ಗರ್ವಿತರೂ ಹಾಗೂ ಮೂರ್ಪುರಾಗಿರುತ್ತಾರೆ ಹಾಗೂ 
ತಮ್ಮನ್ನು ಪಂಡಿತರೆಂದೇ ತಿಳಿದಿರುತ್ತಾರೆ. ಇಂತಹ ಉದ್ಧಟ, 
ಮೂರ್ಪಜನರು ಹೇಳುವ ಪುಷ್ಟಿತ ಮಧುರವಾಣಿಯನ್ನು ಕೇಳಿ, 
ಅಜ್ಞಾನಿಗಳು ಮತ್ತರಾಗಿ ಉಬ್ಬಿಹೋಗುತ್ತಾರೆ. ॥ ೬ ॥ ಇಂತಹ 
ಜನರು ರಜೋಗುಣದಿಂದ ತುಂಬಿರುತ್ತಾರೆ. ಅವರ ಸಂಕಲಗಳೂ 
ಭಯಾನಕವಾಗಿರುತ್ತವೆ. ಅವರ ಕಾಮನೆಗಳು ಎಂದೂ ಕೊನೆಗೊಳ್ಳು 


ರಜಸಾ ಘೋರಸಂಕಲ್ಯಾಃ ಕಾಮುಕಾ ಅಹಿಮನ್ಯವಃ । | ವುದಿಲ್ಲ ಇವರು ಬಹಳ ಕ್ರೋಧಿಗಳಾಗಿದ್ದು ದಂಭಾಚಾರದಿಂದ 
ದಾಂಭಿಕಾ ಮಾನಿನಃ ಪಾಪಾ ವಿಹಸಂತ್ಯಚ್ಯುತಪ್ರಿಯಾನ್‌ | ಕೂಡಿರುತ್ತಾರೆ. ಈ ಉನ್ನತ, ಪಾಪಕರ್ಮಿಗಳಾದರೋ ಭಗವಂತನ 
॥| ೭ 11 | ಭಕ್ತರ ಉಪಹಾಸವನ್ನೇ ಮಾಡುತ್ತಾರೆ. ॥ ೭ ॥ 


5 ಅಧ್ಯಾಯ] 


ಏಕಾದಶಸ್ಕಂಧ 


621 





ವದಂತಿ ತೇ5 ನ್ಯೋನ್ಯಮುಪಾಸಿತಸ್ತಿಯೋ 
ಗೃಹೇಷು ಮೈಥುನ್ಯಪರೇಷು ಚಾಶಿಷಃ । 
ಯಜಂತ್ಯಸೃಷ್ಟಾನವಿಧಾನದಕ್ಕಿಣಂ 


ವೃತ್ತೈ 4 ಪರಂ ಫ್ಲಂತಿ ಪಶೂನತದ್ದಿದಃ HS I 


ಶ್ರಿಯಾ ವಿಭೂತ್ಯಾಭಿಜನೇನ ವಿದ್ಯಯಾ 
ತ್ಯಾಗೇನ ರೂಪೇಣ ಬಲೇನ ಕರ್ಮಣಾ | 
ಜಾತಸ್ಮಯೇನಾಂಧಧಿಯಃ ಸಹೇಶ್ವರಾನ್‌ 
ಸಶೋ5ವಮನ್ಯಂತಿ ಹರಿಪ್ರಿಯಾನ್‌ ಖಲಾಃ ॥ ೯ ॥ 


ಸರ್ವೇಷು ಶಶ್ಪತ್ರನುಚ್ಛತ್ಸವಸ್ಥಿತಂ 
ಯಥಾ ಖಮಾತ್ಮಾನಮಭೀಷ್ಟಮೀಶ್ಚರಮ್‌ । 
ವೇದೋಪಗೀತಂ ಚ ನ ಶ್ವಣ್ಣತೇತಬುಧಾ 
ಮನೋರಥಾನಾಂ ಪ್ರವದಂತಿ ವಾರ್ತಯಾ ॥ ೧೦ ॥ 


ಲೋಕೇ ವ್ಯವಾಯಾಮಿಷಮದ್ಯಸೇವಾ 
ನಿತ್ಯಾಸ್ತು ಜಂತೋರ್ನ ಹಿ ತತ್ರ ಚೋದನಾ । 
ವ್ಯವಸ್ಥಿತಿಸ್ರೇಷು ವಿವಾಹಯಜ- 
ಭು ೫ rg 
ಸುರಾಗ್ರಹ್ಠೆರಾಸು ನಿವೃತ್ತಿರಿಷ್ಟಾ (1 ೧೮ ॥ 


ಧನಂ ಚ ಧರ್ಮೈಕಫಲಂ ಯತೋ ವೈ 

ಜ್ಞಾನಂ ಸವಿಜ್ಞಾನಮನುಪ್ರಶಾಂತಿ । 
ಗೃಹೇಷು ಯುಂಜಂತಿ ಕಲೇವರಸ್ಕ 

ಮೃತ್ಯುಂ ನ ಪಶ್ಯಂತಿ ದುರಂತವೀರ್ಯಮ್‌ ॥ ೧೨ ॥ 


ಯದ್‌ ಘ್ರಾಣಭಕ್ಟೋ ವಿಹಿತಃ ಸುರಾಯಾ- 
ಸಫಾ ಪಶಠೋರಾಲಭನಂ ನ ಹಿಂಸಾ । 
ಏವಂ ವೃವಾಯಃ ಪ್ರಜಯಾ ನ ರತ್ಯಾ 
ಇವುಂ ವಿಶುದ್ದಂ ನ ವಿದುಃ ಸಧರ್ಮಮ್‌ Wl ೧೩ I 


| ವಿಧಾನವನ್ನು ಶಾಸ್ತ್ರಗಳಲ್ಲಿ 


ಇಂತಹ ಸ್ವೀಪರಾಯಣರಾದ ಜನರು ಪರಸರ ಮನೆವಾರ್ತೆ 
ಹಾಗೂ ವ್ಯರ್ಥ ಸಾಂಸಾರಿಕ ಚರ್ಚೆಯಲ್ಲಿ ತಮ್ಮ ಅಮೂಲ್ಯ 
ಸಮಯವನ್ನು ನಾಶಮಾಡಿಕೊಳ್ಳುತ್ತಾರೆ. ಸ್ವೀ ಸಹವಾಸದಲ್ಲೇ 
ಅವರಿಗೆ ಸುಖವೆಲ್ಲವೂ ಸೀಮಿತವಾಗಿರುತ್ತದೆ. ಈ ಅಜ್ಞಾನೀ ಜನರು 
ಅನ್ನದಾನವಿಲ್ಲದೆ, ದಕ್ಷಿಣೆಯಿಲ್ಲದೆ ಅವಿಧಿಪೂರ್ವಕ ಯಜ್ಞ 
ಮಾಡುತ್ತಿರುತ್ತಾರೆ. ತನ್ನ ಜೀವನ ನಿರ್ವಹಣೆಯ ವೃತ್ತಿಯಾಗಿ 
ಪಶುಗಳನ್ನು ಕೊಂದು ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತಾರೆ. 
ಇಂತಹ ಜನರಿಗೆ ಯಜ್ಞಾನುಷ್ಠಾನದ ಹೆಸರಿನಲ್ಲಿ ಪಶುಹಿಂಸಯ 
ಮೂಲಕ ಗಳಿಸುವ ಪಾಪದ ಮೂಟೆಯ ಅರಿವೂ ಇರುವು 
ದಿಲ್ಲ ॥ ೮ ॥ ಇಂತಹ ದುಷ್ಟ ಜನರು ಧನ-ವೈಭವ, ಕುಲೀನತೆ, 
ವಿದ್ಯೆ, ದಾನ, ಸೌಂದರ್ಯ, ಬಲ, ಕರ್ಮ ಮುಂತಾದವುಗಳಿಂದ 
ಗರ್ವ, ಅಭಿಮಾನದಲ್ಲಿ ಮುಳುಗಿರುತ್ತಾರೆ. ಅದರಿಂದ ಮದಾಂಧ 
ರಾಗಿ ಭಗವಂತನ, ಭಗವಂತನ ಪ್ರಿಯ ಭಕ್ತರ, ಸಂತ-ಮಹಾತ್ಮರ 
ನಿಂದೆ ಮಾಡುತ್ತಾ ಇರುತ್ತಾರೆ. ॥ ೯ ॥ ಆಕಾಶವು ಸಮಾನವಾಗಿ 
ಸರ್ವತ್ರ ವ್ಯಾಪವಿರುವಂತೆಯೇ ಪರಮಾತ್ಮನು ಎಲ್ಲ ದೇಹಧಾರಿಗಳ 
ಒಳ-ಹೊರಗೆ ಎಲ್ಲೆಡೆ ಪರಿಪೂರ್ಣನಾಗಿದ್ದಾನೆ. ವೇದಗಳೂ ಕೂಡ 
ಇದನ್ನು ಅನೇಕ ಬಾರಿ ವರ್ಣಿಸಿವೆ. ಆದರೆ ಆ ಅಜ್ಞಾನಿಗಳು ಇವೆಲ್ಲ 
ಮಾತುಗಳನ್ನು ಕೇಳುವುದೇ ಇಲ್ಲ ಇದಕ್ಕೆ ವಿಪರೀತವಾಗಿ ಅನೇಕ 
ವಿಧದ ಮನೋರಥಗಳ ವ್ಯರ್ಥಮಾತುಗಳನ್ನು ತಮ್ಮ-ತಮ್ಮಲ್ಲಿ 
ಆಡುತ್ತಾ ಕೇಳುತ್ತಾ ಇರುತ್ತಾರೆ. ॥ ೧೦ ॥ ಜೀವಿಗಳಲ್ಲಿ ಮೈಥುನ, 
ಮಾಂಸ, ಮದ್ಯ ಇವುಗಳ ಸೇವನೆಯ ಕಡೆಗೆ ಸ್ಟಾ ್ವಭಾವಿಕವಾಗಿಯೇ 
ಪ್ರವೃತ್ತಿ ಇರುತ್ತದೆ. ಇವು ಮೂರೂ ಪತನವಾಗಿಸುವಂತಹುದು. 
ವಿವಾಹದ ಬಳಿಕ ಯತುಕಾಲದಲ್ಲಿ ಸ್ತ್ರೀ ಸಹವಾಸ ಮತ್ತು 
ಸೌತ್ರಾಮಣಿ ಯಜ್ಞದಲ್ಲಿ ಸುರೆಯನ್ನು ಕೇವಲ ಮೂಸಿಬಿಡುವ 
ತಿಳಿಸಲಾಗಿದೆ. ಇವೆಲ್ಲದರಲ್ಲಿ ಈ ವಸ್ತು 
ಗಳಿಂದ ದೂರ ಉಳಿಯಲೆಂದೇ ಶಾಸ್ತ್ರಗಳ ಅಭಿಪ್ರಾಯವಾಗಿದೆ. 
ಜನರ ಲೌಲ್ಯ ಪ್ರವೃತ್ತಿಯನ್ನು ಮರ್ಯಾದಿತವಾಗಿ ಇಡಲೆಂದೇ 
ಶಾಸ್ತ್ರಗಳು ಅವುಗಳ ಸೇವನೆಗೆ ಒಂದು ಸೀಮೆಯನ್ನು ವಿಧಿ 
ಸಿವೆ. ॥ ೧೧ ॥ ಧನವನ್ನು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸು 
ವುದೇ ಎಲ್ಲಕ್ಟಿಂತ ಒಳ್ಳೆಯ ಉಪಾಯವಾಗಿದೆ. ಏಕೆಂದರೆ, ಧರ್ಮ 
ದಿಂದ ಜ್ಞಾನ ಪ್ರಾಪ್ತವಾಗುತ್ತದೆ. ಜ್ಞಾನದಿಂದ ಪರಮಾತ್ಮನ ಪ್ರಾಪ್ತಿ 
ಹಾಗೂ ಪರಮ ಶಾಂತಿ ಪ್ರಾಪ್ತವಾಗುತ್ತದೆ. ಆದರೆ ಧನವನ್ನು ಕೇವಲ 
ತನ್ನ ಮನೆಗಾಗಿ ಹಾಗೂ ಸಂಸಾರಕ್ಕಾಗಿ ಖರ್ಚುಮಾಡುವ ಜನರು 
ಈ ಶರೀರವನ್ನು ನಾಶಗೊಳಿಸುವಂತಹ ಕರಾಳ ಕಾಲವನ್ನು 
ನೋಡುವುದಿಲ್ಲ ॥ ೧೨ ॥ ಸೌತ್ರಾಮಣಿಯಜ್ಞದಲ್ಲಿ ಸುರೆಯನ್ನು 
ಆಫ್ರಾಣಿಸುವ ವಿಧಾನ ಮಾತ್ರ ಹೇಳಲಾಗಿದೆ. (ಅದನ್ನುಕುಡಿಯಲು 
ಇಲ್ಲ) ಯಜ್ಞದಲ್ಲಿ ಪಶುವನ್ನು ಸ್ಪರ್ಶಿಸುವ ವಿಧಾನ ಮಾತ್ರವಿದೆ. 
(ಅದನ್ನುಕೊಲ್ಲುವುದಕ್ಕಾಗಿ ಇಲ್ಲ) ಹಾಗೆಯೇ ಮೈಥುನವೂ ಸಂತತಿ 
ಪರಂಪರೆಯನ್ನು ಬೆಳೆಸಲಿಕ್ಕಾಗಿಯೇ ವಿಧಿಸಿದೆ ; ರತಿಸುಖಕ್ಕಾಗಿ 
ಅಲ್ಲ ಇಂತಹ ವಿಶುದ್ಧ ಧರ್ಮವನ್ನು ಅಜ್ಞಾನಿಗಳು ತಿಳಿಯುವು 
ದಿಲ್ಲ ॥ ೧೩ ॥ 


622 


ಶ್ರೀಮದ್ಭಾಗವತ 


[ ಅಧ್ಯಾಯ 5 





ಯೇ ಶ್ವನೇವಂವಿದೋ5 ಸಂತಃ ಸ್ತಬ್ದಾ ಸದಭಿಮಾನಿನಃ । 
ಪಶೂಂದ್ರುಹ್ಯಂತಿ ವಿಸ್ರಬ್ರಾಃ ಪ್ರೇತ್ಯ ಯಾದಂತಿತೇ ಚತಾನ್‌ 
11 ೧೪ ॥| 


ದ್ವಿಷಂತಃ ಪರಕಾಯೇಷು ಸ್ವಾತ್ಮಾನಂ ಹರಿಮೀಶ್ವರಮ್‌ । 
ಮೃತಕೇ ಸಾನುಬಂಧೇಶಸ್ಟಿನ್‌ ಬದ್ಧಸ್ನೇಹಾಃ ಪತಂತ್ಯಧಃ 
HW ೧೫ ॥ 


ಯೇ ಕೈವಲ್ಯಮಸಂಪ್ರಾಹ್ಠಾ ಯೇ ಚಾತೀತಾಶ್ಚಮೂಢತಾಮ್‌ | 
ತೈವರ್ಗಿಕಾ ಹ್ಯಕ್ನಣಿಕಾ ಆತ್ಮಾನಂ ಘಾತಯಂತಿ ತೇ 
(1 ೧೬ 1 


ಏತ ಆತ್ಮಹನೋತಶಾಂತಾ ಅಜ್ಜಾನೇ ಜ್ಞಾನಮಾನಿನ; | 
ಸೀದಂತ್ಯಕೃತಕೃತ್ಯಾ ವೈ ಕಾಲದ್ದಸ್ತ್ರಮನೋರಥಾಃ 
॥ ೧೭ ॥ 


ಈ 


್ಯಯಾಸರಚಿತಾ ಗೃಹಾಪತ್ಯಸುಹೃಚ್ಚಿಯ: | 
ತಮೋ ವಿಶಂತ್ಯನಿಚ್ಛಂತೋ ವಾಸುದೇವಪರಾಜ್ಯುಖಾಃ 
| ೧೮ ॥ 


ರಾಜೋವಾಚ 
ಕಸ್ಮಿನ್ಯಾಲೇ ಸ ಭಗವಾನ್‌ ಕಿಂ ವರ್ಣಃ ಕೀದೃಶೋ ನೃಭಿಃ । 
ನಾಮ್ನಾವಾ ಕೇನ ವಿಧಿನಾ ಪೂಜ್ಯತೇ ತದಿಹೋಚ್ಛತಾಮ್‌ 
1 OF I 


ಕರಭಾಜನ ಉವಾಚ 
ಕೃತಂ ತ್ರೇತಾ ದ್ವಾಪರಂ ಚ ಕಲಿರಿತ್ಯೇಷು ಕೇಶವಃ । 
ನಾನಾವರ್ಣಾಭಿಧಾಕಾರೋ ನಾನೈವ ವಿಧಿನೇಜ್ಯತೇ 
11 ೨೦ ॥ 


ಕೃತೇ ಶುಕ್ಪಕಶ್ತತುರ್ಬಾಹುರ್ಜಟಿಲೋ ವಲ್ಮಲಾಂಬರಃ | 
ಕೃಷ್ಣಾಜಿನೋಪವೀತಾಕ್ಟಾನ್‌ ಬಿಭ್ರದ್‌ ದಂಡಕಮಂಡಲೂ 
| ೨೧ 11 





ಇಂತಹ ವಿಶುದ್ಧ ಧರ್ಮವನ್ನು ತಿಳಿಯದ ಗರ್ವಿಷ್ಠರಾದ 
ಜನರು ತಮ್ಮದೇ ಮಾತಿನಲ್ಲಿ ಹಟತೊಟ್ಟು ತಮ್ಮದೇ ಮಾತಿನಲ್ಲಿ 
ಶ್ರದ್ಧೆಯಿರಿಸಿಕೊಂಡು ಮೂಕಪಶುಗಳ ಹತ್ಯೆ ಮಾಡುತ್ತಿರುತ್ತಾರೆ. 
ಸತ್ತಬಳಿಕ ಆ ಪಶುಗಳೇ ಈ ಕೊಲ್ಲುವವರನ್ನು ತಿಂದುಬಿಡು 
ತ್ತವೆ. ॥ ೧೪ ॥ ಇಂತಹ ಜನರು ಈ ಮರಣಧರ್ಮಿ ಶರೀರದಲ್ಲೇ 
ಹಾಗೂ ತಮ್ಮ ಪರಿವಾರದಲ್ಲೇ ತಮ್ಮ ಮಮತೆಯನ್ನು ಇಟ್ಟುಕೊಳ್ಳು 
ತ್ತಾರೆ. ಅವರು. ಬೇರೆ ಜನರೊಂದಿಗೆ ದ್ವೇಷಮಾಡುತ್ತಾರೆ. 
ಭಗವಾನ್‌ ಶ್ರೀಹರಿಯೇ ಎಲ್ಲರ ಆತ್ಮಾ ಆಗಿದ್ದಾನೆ. ಘಿ ಮಾತನ್ನು 
ಅವರು ಯೋಚಿಸುವುದೇ ಇಲ್ಲ ॥ ೧೫ ॥ ಇಂತಹ ಮೂರಕಿಗೆ 
ಮೋಕ್ಷದ ಪ್ರಾಪ್ತಿಯಾದಕೋ ದೂರವುಳಿಯಿತು, ಅವರು 
ಮೂರ್ಪತೆಯ ಸೀಮೆಯನ್ನು ದಾಟಿದ ಮಹಾ ಮೂರ್ಬರು, 
ಅರ್ಥಾತ್‌ ವಜ್ರಮೂಢರು. ಈ ಜನರು ವೇದವಾದರೂಪೀ 
ಕ್ಷಣಭಂಗುರವಾದ, ನಾಶವುಳ್ಳ ಧರ್ಮ, ಅರ್ಥ, ಕಾಮ ಈ 
ಮೂರನ್ನೇ ಪುರುಷಾರ್ಥಗಳೆಂದು ಭಾವಿಸುತ್ತಾರೆ. ಈ ವಿಧವಾಗಿ 


| ಕಾಮ್ಮಕರ್ಮಗಳ ಸುಳಿಯಲ್ಲಿ ಸಿಕ್ಕಿಹಾಕಿಕೊಂಡ ಜನರು ತಮ್ಮ 


ಆತ್ಮನನ್ನೇ ಕೊಲ್ಲು ನವರಾಗಿದ್ದಾರೆ. ॥ ೧೬ ॥ ಈ ಪ್ರಕಾರ ಆತ್ಮಘಾತಿ 
ಜನರಿಗೆ ಎಂದೂ ಶಾಂತಿ ದೊರೆಯುವುದಿಲ್ಲ ಇವರು 


ವನ್ನೇ ಜ್ಞಾನವೆಂದು ತಿಳಿದಿರುವರು. ಮನುಷ್ಯ ಶರೀರವು ಪರ 
ಮಾತೃನ ಪ್ರಾಪ್ತಿಗಾಗಿಯೇ ದೊರೆತಿದೆ. ಆದರೆ ಇವರು ಇಂತಹ 
ಅಮೂಲ್ಯ ಜೀವನವನ್ನು ಪಡೆದುಕೊಂಡಿದ್ದರೂ ಪರಮ ಲಾಭ 
ದಿಂದ ವಂಚಿತರೇ ಆಗಿರುತ್ತಾರೆ ಹಾಗೂ ಕಷ್ಟಗಳನ್ನು ಭೋಗಿಸು 
ತಲೇ ಇರುತ್ತಾರೆ. ಅವರ ಮನೋರಥಗಳು ಎಂದೂ ಪೂರ್ಣ 
ಗೊಳ್ಳುವುದಿಲ್ಲ ॥ ೧೭ ॥ ಇಂತಹ ಜನರು ಭಗವಂತನ ಭಕ್ಷಿ 
ಯಿಂದ ಪೂರ್ಣವಾಗಿ ವಿಮುಖರಾಗಿರುತ್ತಾರೆ. ಇವರು ಬಹಳ 
ಕಷ್ಟಪಟ್ಟು ಭಾರೀ ಪರಿಶ್ರಮದಿಂದ ಗಳಿಸಿದ ಮನೆ, ಪುತ್ರ, 
ಸ್ನೇಹಿತರು, ಧನ-ಸಂಪತ್ತು ಇವನ್ನು ಬಯಸದೆಯೇ ಬಿಟ್ಟುಹೋಗ 
ಬೇಕಾಗುತ್ತದೆ ಹಾಗೂ ನರಕಭಾಜನರಾಗಬೇಕಾಗುತ್ತದೆ. (ಈ 
ಪ್ರಕಾರ ಭಗವಂತನ ಭಜನೆ ಮಾಡದವರ ಗತಿಯ ಕುರಿತು ನೀನು 
ಕೇಳಿದ್ದನ್ನು ನಾನು ಹೇಳಿರುವೆ.) ॥ ೧೮ ॥ 

ರಾಜಾ ನಿಮಿಯು ಕೇಳಿದನು - ಯೋಗೀಶ್ವರರೇ ! ಭಗವಂತನು 
ಯಾವಾಗ ಯಾವ ಬಣ್ಣವನ್ನು ಹೆಸರನ್ನು ಆಕಾರವನ್ನು ಸ್ವೀಕರಿಸು 
ತ್ತಾನೆ? ಮನುಷ್ಯರು ಯಾವ ಹೆಸರುಗಳಿಂದ ಹಾಗೂ ಯಾವ ವಿಧಿ 
ಯಿಂದ ಅವನನ್ನು ಉಪಾಸಿಸುತ್ತಾರೆ ? ದಯವಿಟ್ಟು ನೀವು ತಿಳಿಸು 
ವವದಾಗಿರಿ. ॥ ೧೯ ॥ 

ಒಂಭತ್ತನೆಯವರಾದ ಕರಭಾಜನ ಯೋಗೀಶ್ವರರು ಹೇಳುತ್ತಾರೆ - 
ರಾಜನೇ | "ಕೃತ ತ್ರೇತಾ, ದ್ವಾಪರ, ಕಲಿ ಈ ನಾಲ್ಕೂ ಯುಗಗಳಲ್ಲಿ 


| ಭಗವಾನ್‌ ಕೇಶವನ ಅನೇಕ ಬಣ್ಣ, ಹೆಸರು, ಆಕಾರಗಳಿರುತ್ತವೆ. 


ಹಾಗೂ ಅನೇಕ ವಿಧದಿಂದ ಅವನ ಫೂಜೆ ಮಾಡಲಾಗು 
ತ್ತದೆ. ॥ ೨೦ ॥ ಕೃತಯುಗದಲ್ಲಿ ಭಗವಂತನ ಶ್ರೀವಿಗ್ರಹದ ಬಣ್ಣ 
ಶ್ವೇತವಾಗಿರುತ್ತದೆ. ಅವನಿಗೆ ನಾಲ್ಕು ಭುಜಗಳಿದ್ದು ತಲೆಯಮೇಲೆ 
ಜಟೆ ಇರುತ್ತದೆ. ಅವನು ವಲ್ಪಲವನ್ನು ಧರಿಸಿರುತ್ತಾನೆ. ಕೃಷ್ಣಮೃಗ 
ಚರ್ಮ, ಯಜ್ಞೋಪವೀತ, ರುದ್ರಾಕ್ಷಮಾಲೆ, ದಂಡ, ಕಮಂಡಲು 
ಧರಿಸಿರುತ್ತಾನೆ. ॥ ೨೧ ॥ 


5 ಅಧ್ಯಾಯ] 


ಏಕಾದಶ ಸ್ಥಂಧ 


623 





ಮನುಷ್ಯಾಸ್ತು ಕದಾ ಶಾಂತಾ ನಿರ್ವೈರಾಃ ಸುಹೃದಃ ಸಮಾಃ ॥ 
ಯಜಂತಿ ತಪಸಾ ದೇವಂ ಶಮೇನ ಚ ದಮೇನ ಚ 


| ೨೨ ॥ 
ಹಂಸಹಸುಪರ್ಣೋ ವೈಕುಂಠೋ 
ಧರ್ಮೋ ಯೋಗೇಶರೋತಮಲಃ [ 
ಈಶ್ವರಃ ಪುರುಷೋಠವ್ಯಕ್ತಃ 
ಪರಮಾತ್ಯೇತಿ ಗೀಯತೇ ॥ ೨೩ ॥ 


ತ್ರೇತಾಯಾಂ ರಕ್ತವರ್ಣೋ5ಸೌ ಚತುರ್ಜಾಹುಸ್ಥಿಮೇಖಲಃ । | 


ಹಿರಣ್ಯಕೇಶಸ್ತಯ್ಯಾತ್ಸಾ ಸ್ತುಕ್ಕುವಾದ್ಯುಪಲಕ್ಷಣಃ 


|| ೨೪ 1 


ತಂ ತದಾ ಮನುಜಾ ದೇವಂ ಸರ್ವದೇವಮಯಂ ಹರಿಮ್‌ | | 


ಯಜಂತಿ ಎದ್ಕಯಾ ತ್ರಯ್ಯಾ ಧರ್ಮಿಷ್ಕಾ ಬ್ರಹ್ಮವಾದಿನಃ 
11 2೫ 1 


ವಿಷ್ಣುರ್ಯಜ್ಞ, ಪೃಶ್ಲಿಗರ್ಭಃ ಸರ್ವದೇವ ಉರುಕ್ರಮಃ। 
' ವೃಷಾಕಪಿರ್ಜಯಂತಶ್ಚ ಉರುಗಾಯ ಇತೀರ್ಯತೇ 
|| 2೬ ॥ 


ದ್ವಾಪರೇ ಭಗವಾನ್‌ ಶ್ಯಾಮಃ ಪೀತವಾಸಾ ನಿಜಾಯುಧಃ । 
ಶ್ರೀವತ್ಸಾದಿಭಿರಂಕೈಶ್ಚ ಲಕ್ಷಣೈರುಪಲಕ್ಷಿತಃ 
॥ ೨೭ ॥ 


ತಂತದಾ ಪುರುಷಂ ಮರ್ತ್ಯಾ ಮಹಾರಾಜೋಪಲಕ್ಚಣಮ್‌ I 
ಯಜಂತಿ ವೇದತಂತ್ರಾಭ್ಯಾಂ ಪರಂ ಜಿಚ್ಞಾಸವೋ ನೃಪ 
mW ೨೮ ॥ 


ನಮಸ್ತೇ ವಾಸುದೇವಾಯ ನಮಃ ಸಂಕರ್ಷಣಾಯ ಚೆ। 
ಪ್ರದ್ಯುಷ್ಣಾಯಾನಿರುದ್ದಾಯ ತುಭ್ಯಂ ಭಗವತೇ ನಮಃ 
| ೨೯ ॥ 
ನಾರಾಯಣಾಯ ಯಷಯೇ ಪುರುಷಾಯ ಮಹಾತ್ಮನೇ । 
ವಿಶ್ವೇಶ್ವರಾಯ ವಿಶ್ವಾಯ ಸರ್ವಭೂತಾತ್ಮನೇ ನಮಃ 
11 ೩೦ I 


ಇತಿ ದ್ವಾಪರ ಉರ್ವೀಶ ಸ್ಫುವಂತಿ ಜಗದೀಶ್ಚರಮ್‌ । 
ನಾನಾತಂತ್ರ ವಿಧಾನೇನ ಕಲಾವಪಿ ಯಥಾ ಶೃಣು 


11೩೧ 1 


| ತಾರೆ. ॥ ೨೩ ॥ 
ಹಾಸ 





ಕೃತಯುಗದಲ್ಲಿ ಮನುಷ್ಯರು ತುಂಬಾ ಶಾಂತರೂ, ಪರಸ್ಪರ 
ವೈರರಹಿತರೂ, ಎಲ್ಲರ ಹಿತೈಷಿಗಳೂ, ಸಮದರ್ಶಿಗಳೂ ಆಗಿರು 
ತ್ತಾರೆ. ಅವರು ಇಂದ್ರಿಯ-ಮನವನ್ನು ವಶದಲ್ಲಿರಿಸಿಕೊಂಡು 
ಧ್ಯಾನರೂಪೀ ತಪಸ್ಸಿನಿಂದ ಪರಮಾತ್ಮನನ್ನು ಆರಾಸುತ್ತಾರೆ. ॥ ೨೨॥ 
ಅವರು ಪರಮಾತ್ಮನನ್ನು ಹಂಸ, ಸುಪರ್ಣ, ವೈಕುಂಠ, ಧರ್ಮ, 
ಯೋಗೇಶ್ವರ, ಅಮಲ, ಈಶ್ವರ, ಪುರುಷ, ಅವ್ಯಕ್ತ ಈ ಹೆಸರು 
ಗಳಿಂದ ಭಗವಂತನ ಗುಣ-ಲೀಲೆಗಳನ್ನು ಕೊಂಡಾಡು 
ರಾಜನೇ। ತ್ರೇತಾಯುಗದಲ್ಲಿ ಭಗವಂತನ 
ಶ್ರೀವಿಗ್ರಹದ ಬಣ್ಣ ಕೆಂಪಾಗಿರುತ್ತದೆ. ನಾಲ್ಕು ಭುಜಗಳಿದ್ದು ಕಟಿ 
ಭಾಗದಲ್ಲಿ ಮೂರು ಮೇಖಲೆಗಳಿರುತ್ತವೆ. ಅವನ ಕೇಶಗಳು 
ಭಂಗಾರ ವರ್ಣದ್ದಾಗಿರುತ್ತವೆ. ಅವನು ವೇದ ಪ್ರತಿಪಾದಿತ ಯಜ್ಞದ 
ರೂಪದಲ್ಲಿದ್ದು ಸ್ತುಕ್‌, ಸ್ತುವೇ ಮುಂತಾದ ಯಜ್ಞಪಾತ್ರೆಗಳನ್ನು 
ಧರಿಸಿರುತ್ತಾನೆ. ॥ ೨೪ ॥ ಈ ಯುಗದಲ್ಲಿ ಮನುಷ್ಯರು ತಮ್ಮ 
ಧರ್ಮದಲ್ಲಿ ನಿಷ್ಠೆಯುಳ್ಳವರಾಗಿದ್ದು, ವೇದಗಳ ಅಧ್ಯಯನ, 
ಆಧ್ಯಾಪನೆಯಲ್ಲಿ ತುಂಬಾ ಪ್ರವೀಣರಾಗಿರುತ್ತಾರೆ. ಆವರು 
ಯಗೇದ, ಯಜುರ್ವೇದ, ಸಾಮವೇದರೂಪೀ ವೇದತ್ರಯಿಯ 
ಮೂಲಕ ಸರ್ವದೇವ ಸ್ವರೂಪ ದೇವಾಧಿದೇವ ಭಗವಾನ್‌ 
ಶ್ರೀಹರಿಯನ್ನು ಆರಾಧಿಸುತ್ತಾರೆ. ॥ ೨೫ ॥ ಈ ತ್ರೇತಾಯುಗದಲ್ಲಿ 
ಹೆಚ್ಚಿನ ಜನರು ಭಗವಂತನನ್ನು ವಿಷ್ಣು ಯಜ್ಞ ಪ್ರಶ್ಚಿಗರ್ಭ, 
ಸರ್ವದೇವ, ಉರುಕ್ರಮ, ವೃಷಾಕಪಿ, ಜಯಂತ, ಉರುಗಾಯ 
ಮುಂತಾದ ನಾಮಗಳಿಂದ ಕರೆದು, ಅವನ ಗುಣ-ಲೀಲಾದಿ 


| ಗಳನ್ನು ಕೀರ್ತಿಸುತ್ತಾರೆ. ॥ ೨೬ ॥ ರಾಜನೇ ದ್ವಾಪರ ಯುಗದಲ್ಲಿ 


ಭಗವಂತನ ಶ್ರೀವಿಗೃಹದ ಬಣ್ಣ ಶ್ಯಾಮಲವಾಗಿರುತ್ತದೆ. ಅವನು 
ಪೀತಾಂಬರ, ಶಂಖ, ಚಿಕ್ಕ ಗದಾ, ಪದ್ಧ ಮುಂತಾದ 
ಆಯುಧಗಳನ್ನು ಧರಿಸುತ್ತಾನೆ. ವಕ್ಪಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆ, 
ಭೃಗುಲಾಂಛನ, ಕೌಸ್ತುಭಮಣಿ ಮುಂತಾದ ಲಕ್ಷಣಗಳಿಂದ ಲಕ್ಷಿತ 
ನಾಗಿರುತ್ತಾನೆ. ॥ ೨೭ ॥ ಆಗ ಜಿಜ್ಞಾಸು ಜನರು ಮಹಾರಾಜರ 
ಚಿಹ್ನೆಗಳಾದ ಛತ್ರ, ಚಾಮರಾದಿಗಳಿಂದ ಯುಕ್ತ ಪರಮಪುರುಷ 
ಭಗವಂತನನ್ನು ವೈದಿಕ, ಆಗಮವಿಧಿಗಳಿಂದ ಆರಾಸುತ್ತಾರೆ.೨೮॥ 
ಅವರು ಭಗವಂತನನ್ನು ಈ ವಿಧವಾಗಿ ಸ್ತುತಿಸುತ್ತಾರೆ - "ಹೇ 
ಜ್ಞಾನಸ್ವರೂಪ ಭಗವಾನ್‌ ವಾಸುದೇವಾ | ಕ್ರಿಯಾಶಕ್ತಿರೂಪೀ 
ಸಂಕರ್ಷಣಾ | ನಾವು ನಿನಗೆ ಪದೇ-ಪದೇ ನಮಸ್ಕರಿಸುತ್ತೇವೆ. 
ಭಗವಾನ್‌ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪದಲ್ಲಿರುವ ನಿನಗೆ 
ನಾವು ವಂದಿಸುತ್ತೇವೆ. ನಾರಾಯಣ ಯಷಿಯೇ | ಮಹಾತ್ಮಾ 
ನರನೇ | ವಿಶ್ವೇಶ್ವರ, ವಿಶ್ವರೂಪೀ, ಭಗವಾನ್‌ ಸರ್ವಭೂತಾತ್ಪಾ! 
ನಾವು ನಮಸ್ಕರಿಸುತ್ತೇವೆ. ॥ ೨೯-೩೦ ॥ ರಾಜನೇ! ದ್ವಾಪರ 
ಯುಗದಲ್ಲಿ ಜನರು ಈ ಪ್ರಕಾರ ಜಗದೀಶ್ವರ ಭಗವಂತನನ್ನು 
ಸ್ತುತಿಸುತ್ತಾರೆ. ಹೀಗೆಯೇ ಕಲಿಯುಗದಲ್ಲಿಯೂ ಅನೇಕ ಆಗ 
ಮೋಕ್ತ ರೀತಿಯಿಂದ ಭಗವಂತನನ್ನು ಹೇಗೆ ಪೂಜಿಸುತ್ತಾರೋ 
ಆದರ ವರ್ಣನೆಯನ್ನು ಕೇಳು. ॥ ೩೧ ॥ 


624 


ಕೃಷ್ಣದರ್ಣಂ ತ್ವಿಷಾಕೃಷ್ಣಂ ಸಾಂಗೋಪಾಂಗಾನ ಪಾರ್ಹದಮ್‌ | 

ಗ th ಭೆ 

ಯಜ್ಞಃ ಸಂಕೀರ್ತನಪ್ರಾಯೈರ್ಯಜಂತಿ ಹಿ ಸುಮೇಧಸಃ 
1೩೨ 


ಧ್ಯೇಯಂಸದಾ ಪರಿಭವಪ್ಪಮಭೀಷ್ಟದೋಹಂ 

ತೀರ್ಥಾಸದಂ ಶಿವವಿರಿಂಚಿನುತಂ ಶರಣ್ಯಮ್‌ । 
ಭೃತ್ಯಾರ್ತಿಹಂ ಪ್ರಣತಪಾಲ ಭವಾಬ್ದಿಪೋತಂ 

ವಂದೇ ಮಹಾಪುರುಷತೇ ಚರಣಾರವಿಂದಮ್‌ ॥ ೩೩ ॥ 


ತೃತ್ಥ್ವಾ ಸುದುಸ ಕೃಜಸುರೇಪಿತರಾಜ್ಯಲಕ್ಷ್ಮೀಂ 

ಧರ್ಮಿಷ್ಠ ಆರ್ಯವಚಸಾ ಯದಗಾದರಣ್ಯಮ್‌ | 
ಮಾಯಾಮೃಗಂ ದೃಯಿತಯೇಪಿ: 

ವಂದೇ ಮಹಾಪುರುಷ ತೇ ಚರಣಾರವಿಂದಮ್‌ ॥ ೩೪ ॥ 


ಏವಂ ಯುಗಾನುರೂಪಾಭ್ಯಾಂ ಭಗವಾನ್‌ ಯುಗವರ್ತಿಭಿಃ । 
ಮನುಚೈರಿಜ್ಯತೇ ರಾಜನ್‌ ಶ್ರೇಯಸಾಮೀಶ್ವರೋ ಹರಿಃ 
11೩೫ ॥ 


ಕಲಿಂ ಸಭಾಜಯಂತ್ಯಾರ್ಯಾ ಗುಣಜ್ಜಾ ಸಾರಭಾಗಿನಃ । 
ಯತ್ರ ಸಂಕೀರ್ತನೇನೈವ ಸರ್ವಃ ಸ್ಪಾರ್ಥ್ಟೋತಭಿಲಭ್ಯತೇ 
॥1 ೩೬ 1 


ನ ಹೃತಃ ಪರಮೋ ಲಾಭೋ ದೇಹಿನಾಂ ಭ್ರಾಮ್ಯತಾಮಿಹ | 
ಯತೋ ವಿಂದೇತ ಪರಮಾಂ ಶಾಂತಿಂ ನಶ್ಯತಿ ಸಂಸ್ಕೃತಿಃ 
1 ೩೭॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಕಲಿಯುಗದಲ್ಲಿ ಭಗವಂತನ ಬಣ್ಣವಾದರೋ ಕೃಷ್ಣವಾಗಿ 
ರುತ್ತದೆ, ಆದರೆ ಆ ಕೃಷ್ಣವರ್ಣವು ಇಂದ್ರನೀಲಕಾಂತಿಯಂತೆ 
ಉಜ್ವಲವಾಗಿರುತ್ತದೆ. ಅರ್ಥಾತ್‌ - ಬಹಳ ಮನೋಹರ ರೂಪ 
ಅವನದಾಗಿರುತ್ತದೆ. ಎಲ್ಲರನ್ನು ತನ್ನತ್ತ ಸೆಳೆದುಕೊಂಡು ಆನಂದಿತ 
ರನ್ನಾಗಿಸುತ್ತಾನೆ. ಅವನು ಹೃದಯಾದಿ ಆಂಗ, ಕೌಸ್ತುಭಾದಿ 
ಉಪಾಂಗಗಳಿಂದಲೂ, ಸುದರ್ಶನಾದಿ ಅಸ್ತ್ರ, ಸುನಂದಾದಿ 
ಪಾರ್ಷದರಿಂದಲೂ ಕೂಡಿಕೊಂಡಿರುತ್ತಾನೆ. ಈ "ಯುಗದಲ್ಲಿ ಶ್ರೇಷ್ಠ 
ಬುದ್ಧಿ ಸಂಪನ್ನರಾದ ಜನರು ಅವನ ನಾಮ, ಗುಣ, ಲೀಲೆ 
ಮುಂತಾದವುಗಳು ಪ್ರಥಾನವಿರುವ ಸಂಕೀರ್ತನ ಯಜ್ಗಧ 
ಮೂಲಕ ಅವನನ್ನು ಆರಾಧಿಸುತ್ತಾರೆ. ॥ ೩೨ ॥ ಅವರು ಈ 
ವಿಧವಾಗಿ ಭಗವಂತನನ್ನು ಸ್ತುತಿಸುತ್ತಾರೆ - ಓ ಶರಣಾಗತವತ್ತಲ 
ಪ್ರಭೋ! ಮಹಾಪುರುಷನ ! ನನ್ನ ಚರಣಾರವಿಂದಗಳಲ್ಲಿ 
ಪದೇ-ಪದೇ ನಾಪು ನಮಸ್ಕರಿಸುತ್ತೇವೆ.. ನಿನ್ನ ಚರಣಕಮಲಗಳು 


| ಸದಾಕಾಲ ಧ್ಯಾನಿಸಲು ಯೋಗ್ಯವಾಗಿವೆ. ಅವು ಧ್ಯಾನ ಮಾಡು 


ವವರ ಎಲ್ಲ ಪ್ರಕಾರದ ಸಂಕಟಗಳನ್ನು ಇಲ್ಲವಾಗಿಸುವಂತಹುಗಳು. 
ಭಕ್ತರಿಗೆ ಅಭೀಷ್ಟಪ್ರದವಾಗಿವೆ. ತೀರ್ಥಸ್ವರೂಪವಾಗಿವೆ. ಶಿವ, 
ಬ್ರಹ್ಮಾದಿ ದೇವತೆಗಳು ಅನವರತ ಇವನನ್ನು ವಂದಿಸುತ್ತಿರುತ್ತಾರೆ. 
ಶರಣಾಗಲು ಯೋಗ್ಯವಾಗಿದ್ದು -ಭಕ್ತರ ಎಲ್ಲ ವಿಘ್ಣ- ಬಾಧೆಗಳನ್ನು 
ಕಳೆಯುವಂತಹವುಗಳು. ಸಂಸಾರನಾಗರವನ್ನು ದಾಟಿಹೋಗಲು. 
ದೋಣಿಯಂತಿವೆ. ಇಂತಹ ನಿನ್ನ ಚರಣಕಮಲಗಳಿಗೆ ಪುನಃ-ಪುನಃ 
ವಂದಿಸುತ್ತೇವೆ. ॥ ೩೩ ॥ ಓ "ಧರ್ನುಪಾಲಕಾ | ಮಹಾಪುರು 
ಷನೇ | ನಾವು ನಿನ್ನ ಚರಣಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು 
ಮಾಡುತ್ತೇವೆ. ದೇವತೆಗಳೂ ಕೂಡ ಆಶಿಸುತ್ತಿರುವ ಅಯೋಧ್ಯೆಯ 
ರಾಜ್ಯಲಕ್ಷ್ಮಿಯನ್ನು ತ್ಯಾಗಮಾಡುವುದು ಬೇರೆಯವರಿಗೆ ತುಂಬು 
ಕಠಿಣವೇ ಆಗಿದೆ. ಆದರೆ ಪಿತ್ಫವಾಕ್ಯ ಪರಿಪಾಲನೆಗಾಗಿ ಅದನ್ನು 
ಬಿಟ್ಟು ವನಕ್ಕೆ ನಡೆದ ಚರಣಕಮಲಗಳಿಗೆ, ಪ್ರಿಯ ಪತ್ನೀ ಸೀತೆಗಾಗಿ 
ಮಾಯಾಮೃಗದ ಹಿಂದೆ ಓಡಿದ ಚರಣಾರವಿಂದಗಳಿಗೆ ನಾವು 


| ಕೋಟಿ-ಕೋಟಿ ಪ್ರಣಾಮ ಸಲ್ಲಿಸುತ್ತೇವೆ. ॥ ೩೪ ॥ 


ರಾಜನೇ! ಈ ವಿಧವಾಗಿ ವಿಭಿನ್ನ ಯುಗದ ಜನರು 
ತಮ್ಮ-ತಮ್ಮ ಯುಗಕ್ಕನುರೂಪವಾಗಿ ನಾಮ ಮತ್ತು ರೂಪಗಳ 
ಮೂಲಕ ಬೇರೆ-ಬೇರೆ ಪ್ರಕಾರದಿಂದ ಭಗವಂತನನ್ನು ಆರಾಧಿ 
ಸುತ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಮೊದಲಾದ ಎಲ್ಲ 
ಪುರುಷಾರ್ಥಗಳ ಏಕಮಾತ್ರ ಸ್ವಾಮಿಯಾದರೋ ಭಗವಾನ್‌ 
ಶ್ರೀಹರಿಯೇ ಆಗಿರುವನು ಇದರಲ್ಲಿ ಸಂದೇಹವೇ ಇಲ್ಲ ॥ ೩೫ ॥ 
ಯುಗಗಳ ಗುಣಗಳನ್ನು ಬಲ್ಲವರು, ಸಾರಗ್ರಾಹಿಗಳು 1 ಕಲಿಯುಗ 
ವನ್ನು ತುಂಬಾ ಪ್ರಶಯಸುತ್ತಾರೆ. ಕಾರಣ ಈ ಕಲಿಯುಗದಲ್ಲಿ 
ಕೇವಲ ಭಗವಂತನ ನಾಮಸಂಕೀರ್ತನದಿಂದಲೇ ಎಲ್ಲ ಪ್ರಕಾರದ. 
ಸ್ವಾರ್ಥ ಮತ್ತು ಪರಮಾರ್ಥ ಲಭಿಸುತ್ತದೆ. ॥ ೩೬ ॥ ದೇಹಾಭಿ 
ಮಾನಿ ಜೀವರು ಈ ಸಂಸಾರಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾರೆ. 
ಅವರಿಗಾಗಿ ಭಗವಂತನ ನಾಮ ಸಂಕೀರ್ತನೆಯಂತಹ ಸರಳ 
ಸಾಧನೆಯಿದೆ. ಇದರಿಂದ ಪರಮ ಶಾಂತಿಯು ಸಿಗುತ್ತದೆ ಹಾಗೂ 
ಎಂದೆಂದಿಗೂ ಜನ್ಮ ಮರಣಗಳ ಪರಿಭ್ರಮಣೆ ಮುಗಿದು 
ಹೋಗುತ್ತದೆ. ಮನುಷ್ಯನಿಗೆ ಇದರಿಂದ ಮಿಗಿಲಾದ ಇನ್ನೊಂದು 
ಲಾಭವು ಇಲ್ಲವೇ ಇಲ್ಲ ॥ ೩೭ ॥ 


5 ಅಧ್ಯಾಯ] ಏಕಾದಶಸ್ವಂಧ 625 





ಕೃತಾದಿಷು ಪ್ರಜಾ ರಾಜನ್‌ ಕಲಾವಿಚ್ಛಂತಿ ಸಂಭವಮ್‌ । 


ಕಲೌ ಖಲು ಭವಿಷ್ಯಂತಿ ನಾರಾಯಣಪರಾಯಣಾಃ 


| ರಾಜನೇ ! ಕತಯುಗವೇ ಮೊದಲಾದ ಯುಗಗಳಲ್ಲಿ ಹುಟದ 
1 ೩೮ ॥ | ಏಕೆಂದರೆ, ಕಲಿಯುಗದಲ್ಲಿ ಅಲ್ಲಲ್ಲಿ ಭಗವಾನ್‌ ನಾರಾಯಣನ 


ಹ್‌ 


raul ಹಾತ್‌] ಜ್ನ ಬತಾ ಇಸ SE TE ಕಗ್ಗ. ಸ ವೆ ಫಿ 
ಜನರೂ ಕೂಡ ಈ ಕಲಿಯುಗದಲ್ಲಿ ಜನ್ಮತಳೆಯಲು ಆಶಿಸುತ್ತಾರ. 


ಕ ಜ್ಯ ಗೆ ದನ್‌ ಹ ವೆ 
ಶರಣಾಗತರು ಮತ್ತು ಅವನ ಆಅಶತರಾದ ಅನೀಕ ಬಕರು 
ಹ್‌ ಚ | ಅ mE ಇರೆ | ಣ್ಯ ್ಯ 
ಉಂಟಾಗುವರು. ॥ ೩೮ ॥ ಎಲ್ಲ ರಾಜನೇ! ಕಲಿಯುಗದಲ್ಲಿ 
ಅ 
ಪವಡದೇಶದಲ್ಲಿ (ದಕ್ಷಿಣಭಾರತದಲ್ಲಿ, ಅನೇಕ ಭಕರಾಗುವರು. 


ಶಾಮ್ರಪರ್ಣಿ, ಕೃತಮಾಲಾ, ಪೆಯಸ್ತಿೀ, ಪರಮಪಿತ ಕಾವೇರಿ, 


ಕೃಚಿತ್‌ ಕ್ಷಚಿನ್ನಹಾರಾಜ ದ್ರವಿಡೇಷು ಚ ಭೂರಿಶಃ। 
=! ಸ್ವ 
ತಾಮ್ರಪರ್ಣೀ ನದೀ ಯತ್ರ ಕೃತಮಾಲಾ ಪಯಸ್ವಿನೀ 
11೩೯ ॥ 
ಕಾವೇರೀ ಚ ಮಹಾಪುಣ್ಯಾ ಪ್ರತೀಚೀ ಚ ಮಹಾನದೀ । | ವಲ್ಪೆಲ್ಲ ಭಕ್ತರು ಹುಟ್ಟುವರು. ರಾಜನೇ! ಈ ಪೂತ ನದಿಗಳ 
ಯೇ ಪಿಬಂತಿ ಜಲಂ ತಾಸಾಂ ಮನುಜಾ ಮನುಜೇಶ್ವರ । ನೀರನ್ನು ಕುಡಿದವರ ಆಂತತರಣ ಶುದ್ಧವಾಗಿ ಅವರು ಭಗವಾನ್‌ 
ಪ್ರಾಯೋ ಭಕ್ತಾ ಭಗವತಿ ವಾಸುದೇವೇರಮಲಾಶಯಾ: _ ವಾಸುದೇವನ ಪರಮ ಭಕ್ಕರಾಗುವರು. ॥ ೩೯-೪೮ ॥ 
1೪೦॥ ಶರಣಾಗಲು ಏಕಮಾತ್ರ ಭಗವಂತನೇ ಯೋಗನಾಗಿದ್ದಾನೆ. 
| ಪೂರ್ಣರೂಪದಿಂದ ಭಗವಂತನಿಗೆ ಶರಣಾದ ಭಕ್ತನು ದೇವತೆ 
ದೇವರ್ಷಿಭೂತಾಪ್ಪನ್ನಣಾಂ ಪಿಶೃಣಾಂ ಗಳು, ಯಷಿಗಳು, ಪಿತ್ಸಗಳು. ಕುಟುಂಬಿಗಳು, ಅತಿಥಿಗಳು ಹೀಗೆ 
ನ ಕಿಂಕರೋ ನಾಯಮ್ರಣೀ ಚ ರಾಜನ್‌ । ben ಖುಣದಿಂದ ಮುಕ್ತನಾಗುತ್ತಾನೆ. ಅವನು ಇವರಲ್ಲಿ 
ಸರ್ವಾತ್ಮನಾ ಯಃ ಶರಣಂ ಶರಣ್ಯಂ 
Rak ಗಳಿಂದ, ಕರ್ಮಬಂಧನದಿದ ಪೂರ್ಣವಾಗಿ ಮುಕನಾಗಿ 
ಶಿ ಸ ಹಿ ಜಿ 
ಗತೋ ಮುಕುಂದಂ ಪರಿಹೃತ್ಯ ಕರ್ತಮ್‌ ॥ ೪೧ ॥ ಅಸಗ ಬಜ i 
ಮುಕ್ಕಿಯ ಮತ್ತು ಪ್ಲೀಮದ ದಾತೃ ಭಗವಂತನನ್ನು ಪಡೆದು 
ಕೊಳ್ಳುತ್ತಾನೆ. ॥ ೪೧ ॥ ಭಗವಂತನ ಆನನ್ವ ಶರಣಾಗತಿಯನ್ನು 
ಸ್ವಪಾದಮೂಲಂ ಭಜತಃ ಪ್ರಿಯಸ್ಕ ಪಡೆದ ಭಕ್ತರಿಂದ ಪಾಪಕರ್ಮಗಳಾದರೋ ಆಗುವುದೇ ಇಲ್ಲ 
ವ ೫.1 ಕದಾಚಿತ್‌ ಯಾವುದಾದರೂ ಪಾಪಕರ್ಮ, ನಿಷಿದಕರ್ಮ ನಡದು 
ತ್ಯಕ್ರಾನ್ಯಭಾವಸ್ಯ ಹರಿಃ ಪರೇಶ: । ಬ 


ಜಾ ಗ ಕ್‌ ಗ ಸ ವಾ 
ಯಾರ ಕಿಂಕರಮೂ ಆಗಿರುವುದಿಲ್ಲ ಅವನು ಎಲ್ಲ ಕರ್ಮವಾಸನಿ 


ಜನ್‌ ವಿಕಿ ಣ್‌ ಇಷಾ ವ್ಯ ಎ ಹ) ವಿರಾಜವ ನನಾದ pat ಕ್ಷ 
ವಿಕರ್ಮ ಯಚೋತತಿತಂ ಕಥಂಚಿದ್‌ ಹೋದರೂ, ವಿ 1ರ ಹೃದಯದಲ್ಲಿ ರಾಜಮಾನನಾದ ಸರ್ವೆ 
ಚಂ | ಹ ಶರ ಭಗವಾನ್‌ ಶ್ರೀಹರಿಯು ಸ್ಪರ್ತ ಅವನ ಹೃದಯದ ಪಾಪ 

ಧುನೋತಿ ಸರ್ವಂ ಹೃದಿ ಸನ್ನಿವಿಷ್ಟ 1 ೪೨॥ | 5 


2 ಕ 


ಗಳನ್ನು ಮತ್ತು ಪಾಪವಾಸನೆಗಳನ್ನು ತೊಳೆದು ಅವನನ್ನು ಶುದವಾಗಿ 
ಸುತ್ತಾನೆ. ॥ ೪೨ ॥* 
ನಾರದರು ಹೇಳುತ್ತಾರೆ - ಪಸುದೇವನೇ ।! ಮುಧಿಲಾಧೀಶ 
ರಾಜಾ ನಿಮಿಯು ಒಂಭತ್ತು ಯೋಗೀಶ್ವರರಿಂದ ಈ ವಿಧವಾಗಿ 
ಧರ್ಮಾನ್ಮಾಗವತಾನಿತ್ನಂ ಶ್ರುತ್ವಾ ಮಿಥಿಲೇಶ್ದದಃ 1 | ಭಾಗವತಧರ್ಮಗಳ ವರ್ಣನೆಯನ್ನು ಕೇಳಿ ಬಹಳ ಆನಂದಿತ 
ಜಾಯಣೀಯಾನ್‌ ಮುನೀನ್ಫೀತ ಸೋಪಾಧ್ಯಾಯೋ ಹೃಪೂಜಯತ್‌ ನಾದನು. ಅವನು ತನ ಯತ್ತಿಜರು ಮತ್ತು ಆಚಾರ್ಯರೊಂದಿಗೆ 
ಕಾಜಿ 


ವಾರದ ಉವಾಚ 


| ॥1 ೪೩ ॥ | ಯಷಭನಂದನ ** ನವಯೋಗೀಶ್ವ ಕರನ್ನು ಭಕ್ತಿಯಿಂದ ಪೂಜಿಸಿ 

ದನು. ॥ ೪೩ ॥ ಇದಾದ ಬಳಿಕ ಎಲ್ಲರೂ ನೋಡುತಿರು 

ತತೋ5ಂತರ್ದಧಿರೇ ಸಿದ್ಧಾ ಸರ್ವಲೋಕಸ್ಯ ಪಶ್ಯತಃ । | ವಂತೆಯೇ ಆ ಸಿದರು ಅಂತರ್ಧಾನರಾದರು. ವಿ ಪಕ 
ರಾಜಾ ಧರ್ಮಾನುಪಾತಿಷ್ಠನ್ನವಾಪ ಪರಮಾಂ ಗತಿಮ್‌ | ನಿಮಿಯು ಅವರಿಂದ ಕೇಳಿದ ಭಾಗವತ ಧರ್ಮಗಳನ್ನು ಆಚರಿ 


॥ ೪೪ ॥ | ಸುತ್ತಾ ಪರಮಗತಿಯನ್ನು ಪಡೆದು ಕೊಂಡನು. ॥ ೪೪ ॥ ಮಹಾ 
ಭಾಗ್ಯವಂತನಾದ ವಸುದೇವನೇ! ನಾನು ನಿನ ಮುಂದೆಯೂ 

ತ್ರಮಪ್ಟೇತಾನ್ನಹಾಭಾಗ ಧರ್ಮಾನ್ಸಾಗವತಾನ್‌ ಶ್ರುತಾನ್‌! | ಭ್ರಾಗವತ ಧರ್ಮಗಳನ್ನು ವರ್ಣಿಸಿರುವೆನು. "ನೀನೂ ಕೂಡ 
ಆಸ್ಥಿತಃ ಶ್ರದ್ಧಯಾ ಯುಕ್ತೋ ನಿಹಂಗೋ ಯಾಸ್ಕಸೇ ಪರಮ್‌ | ಶ್ರದ್ಧೆಯಿಂದ ಇವುಗಳನ್ನು ಆಚರಿಸಿದರೆ ಕೊನೆಗೆ ಎಲ್ಲ ಆಸಕ್ಕಿಗಳಂದ 


- po ಸೆ ಇ 





॥ ೪೫ ॥| | ಬಿಡುಗಡಹೊಂದಿ ಪರಮಪದವನ್ನು ಪಡೆದುಕೊಳ್ಳ ಬಲ್ಲ ॥೪%॥ 
ಇಷ್ಟ 


ಗ್ನೆ 
k 
UR 
ಕ್ರ 
[೯]: 
fa 1 


* (ಈ ಪ್ರಕಾರ ನವಯೋಗೀಶ್ವರರ ಪಕರಣವು ಕರಣಾಗತಿಯಿಂದ ಪಾರಂಭವಾಗಿ ಪರ್ಯಪಸಾವಪೂ ಶರಣಾಗತಿಯಲ್ಲೇ ಆಗಿದೆ 
ಶ್ರೇಯಸ್ಸನ್ನು ಪಡೆಯಲು ಶರಣಾಗತಿಯೇ ಸರ್ವೋತೈಷ್ಟ ಸಾಧನೆಯಾಗಿದೆ.) 

** ಈ ಯೋಗೀಶ್ವರರ ತಾಯಿಯ ಹೆಸರು ಜಯಂತಿ ಎಂದಿದ್ದು ತಂದೆ ಭಗವಾನ್‌ ಯಷಭದೇವರಾಗಿದಾರೆ. ಅದಕ್ಕಾಗಿ ಶ್ಲೋಕದಲ್ಲಿ 'ಜಾಯಂತೇಯಾನ್‌' 
ಎಂಬ ಶಬ್ಧದಿಂದ ಇವರ ತಾಯಿ ಜಯಂತಿಯಂದು ತಿಳಿದುಕೊಳ್ಳಬೇಕು. 


626 


ಶ್ರೀಮದ್ಭಾಗವತ 


[ ಅಧ್ಯಾಯ 5 





ಯುವಯೋಃ ಖಲು ದಂಪತ್ಕೋರ್ಯಶಸಾ ಪೂರಿತಂ ಜಗತ್‌ | 
ಪುತ್ರತಾಮಗಮದ್ಯದ್ವಾಂ ಭಗವಾನೀಶರೋ ಹರಿಃ 
11 ೪. ॥ 


ದರ್ಶನಾಲಿಂಗನಾಲಾಖ್ಯೆಃ ಶೆಯನಾಸನಭೋಜನೈೆಃ 1 
ಆತ್ಮಾವಾಂ ಪಾವಿತಃ ಕೃಷ್ಣೇ ಪುತ್ರಸ್ನೇಹಂ ಪ್ರಕುರ್ವತೋಃ 
Il ೪೭1 


ವೈರೇಣ ಯಂ ನೃಪತಯಃ ಶಿಶುಪಾಲಪೌಂಡ್ರ- 
ಶಾಲ್ವಾದಯೋ ಗತಿವಿಲಾಸವಿಲೋಕನಾದ್ಯಃ । 

ಧ್ಯಾಯಂತ ಆಕೃತಧಿಯಃ ಶಯನಾಸನಾದೌ 
ತತ್ತಾಮ್ಯಮಾಪುರನುರಕ್ಕಧಿಯಾಂ ಪುನಃಕಿಮ್‌ ॥ ೪೮ ॥ 


ಮಾ5ಪತ್ಯಬುದ್ದಿಮಕೃಥಾಃ ಕೃಷ್ಣೇ ಸರ್ವಾತ್ಮನೀಶ್ಚರೇ । 
.. ಮಾಯಾಮನುಷ್ಯಭಾವೇನ ಗೂಡೈಶ್ವರ್ಯೇ ಪರೇಠವ್ಯಯೇ 
|| ೪೯ || 


ಭೂಭಾರಾಸುರರಾಜನ್ಯಹಂತವೇ ಗುಪ್ತಯೇ ಸತಾಮ್‌ । 
ಅವತೀರ್ಣಸ್ಯ ನಿರ್ವ್ವತ್ಯೆ 4 ಯಶೋ ಲೋಕೇ ವಿತನ್ಯತೇ 
| 5 1 


ಶ್ರೀಶುಕ ಉವಾಚ 
ಏತಚ್ಛುತ್ವಾ ಮಹಾಭಾಗೋ ವಸುದೇವೋತತಿವಿಸ್ಥಿತಃ । 
ದೇವಕೀ ಚ ಮಹಾಭಾಗಾ ಜಹತುರ್ಮೋಹಮಾತ್ಮನಃ 
I ೫೧ ॥ 


ಇತಿಹಾಸಮಿಮಂ ಪುಣ್ಯಂ ಧಾರಯೇದ್ಯಃ ಸಮಾಹಿತಃ । 
ಸ ವಿಧೂಯೇಹ ಶಮಲಂ ಬ್ರಹ್ಮಭೂಯಾಯ ಕಲ್ಪತೇ 
11೫೨ ॥ 


ಭಗವಾನ್‌ 





ವಸುದೇವನೇ | ನಿನ್ನ ಮತ್ತು ದೇವಕಿಯ ಕೀರ್ತಿಯಿಂದಲಾದರೋ 
ಇಡೀ ವಿಶ್ವವೇ ತುಂಬಿಹೋಗಿದೆ. ಏಕೆಂದರೆ, ಸರ್ವಶಕ್ಷಿವಂತ 
ಶ್ರೀಕೃಷ್ಣನು. ನಿಮ್ಮ ಪುತ್ರನಾಗಿ ಅವತರಿಸಿರು 
ವನು. ॥ ೪೬ ॥ ನೀವುಗಳೆಲ್ಲ ಭಗವಂತನ ದರ್ಶನ, ಆಲಿಂಗನ 


| ಹಾಗೂ ಮಾತು-ಕತೆಗಳಿಂದ ಅವನನ್ನು ಮಲಗಿಸುವುದು, 


ಆಡಿಸುವುದು ಇವುಗಳ ಮೂಲಕ ವಾತ್ಸಲ್ಯಸ್ನೇಹಗೈದು ನಿಮ್ಮ 
ಹೃದಯವನ್ನು ಫದಿತ್ರವಾಗಿಸಿಕೊಂಡಿರುವಿರಿ. ಇದರಿಂದ ನೀವು 
ಪರಮ ಪವಿತ್ರರಾಗಿ ಹೋಗಿದ್ದೀರಿ. ॥ ೪೭ ॥ ವಸುದೇವನೇ। 
ಶಿಶುಪಾಲ, ಪೌಂಡ್ರಕ, ಶಾಲ್ವ ಮುಂತಾದ ರಾಜರಾದರೋ 
ವೈರಭಾವದಿಂದ ಶ್ರೀಕೃಷ್ಣನ ನಡೆ-ನುಡಿ, ಲೀಲಾವಿಲಾಸ ನೋಟ 
ಮಾಟ ಮುಂತಾದವುಗಳನ್ನು ಸ್ಥರಿಸಿದ್ದರು. ಅದೂ ಕೂಡ 
ನಿಯಮಾನುಸಾರವಲ್ಲ ಮಲಗುವಾಗ, ಕುಳಿತಿರುವಾಗ, ಓಡಾಡು 
ವಾಗ ಸ್ವಾಭಾವಿಕವಾಗಿಯೇ ಇತ್ತು. ಆದರೂ ಕೂಡ ಅವರ 
ಚಿತ್ತವೃತ್ತಿ ಶ್ರೀಕೃಷ್ಣಾಕಾರವಾಯಿತು ಹಾಗೂ ಸಾರೂಪ್ಯ ಮುಕ್ತಿಯ 
ಅಧಿಕಾರಿಗಳಾದರು. ಹಾಗಿರುವಾಗ ಪ್ರೇಮಭಾವದಿಂದ, ಅನು 
ರಾಗಪೂರ್ವಕ ಶ್ರೀಕೃಷ್ಣನನ್ನು ಚಿಂತಿಸುವವರಿಗೆ ಶ್ರೀಕೃಷ್ಣನ 
ಪ್ರಾಪ್ತಿಯಾಗುವುದರಲ್ಲಿ ಸಂದೇಹವೇನಿದೆ ? ॥ ೪೮ ॥ ವಸು 
ದೇವಾ | ನೀನು ಶ್ರೀಕೃಷ್ಣನನ್ನು ಕೇವಲ ನಿನ್ನ ಪುತ್ರನೆಂದೇ 
ತಿಳಿಯಬೇಡ. ಅವನು ಸರ್ವಾತ್ಮಾ ಸರ್ವೇಶ್ವರ, ಕಾರಣಾತೀತ, 
ಅವಿನಾಶಿಯಾಗಿದ್ದಾನೆ. ಅವನು ಲೀಲೆಗಾಗಿ ಮನುಷ್ಯರೂಪದಿಂದ 
ಪ್ರಕಟನಾಗಿ, ತನ್ನ ಐಶ್ವರ್ಯವನ್ನು ಅಡಗಿಸಿಟ್ಟಿರುವನು. ॥ ೪೯ ॥ 
ಅವನು ಪೃಥ್ವಿಯ ಭಾರರೂಪೀ ರಾಜವೇಷಧಾರೀ ಆಸುರರನ್ನು 
ನಾಶಗೊಳಿಸಲು ಮತ್ತು ಸಂತರನ್ನು ರಕ್ಷಿಸಲು, ಜೀವಿಗಳಿಗೆ ಪರಮ 
ಶಾಂತಿ, ಮುಕ್ತಿ ಕೊಡಲೋಸುಗವೇ ಅವತರಿಸಿರುವನು. ಅದ 
ಕ್ಯಾಗಿಯೇ ಜಗತ್ತಿನಲ್ಲಿ ಅವನ ಕೀರ್ತಿಯು ಹಾಡಲ್ಪ 
ಡುತ್ತಿದೆ. ॥ ೫೦ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯ ಪರೀಕ್ಷಿತನೇ ! 
ನಾರದರ ಬಾಯಿಂದ ಇದೆಲ್ಲವನ್ನು ಕೇಳಿ ಪರಮಭಾಗ್ಯವಂತ 
ವಸುದೇವನು ಮತ್ತು ಪರಮಭಾಗ್ಯವತಿ ದೇವಕಿಗೆ ಭಾರೀ 
ವಿಸ್ಮಯವಾಯಿತು. ಅವರಲ್ಲಿದ್ದ ಅಲ್ಪ-ಸ್ವಲ್ಪ ಮಾಯಾ-ಮೋಹ 
ಶೇಷವನ್ನು ಅವರು ತಕ್ಷಣ ತ್ಯಜಿಸಿದರು. ॥ ೫೧ ॥ ರಾಜನೇ ಈ 
ಪರಮ ಪವಿತ್ರ ಇತಿಹಾಸವನ್ನು ಧರಿಸುವವನು ತನ್ನ ಎಲ್ಲ 
ಶೋಕ-ಮೋಹಗಳನ್ನು ದೂರಗೈದು ಬ್ರಹ್ಮಪದವನ್ನು ಪಡೆದು 
ಕೊಳ್ಳುವನು. ॥ ೫೨ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಯ್ಯಾಂ ಸಂಹಿತಾಯಾಂ ಏಕಾದಶ ಸ್ಕಂಧೇ ಪಂಚಮೋರ ್ಯಾಯಃ॥ ೫ ॥ 


ತಾನ ನ ಹಾ ಜೌ 





6 ಅಧ್ಯಾಯ] ಏಕಾದಶಸ್ಥಂಧ 627 
ಆರನೆಯ ಅಧ್ಯಾಯ 
ದೇವತೆಗಳು ಶ್ರೀಕೃಷ್ಣನನ್ನು ತನ್ನಪರಮಪದಕ್ಕೆ ಹಿಂದಿರುಗಲು ಪ್ರಾರ್ಥಿಸಿದುದು ; 
ಯಾದವರು ಪ್ರಭಾಸ ಕ್ಷೇತ್ರಕ್ಕೆ ಹೊರಡಲು ಸಿದ್ದರಾಗುತ್ತಿರುವುದನ್ನು ನೋಡಿ, 
ಉದವನು ಶ್ರೀಕ್ಷಷನ ಬಳಿಗೆ ಹೋದುದು 
ಧು ಬಣ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯ 


ಅಥ ಬ್ರಹ್ನಾತ ತತ್ಯಚೈರ್ದೇವೈ: ಪ್ರಜೇಶ್ಛೆರಾವೃತೋತ ಭ್ಯಗಾತ್‌ । 
ಭವಶ್ಚ ಭೂತಭವ್ಯೇಶೋ ಯಯೌ ಭೂತಗಣೈರ್ವ್ವತಃ 
॥ © ॥ 


ಇಂದ್ರೋ ಮರುದ್ದಿರ್ಭಗವಾನಾದಿತ್ಯಾ ವಸವೋಶಶ್ಚಿನ್‌ । 
ಖಯಭವೋತಂಗಿರನೋ ರುದ್ರಾ ವಿಶ್ವೇ ಸಾಧ್ಯಾಶ್ಚ ದೇವತಾಃ 
| ೨॥ 


ಗಂಧರ್ವಾಪರಸೋ ನಾಗಾಃ ಸಿದ್ದಚಾರಣಗುಹ್ಯಕಾಃ | 
ಯಷಯಃ ಪಿತರಶ್ಲೈವ ಸವಿದ್ಯಾಧರಕಿನ್ನರಾಃ 


“an 


ದ್ಹಾಧಕಾಮುಪಸಂಜಗ್ಗುಃ ಸರ್ಮೇ 

ವಪುಷಾ ಯೇನ ಭಗವಾನ್‌ ನರಲೋಕಮನೋರಮಃ। 

ಯಶೋ ವಿಶೇನೇ ಲೋಕೇಷು ಸರ್ವಲೋಕಮಲಾಪಹಮ್‌ 
11 ೪ || 


ತಸ್ಯಾಂ ವಿಭ್ರಾಜಮಾನಾಯಾಂ ಸಮೃದ್ಧಾಯಾಂ ಮಹರ್ದ್ವಿಭಿಃ | 
ವ್ಯಚಕೃತಾವಿತೃಪ್ತಾಕ್ಟಾ ಕೃಷ್ಣಮದ್ದುತದರ್ಶನಮ್‌ 
11 ೫ ॥ 


ಸರ್ಗೋದ್ಯಾನೋಪಗೃರ್ಮಾಲ್ಕೈಶ್ಯಾದಯಂತೋ ಯದೂತ್ತಮಮ್‌ | 
ಗೀರ್ಭಿಶ್ಚಿತಪದಾರ್ಥಾಭಿಸ್ತುಷ್ಟುವುರ್ಜಗದೀಶ್ಚರಮ್‌ 


HEN 


ದೇವಾ ಊಟುಃ 
ನತಾಃ ಸ್ಥ ತೇ ನಾಥ ಪದಾರವಿಂದಂ 
ಬುದ್ಧೀಂದ್ರಿಯಪ್ರಾಣಮನೋವಚೋಭಿಃ 1 
ಯಚ್ಚಿಂತ್ಯತೇನಂತರ್ಹೃದಿ ಭಾವಯುಕ್ತ್ಕೈ- 
ರ್ಮುಮುಶ್ಚುಭಿಃ ಕರ್ಮಮಯೋರುಪಾಶಾತ್‌ ॥ ೭ ॥ 


ೃಷ್ಣದಿದಕ್ತವ:। | 





ಪರೀಕ್ಷಿತರಾಜನೇ ! ಮಹರ್ಷಿಗಳಾದ ನಾರದರು ವಸುದೇವನಿಗೆ 
ಭಾಗವತಧರ್ಮವನ್ನು ಉಪದೇಶಿಸಿ ಹೊರಟುಹೋದ ಬಳಿಕ, 
ಒಮ್ಮೆ ಬ್ರಹ್ಮದೇವರು ಭಗವಾನ್‌ ಶ್ರೀಕೃಷ್ಣನನ್ನು ದರ್ಶಿಸುವ 
ಇಚ್ಛೆಯಿಂದ ದ್ವಾರಕೆಗೆ ಬಂದರು. ಅವರೊಂದಿಗೆ ಅವರ 
ಪುತ್ರರಾದ ಸನಕಾದಿಗಳು, ಬೇರೆ ದೇವತೆಗಳೂ, ಪ್ರಜಾಪತಿಗಳೂ 
ಇದ್ದರು. ಶಂಕರನೂ ಭೂತಗಣಗಳೊಂದಿಗೆ ಬಂದರು. ಮರು 
ದೃಣರೊಡನೆ ದೇವರಾಜ ಇಂದ್ರನೂ ಆಗಮಿಸಿದನು. ಇಂದ್ರನನ್ನು 


| ಅನುಸರಿಸಿ ದ್ವಾದಶ ಆದಿತ್ಯರೂ, ಅಷ್ಟವಸುಗಳೂ, ಅಶ್ವಿನೀ 


ದೇವತೆಗಳೂ, ಚುಚ ಆಂಗೀರಸ ವಂಶಜ ಸಯಷಿಗಳೂ, ಐಕಾದಕ 
ರುದ್ರರೂ, ವಿಶ್ಡೆ ಕ್ವೇದೇವತೆಗಳೂ, ಸಾಧ್ಯದೇವತೆಗಳೂ, ಗಂಧರ್ವಾ 
ಪ್ಲರೆಯರೂ, ನಾಗರೂ, ಸಿದ್ದರೂ, ಚಾರಣರೂ, ಗುಹ್ಯಕರೂ, 
ಯಷಿಗಳೂ, ಪಿತ್ವಗಳೂ, ವಿದ್ಯಾಧರ-ಕಿನ್ನರರೂ ಶ್ರೀಕೃಷ್ಣನನ್ನು 
ಸಂದರ್ಶಿಸಲು ದ್ವಾರಕೆಗೆ ಬಂದರು. ಭಗವಂತನ ಶ್ಯಾಮಸುಂದರ 
ವಿಗ್ರಹ ಶ್ರೀಕೃಷ್ಣನ. ಸ್ವರೂಪವು ಎಲ್ಲರ ಮನಸ್ಸನ್ನು ಆನಂದಿತ 
ವಾಗಿಸುವಂತಹುದು. ಶ್ರೀಕೃಷ್ಣಾಪತಾರದ ಮೂಲಕ ಗೈದ 
ಲೀಲೆಗಳನ್ನು ಗಾಯನ, ಶ್ರವಣ, ವರ್ಣನೆ ಮಾಡುವುದರಿಂದ ಎಲ್ಲ 
ಪಾಪರಾಶಿಗಳು ಸುಟ್ಟುಹೋಗುವಂತಹ ಮಂಗಲಮಯ ಕೀರ್ತಿ 
ಯನ್ನು ವಿಸ್ತರಿಸಿದನು. ॥ ೧-೪ ॥. ಸರ್ವಸಂಪತ್ತಿನಿಂದಲೂ 
ಸಮೃದ್ಧವಾಗಿ, ಲೋಕೋತ್ತರವಾದ ಪ್ರಕಾಶದಿಂದ ಬೆಳಗುತ್ತಿರುವ 
ದ್ವಾರಕಾಪಟ್ಟಣದಲ್ಲಿ ಅದ್ಭುತದರ್ಶನನಾದ ಶ್ರೀಕೃಷ್ಣನನ್ನು ಎಷ್ಟು 
ನೋಡಿದರೂ ತೃಪ್ತಿಹೊಂದದ ಕಣ್ಣುಗಳಿಂದ ಬ್ರಹ್ಮಾದಿದೇವತೆಗಳು 
ನೋಡುತ್ತಿದ್ದರು. ॥ ೫ ॥ ಶ್ರೀಕೃಷ್ಣ: ದಿವ್ಯ ದರ್ಶನದಿಂದ 
ಆನಂದತುಂದಿಲರಾದ ಅವರು ಸ್ವರ್ಗದ ಉದ್ಯಾನವಾದ ನಂದನ 
ವನದಿಂದಲೂ, ಚೈತ್ರರಥವನದಿಂದಲೂ ತಂದಿರುವ ದಿವ್ಯವಾದ 


| ಪುಷ್ಪಮಾಲಿಕೆಗಳಿಂದ ಜಗದೀಶ್ವರನಾದ ಭಗವಾನ್‌ ಶ್ರೀಕೃಷ್ಣನನ್ನು 


ನಾನಾ ವಿಧವಾಗಿ ಅಲಂಕರಿಸಿ, ಸುಂದರ ಸ್ರೋತ್ರಗಳಿಂದ ಹಾಗೂ 
ಅರ್ಥವತ್ತಾದ ಸವಿಮಾತುಗಳ ಮೂಲಕ ಭಗವಂತನನ್ನು ಸ್ತುತಿಸ 
ತೊಡಗಿದರು. ॥ ೬ ॥ 
ದೇವತೆಗಳು ಇಂತೆಂದರು - ಸ್ವಾಮಿಯೇ | ನಾವೆಲ್ಲರೂ ನಿನ್ನ 

ಚರಣಕಮಲಗಳಲ್ಲಿ ವಂದಿಸಿಕೊಳ್ಳುವೆವು. ಕರ್ಮಗಳೆಂಬ ಕಾ. 
ಪಾಶಗಳಿಂದ ಬಿಡಿಸಿಕೊಳ್ಳುವ ಸಲುವಾಗಿ ಮೋಕ್ಷವನ್ನು ಬಯಸುವ 
ಜನರು ಭಕ್ತಿಭಾವದಿಂದ ಯಾವ ನಿನ್ನ ದಿವ್ಯ ಪಾದಾರವಿಂದಗಳನ್ನು 
ತಮ್ಮ ಹೃದಯದಲ್ಲಿ ಚಿಂತಿಸುವರೋ ಅಂತಹ ನಿನ್ನ ಚರಣ 


628 


ತ್ವಮಾಯಯಾತ್ರಿಗುಣಯಾ55 ಫು ದುರ್ವಿಭಾವ್ಯಂ 
ವ್ಯಕ್ತಂ ಸೃಜಸ್ಯವಸಿ ಲುಂಪಸಿ ತದ್ಗುಣಸ್ಟ 





ನೈತೈರ್ಭವಾನಜಿತ ಕರ್ಮಭಿರಜ್ಯತೇ 'ವೈ 


ಯತ್ನೆ 2 ಸುಖೇತವ್ಯವಹಿತೇತಭಿರತೋತನವದ್ಧ:ಃ 11 ೮ೆ.॥| 


ಶುದ್ದಿರ್ನಣಾಂ ನತು ತಥೇಡ್ಕ ದುರಾಶಯಾನಾಂ 
ವಿದ್ಯಾಶ್ರುತಾಧ್ಯಯನದಾನತಪಃ ಕ್ರಿಯಾಭಿಃ 


ಸತ್ತ್ವಾತ್ಯನಾಮೃಷಭ ತೇ ಯಶಸಿ ಪ್ರವೃದ್ಧ- 


ಸಚ್ಚದ್ದಯಾ ಶ್ರವಣಸಂಭೃತಯಾ ಯಥಾ ಸ್ಯಾತ್‌ ॥ ೯ ॥ 
ಸ್ಕಾನ್ನಸ್ತವಾಂಘ್ರರಶುಭಾಶಯಧೂಮಕೇತು: 
ಕ್ಷೇಮಾಯ ಯೋ ಮುನಿಭಿರಾರ್ದಹೃದೋಡಹ್ಠಮಾನ: । 
ಯಃ ಸಾತ್ಸತ್ಛೆಃ ಸಮವಿಭೂತಯ ಆತ್ಮದದ್ದಿ- 
ರ್ವ್ಯೂಹೇತರ್ಚಿತಃ ಸವನಶಃ ಸ್ತರತಿಕ್ರಮಾಯ ॥ ೧೦ ॥ 


ಯಶ್ಚಿಂತ್ಯತೇ ಪ್ರಯತಪಾಣಿಭಿರದ್ದರಾಗ್ನೌ 
ತ್ರಯ್ಯಾ ನಿರುಕ್ತವಿಧಿನೇಶ ಹವಿರ್ಗ್ಯಹೀತ್ವಾ । 


ಅಧ್ಯಾತ್ಮಯೋಗ ಉತ ಯೋಗಿಭಿರಾತ್ಮಮಾಯಾಂ 
ಜಿಜ್ಞಾಸುಭಿಃ ಪರಮಭಾಗವತ್ಛೆಃ ಪರೀಷ್ಟಃ ॥1 ೧೧॥ 


ಶ್ರೀಮದ್ಭಾಗವತ 





[ ಅಧ್ಯಾಯ 6 


ಕಮಲಗಳಿಗೆ ನಾವು ಬುದ್ಧಿ ಇಂದ್ರಿಯ, ಪ್ರಾಣ, ಮನಸ್ಸು ಮಾತು 
ಇವುಗಳ ಮೂಲಕ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡು 
ತ್ತೇವೆ. * ॥ ೭ ॥ ಓ ಭಗವಂತಾ | ನಿನ್ನ ತ್ರಿಗುಣಮಯ ಮಾಯೆ 
ಯನ್ನು ತಿಳಿದುಕೊಳ್ಳುವುದು ತುಂಬಾ ಕಠಿಣವು. ಇಂತಹ 
ಮಾಯೆಯ ಮೂಲಕ ನಿನ್ನಲ್ಲೇ ನೀನು ಈ ದೃಶ್ಯಜಗತ್ತನ್ನು ಲೀಲೆ 


| ಯಿಂದಲೇ ರಜೋಗುಣದಿಂದ ನಿರ್ಮಿಸಿರುವೆ. ಸತ್ತ್ವಗುಣದಿಂದ 


ಪಾಲಿಸುತ್ತಿರುವೆ. ತಮೋಗುಣದಿಂದ ಸಂಹಾರವನ್ನೂ ಮಾಡುವೆ. 
ಇದೆಲ್ಲವನ್ನು ಮಾಡುತ್ತಿದ್ದರೂ ನೀನು ಇವುಗಳೊಂದಿಗೆ ಲಿಪ್ತ 
ನಾಗುವುದಿಲ್ಲ ನೀನು ನಿನ್ನ ಅಖಂಡ ಆನಂದದಲ್ಲಿ ಮಗ್ನನಾಗಿ 
ರುವೆ. ನಿನ್ನೊಳಗೆ ಮಾಯೆಯ ಯಾವುದೇ ವ್ಯವಧಾನವಿಲ್ಲ ನೀನು 
ನಿರಂಜನನಾಗಿದ್ದು ನಿನ್ನ ಆಖಂಡ ಸ್ವರೂಪ ಪರಮಾನಂದದಲ್ಲಿ 
ಮುಳುಗಿರುವೆ. ॥ ೮ ॥ ಸ್ತುತಿಸಲು ಯೋಗ್ಯನಾದ ಓ ಪರ 
ಮಾತ್ಮನೇ |! ಅಂತಃಕರಣ ಶುದ್ಧವಿಲ್ಲದ ಜನರ ಚಿತ್ತಶುದ್ಧಿಯು 


( ವಿದ್ಯಾಭ್ಯಾಸದಿಂದಾಗಲೀ, ವೇದಾಧ್ಯಯನದಿಂದಾಗಲೀ, ದಾನ, 


ತಪಸ್ಸು, ಯಜ್ಞಾಧಿ ಕ್ರಿಯೆಗಳಿಂದಾಗಲೀ, ಆಗುವುದಿಲ್ಲ ಆದರೆ 
ದೇವಶ್ರೇಷ್ಠನೇ | ಶುದ್ಧ ಅಂತಃಕರಣವುಳ್ಳ ನಿನ್ನ ಭಕ್ತರು ನಿನ್ನ 
ಲೀಲಾಕಥೆಗಳನ್ನು, ಮಹಿಮೆಯನ್ನು, ಯಶಸ್ಸನ್ನು, ನಿನ್ನಕಲ್ಯಾಣ 
ಗುಣಗಳನ್ನು ವರ್ಣಿಸುತ್ತಾ, ಕ್ರವಣಿಸುತ್ತಾರೆ.. ಈ ಶ್ರವಣದಿಂದ 
ಉಂಟಾದ ಶ್ರದ್ಧೆಯಿಂದ ಉತ್ಕಟಭಕ್ಕಿ ಉಂಟಾಗುತ್ತದೆ. ಅದರಿಂದ 
ಅವರ ಆಅಂತಣರಣವು ತತ್‌ಕಾಲವೇ ಪವಿತ್ರವಾಗುತ್ತದೆ. ॥ ೯ ॥ 
ಓ ಪ್ರಭುವೇ! ನಿನ್ನ ಚರಣಕಮಲಗಳು ನಮ್ಮ ಎಲ್ಲ ಅಮಂಗಳ 
ಗಳನ್ನು ಬೆಂಕಿಯಾಗಿ ಸುಟ್ಟು ನಾಶವಾಗಿಸಲಿ. ನಿನ್ನ ಇವೇ ಚರಣ 
ಕಮಲಗಳನ್ನು ನಿನ್ನ ಭಕ್ತರು ಪ್ರೇಮಮಗ್ನರಾಗಿ ತಮ್ಮ ಹೃದಯದಲ್ಲಿ 
ಧರಿಸುತ್ತಿರುವರು. ಇವು ನಮ್ಮ ಶ್ರೇಯಸ್ಸನ್ನು ವಿಸ್ತರಿಸುವಂತಾಗಲಿ. 
ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡಂತಹ ನನ್ನ ಭಕ್ತರು ನಿನ್ನ 
ಸಾಯುಜ್ಯವನ್ನು ಪಡೆಯುವುದಕ್ಕಾಗಿ ಮೂರೂ ಕಾಲಗಳಲ್ಲಿ 
ವಾಸುದೇವ - 
ನಿನ್ನ ಇವೇ ಚರಣಕಮಲಗಳನ್ನು ಉಪಾಸಿಸುತ್ತಾ ಸ್ವರ್ಗವನ್ನು 
ಅತಿಕ್ರಮಿಸಿ ನಿನ್ನ ಧಾಮಕ್ಕೆ ತೆರಳುತ್ತಾರೆ. ॥ ೧೦ ॥ ನಿನ್ನ ಭಕ್ತರು 
ವೇದೊಕ್ತವಿಧಿಯಿಂದ ಪುರೋಡಾಷಾದಿ ಹವಿಸ್ಸನ್ನು ಮೂರು 
ವೇದಗಳ ಮಂತ್ರಗಳಿಂದಲೂ, ನಿರುಕ್ತದ ವಿಧಾನವನ್ನು ಅನುಸರಿಸಿ 
ಅಗ್ನಿಯಲ್ಲಿಹೋಮಮಾಡುವಾಗಲೂ ಇವೇ ಚರಣಕಮಲಗಳನ್ನು 
ಚಿಂತಿಸುವರು. ಜ್ಞಾನಮಾರ್ಗದ ಮೂಲಕ ಸಾಕ್ಟಾಶ್ಕಾರ ಪಡೆ 


ಯಲು ಯೋಗಿಗಳು ಇವೇ ಚರಣಕಮಲಗಳನು  ಧ್ಯಾನಿಸುವರು. 


ಹೀಗೆಯೇ ನಿನ್ನ ಮಾಯೆಯ ನ ಸ್ವರೂಪವನ್ನು ತಿಳಿಯಬಯಸುವ 





* ಇಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಹೇಳಿದ್ದಾರೆ - 


ದೋರ್ಭ್ಯಾಂ ಪದ್ಭ್ಯಾಂ ಚ ಜಾನುಭ್ಯಾಮುರಸಾ ಶಿರಸಾ ದೃಶಾ । ಮನಸಾ ವಚಸಾ ಚೈವ ಪ್ರಣಾಮೋರಷ್ಟಾಂಗ ಈರಿತಃ ॥ 
ಏಕಕಾಲದಲ್ಲಿ ಕೈಗಳಿಂದಲೂ, ಕಾಲುಗಳಿಂದಲೂ, ಮಂಡಿಗಳಿಂದಲೂ, ಪಕ್ಚಹ್ಥಳದಿಂದಲೂ, ಶಿರಸಿನಿಂದಲೂ, ಕಣ್ಣುಗಳಿಂದಲೂ, ಮನಸ್ಸಿನಿಂದಲೂ, 


ಮಾರ, ಮಾಡುವ ಸಾಷ್ಟಾಂಗ; 


ರವೆಂದು ಹೇಳುತ್ತಾರೆ. 


ಇಲ್ಲಿ ಭೆಗವಂತನ ರಾಯ ಡೋ ಪ್ರಣಾಮ, ವಾಚಿಕ ಪ್ರಣಾಮ, ಕಾಯಿಕ ಪ್ರಣಾಮ ಎಂಬ ಮೂರು ಬಗೆಯ ಪ್ರಣಾಮ ಹೇಳಿದೆ. 
ಬುದ್ಧಿ ಶಬ್ದದಿಂದ ಮಾನಸಿಕ, ವಚಃಶಬ್ಬದಿಂದ ವಾಚಿಕ ಮತ್ತು ಇಂದ್ರಿಯ, ಪ್ರಾಣ ಇವುಗಳಿಂದ ಕಾಯಕ ನಮಸ್ಕಾರವೂ ಹೇಳಲ್ಪಟ್ಟಿದೆ. 





ಸಂಕರ್ಷಣ-ಪ್ರದ್ಮುಮ್ಮ-ಅನಿರುದ್ಧರ ವ್ಯೂಹದಲ್ಲಿ 




















6 ಅಧ್ಯಾಯ] 


623 





ಪರ್ಯುಷ್ಠಯಾ ತವ ವಿಭೋ ವನಮಾಲಯೇಯಂ 
ಸಂಸರ್ಧಿನೀ ಭಗವತೀ ಪ್ರತಿಪತ್ನಿವಚ್ಚೀಃ । 


ಯಃ ಸುಪ್ರಣೀತಮಮುಯಾರ್ಹಣಮಾದದನ್ನೋ 


ಭೂಯಾತದಾಂಪ್ರಿರಶುಭಾಶಯಧೂಮಕೇತು: 

W ೧೨ ॥ 
ಕೇತುಸ್ಪಿವಿಕ್ರಮಯುತಸ್ಪಿಪತತ್ತತಾಕೋ 
ಯಸ್ತೇ ಭಯಾಭಯಕರೋಶಸುರದೇವಚಮ್ರೋಃ | 


ಸ್ಪರ್ಗಾಯ ಸಾಧುಷು ಖಲೇಪ್ಡಿತರಾಯ ಭೂಮನ್‌ 
ಪಾದಃ ಪುನಾತು ಭಗವನ್‌ ಭಜತಾಮಘಂ ನಃ 
|| ೧0೩ ॥ 


ನಸ್ಕೋತಗಾವ ಇವ ಯಸ್ಯ ವಶೇ 
ಬ್ರಹ್ಮಾದಯಸ್ತನುಭ್ಛತೋ 


ಭವಂತಿ 
ಮಿಥುರರ್ಧ್ಯಮಾನಾಃ । 


ಕಾಲಸ್ಯ ತೇ ಪ್ರಕೃತಿಪೂರುಷಯೋಃ ಪರಸ್ಯ 
ಶಂ ನಸ್ತನೋತು. ಚರಣಃ ಪುರುಷೋತ್ತಮಸ್ಕ 
W ೧೪ ॥ 


[1740121 A | 


ಜಿಜ್ಞಾಸುಭಕ್ಕರೂ ಕೂಡ ನಿನ್ನ ಚರಣಗಳನ್ನೇ ನೆನೆಯುತ್ತಾರೆ. ಈ 
ವಿಧವಾಗಿ ನಿನ್ನ ಪ್ರೇಮಿಭಕ್ತರು ನಿನ್ನ ಚರಣಕಮಲಗಳನ್ನೇ ತಮ್ಮ 
ಸರ್ವೋತ್ಯಷ್ಟ ಪರಮ ಆರಾಧ್ಯವೆಂದು ತಿಳಿದು ಇವುಗಳನ್ನೇ 
ಉಪಾಸಿಸುತ್ತಾರೆ. ॥ ೧೧॥ ಓ ಪ್ರಭುವೇ! ನಿನ್ನ ಭಕ್ತರು 
ಪ್ರೇಮದಿಂದ ಅರ್ಪಿಸುವ ವನಮಾಲೆಯನ್ನು ನೀನು ತುಂಬಾ 
ಸಮ್ಮಾನದಿಂದ ಸ್ವೀಕರಿಸುತ್ತಿರುವೆ. ಭಕ್ತರ ಕುರಿತು ನಿನಗಿರುವ 
ವಿಲಕ್ಮಣಪ್ರೇಮದ ಪ್ರತ್ಯಕ್ಷ ಉದಾಹರಣೆ ಇದಾಗಿದೆ. ಸಾಕ್ಟಾತ್‌ 
ಭಗವತಿ ಲಕ್ಷ್ಮಿಯೂ ನಿನ್ನಲ್ಲಿ ಪ್ರೇಮವಿಟ್ಟಿರುವಳು. ಆದರೆ ನಿನ್ನ 
ವಕ್ಷಸ್ಥಳದಲ್ಲಿ ಸುತ್ತಲೂ ಹರಡಿಕೊಂಡಿರುವ ವನಮಾಲೆಯನ್ನು 
ನೋಡಿ ಹಾಗೂ ಭಕ್ತರ ಕುರಿತು ನಿನಗಿರುವ ವಿಶೇಷ ಪ್ರೇಮವನ್ನು 
ನೋಡಿ ಸವತಿಯಂತೆ ವನಮಾಲೆಯೊಂದಿಗೆ ಸರ್ಧಿಸು 
ತ್ರಿರುವಳು. ಆ ವನಮಾಲೆಯಲ್ಲಿ ತುಳಸಿಯೂ ಇರುತ್ತದೆ. ತುಳಸಿ 
ಯನ್ನು ಅರ್ಪಿಸುವುದರಿಂದ ನಿನ್ನ ಪೂಜೆಯು ಸಾಂಗವಾಗಿ 
ಪೂರ್ಣಗೊಂಡು, ನೀನು ಇನ್ನೂ ಹೆಚ್ಚು ಪ್ರಸನ್ನನಾಗುವೆ. ಅಂತಹ 
ವನಮಾಲೆಯಿಂದ ಸಮಲಂಕೃತವಾದ ನಿನ್ನ ಚರಣಕಮಲ 
ಗಳು ನಮ್ಮ ಎಲ್ಲ ವಿಷಯವಾಸನೆಗಳನ್ನು ಭಸ್ಮಮಾಡುವ ಆಗ್ನಿ 
ಯಂತಾಗಲಿ. ॥ ೧೨ ॥ . ವಾಮನಾವತಾರದಲ್ಲಿ ದೈತ್ಯನಾದ 
ಬಲಿಯು ದಾನಮಾಡಿದ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು 
ಅಳೆಯುವಾಗ ಮೊದಲನೆಯ ಹೆಜ್ಜೆಯಿಂದ ಭೂಮಂಡಲವನ್ನೇ 
ವ್ಯಾಪಿಸಿ, ಎರಡನೆಯ ಹೆಜ್ಜೆಯು ವ್ಯೋಮವನ್ನು ಅತಿಕ್ರಮಿಸಿದಾಗ 
ಸತ್ಯಲೋಕವನ್ನೂ ವ್ಯಾಪಿಸಿದ ಆ ದಿವ್ಯಪಾದವು ದೊಡ್ಡದಾದ 
ವಿಜಯಧ್ವಜದಂತೆ ಕಂಗೊಳಿಸಿತು. ಆಗ ಬ್ರಹ್ಮದೇವರು ಆ 
ಪವಿತ್ರಪಾದವನ್ನು ತೊಳೆದು ಆ ಪಾದೋದಕವನ್ನು ತನ್ನಕಮಂಡಲು 
ವಿನಲ್ಲಿರಿಸಿಕೊಂಡರು. ಅಲ್ಲಿಂದ ಹೊರಟ ಮೂರು ಪ್ರವಾಹಗಳು 
ಭಾಗೀರಥಿ ಗಂಗೆಯಾಗಿ ಹರಿದು ನಿನ್ನ ಕೀರ್ತಿ ಪತಾಕೆಯಂತೆ 
ಕಾಣುತ್ತಿದ್ದವು. ಇದನ್ನು ನೋಡಿ ಅಸುರ ಸೈನ್ಯವು ಭಯಗೊಂಡಿತು. 
ಭಕ್ತರು, ದೇವತೆಗಳು ನಿರ್ಭಯರಾದರು. ಹೇ ಪರಬ್ರಹ್ಮ 
ಸ್ವರೂಪಿಯೇ । ಅಂತಹ ನಿನ್ನ ಪಾದಕಮಲವು ಸಾಧು-ಸತ್ತು 
ರುಷರನ್ನು ಪರಮಧಾಮಕ್ಕೆ ಒಯ್ಯುವುದಕ್ಕೂ, ದುಷ್ಟರನ್ನು 
ಅಧೋಗತಿಗೆ ತಳ್ಳುವುದಕ್ಕೂ ಕಾರಣವಾಗಿದೆ. ಅಂತಹ ನಿನ್ನ 
ದಿವ್ಯ-ಸುಂದರ-ಪವಿತ್ರ ಪಾದಾರವಿಂದವು ಪ್ರಾರ್ಥಿಸುತ್ತಿರುವ 
ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ಅನವರತವಾಗಿ 
ರಕ್ಷಿಸಲಿ. ॥ ೧೩ ॥  ಸತ್ತ್ವ್ಯ-ರಜ-ತಮೋಗುಣಿಗಳಾದ ಬ್ರಹ್ಮನೇ 
ಮೊದಲಾದ ಸಮಸ್ತ ಶರೀರಧಾರೀ ಜೀವರು ಪರಸ್ಪರವಾಗಿ 
ಡಿಕ್ಕಿಹೊಡೆಯುತ್ತಿದ್ದರೂ ಮೂಗುದಾರವನ್ನು ಹಾಕಿದ ಎತ್ತು 
ಒಡೆಯನ ಹಿಡಿತದಲ್ಲಿರುವಂತೆ ಅವರೆಲ್ಲರೂ ನಿನ್ನ ವಶವರ್ತಿ 
ಗಳಾಗಿಯೇ ಇರುತ್ತಾರೆ. ನೀನು ಪ್ರಕೃತಿ ಮತ್ತು ಪುರುಷರಿಗಿಂತಲೂ 
ಮೀರಿದ ಕಾಲಸ್ವರೂಪವಾಗಿರುವೆ. ಅಂತಹ ಪುರುಷೋತ್ತಮ 
ಸ್ವರೂಪೀ ನಿನ್ನ ಚರಣಕಮಲಗಳು ನಮ್ಮ ಶ್ರೇಯಸ್ಪನ್ನು 
ಎಸ್ಫರಿಸಲಿ. ॥ ೧೪ ॥ 


630 


ಅಸ್ಯಾಸಿ ಹೇತುರುದಯಸ್ಸಿತಿಸಂಯಮಾನಾ- 
ಮವ್ಯಕ್ಷಜೀವಮಹತಾಮಪಿ ಕಾಲಮಾಹುಃ। 
ಸೋರಯಂತ್ರಿಣಾಭಿರಖಿಲಾಪಚಯೇ ಪ್ರವೃತ್ತಃ 
ಕಾಲೋ ಗಭೀರರಯ ಉತ್ತಮಪೂರುಷಸ್ತಮ್‌ ॥ ೧೫ ॥ 


ತ್ವ ತ್ರ: ಪ್ರಮಾನಮಧಿಗಮ್ಯ ಯಯಾ ಸ್ವವೀರ್ಯಂ 
ಧತ್ತೇ ಮಹಾಂತಮಿವಗರ್ಭಮನೋಫಘವೀರ್ಯ:ಃ I 
ಸೋ5 ಯಂ ತಯಾನುಗತ ಆತ್ಮನ ಆಂಡಕೋಶಂ 
ಹೈಮಂ ಸಸರ್ಜ ಬಹಿರಾವರಣೈರುಪೇತಮ್‌ Il ೧೬ ॥ 


ತತ್ತಸ್ಥುಷತ್ಚ ಜಗತಶ್ಹ ಭವಾನಧೀಶೋ 
ಯನ್ಯಾಯಯೋತಗುಣವಿಕ್ರಿಯಯೋಪನೀತಾನ್‌ | 
ಅರ್ಥಾನ್‌ ಜುಷನ್ನಪಿ ಹೃಷೀಕಪತೇ ನ ಲಿಪ್ಪೋ 


ಯೇತನ್ಯೇ ಸ್ವತಃ ಪರಿಹೃತಾದಪಿ ಬಿಭ್ಯತಿ ಸ್ಥ 11 OE ॥ 


ಸ್ಮಾಯಾವಲೋಕಲವದರ್ಶಿತಭಾವಹಾರಿ- 
ಭ್ರೂಮಂಡಲಪ್ರಹಿತಸೌರತಮಂತ್ರಶೌಂಡೈಃ । 

ಪತ್ನ್ಯಸ್ತು ಷೋಡಶಸಹಸ್ರಮನಂಗಬಾಣೈೆ- 
ರ್ಯಸ್ಕೇಂದ್ರಿಯಂ ವಿಮಥಿತುಂ ಕರಣೈರ್ನ ವಿಭ್ವ್ಯಃ॥ ೧೮ ॥ 


ವಿಭ್ವ ಸವಾಮೃತಕಥೋದವಹಾಸ್ತಿ: ಲೋಕಾ: 
ಪಾದಾವನೇಜಸರಿತಃ ಶಮಲಾನಿ ಹಂತುಮ್‌ | 

ಆನುಶ್ರವಂ ಶ್ರುತಿಭಿರಂಘ್ರಿಜಮಂಗಸಂಗೈ- 
ಸ್ಥೀರ್ಥದ್ವಯಂ ಶುಚಿಷದಸ್ತ ಉಪಸ್ಪೃಶಂತಿ ॥ ೧೯ ॥ 


[17401218 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ನೀನೇ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಸಂಹಾರ ಇವುಗಳ ಪರಮ 
ಕಾರಣನಾಗಿರುವೆ. ನೀನೇ ಅವ್ಯಕ್ತ (ಮೂಲಪ್ರಕೃತಿ), ಪುರುಷ, 
ಮಹತ್ತತ್ತ ಇವೆಲ್ಲದರ ನಿಯಾಮಕನಾಗಿರುವೆ. ಕಾಲಸ್ವರೂಪನೂ 
ನೀನೇ ಆಗಿರುವೆ. ಸಂವತ್ಸರ ರೂಪದಿಂದ ಶೀತಕಾಲ, ಬೇಸಿಗೆ ಕಾಲ, 
ಮಳೆಗಾಲ ಎಂಬ ಈ ಮೂರು ಖುತುಗಳು ಮೂರು ಸುಳಿಗಳ 
ರೂಪದಲ್ಲಿ ನಿನ್ನ ಕಾಲಚಕ್ರ ವನ್ನು ಅತಿವೇಗವಾಗಿ ತಿರುಗಿಸುತ್ತಿವೆ. ಆ 
ಕಾಲವು ಎಲ್ಲರ ನಾಶ ಮಾಡುವುದರಲ್ಲಿ ವೇಗವಾಗಿ ತೊಡಗಿದೆ. 
ಹೀಗೆ ಇವೆಲ್ಲದರ ಶಾಸಕ ಉತ್ತರ ಪುರುಷನು ನೀನೇ 
ಆಗಿರುವೆ. ॥ ೧೫ ॥ ಸೂತ್ತಾತ್ತಾ ಹಿರಣ್ಯ ಗರ್ಭನು ನಿನ್ನಿಂದಲೇ 
ಶಕ್ತಿಯನ್ನು ಪಡೆದು ಆಮೋಘವೀರ್ಯನಾಗಿ ಮಾಯೆಯೊಡನೆ 
ಸೇರಿಕೊಂಡು ಜಗತ್ತಿನ ಗರ್ಭದಂತಿರುವ ಮಹತತ ವನ್ನು 


ಸಿ. 


ಧರಿಸುವನು. ಮತ್ತೆ ಆ ಮಹತ್ತತ್ವವೇ (ಹಿರಣ್ಯಗರ್ಭ ಬ್ರಹ್ಮಾ? 


| ತ್ರಿಗುಣಾತ್ಮಕವಾದ ಮಾಯೆಯನ್ನು ಅನುಸರಿಸಿ, ಪೃಥಿವಿ, ಜಲ, 


ತೇಜಸ್ಸು ವಾಯು, ಆಕಾಶ, ಅಹಂಕಾರ ಮತ್ತು ಮಹತ್ವತ್ವ 
ಇವುಗಳ ರೂಪವಾದ ಏಳು ಆವರಣಗಳಿಂದ ಕೂಡಿದ 


| ಸುವರ್ಣಮಯವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿತು. ಈ ವಿರಾಟ್‌ 


ಬ್ರಹ್ಮಾಂಡವು ನಿನ್ನಿಂದಲೇ ಪ್ರಕಟವಾಗಿದೆ. ॥ ೧೬ ॥ ನೀನೇ ಈ 
ಚರಾಚರ ಜಗತ್ತಿನ ಅಧೀಶ್ವರನಾಗಿರುವೆ. ಇಡೀ ಈ ಜಗತ್ತು 
ಮಾಯೆಯ ಗುಣಗಳಿಂದ ಮತ್ತು ಅವುಗಳ ವಿಕ್ರಿಯೆಯಿಂದಲೇ 
ಉಂಟಾಗಿದೆ. ಹೇ ಹೃಷೀಕೇಶಾ । ನೀನೇ ಎಲ್ಲ ಇಂದ್ರಿಯಗಳ 
ಒಡೆಯನಾಗಿದ್ದು, ಅವುಗಳ ವಿಷಯಗಳ ಭೋಕ್ತಾನೂ ನೀನೇ 
ಆಗಿರುವೆ. ಆದರೆ ನೀನಾದರೋ ಅವುಗಳನ್ನು ಭೋಗಿಸುತ್ತಿದ್ದರೂ 
ಅವುಗಳಲ್ಲಿ ಲಿಪ್ತನಾಗಿರುವುದಿಲ್ಲ ಇದು ನಿನ್ನ ಆಶ್ಚರ್ಯವೇ 
ಆಗಿದೆ. ಆದರೆ ಬೇರೆಯವರು ಸ್ವತಃ ಆ ಭೋಗಗಳನ್ನು ತ್ಯಾಗ 
ಮಾಡಿಬಿಡುವರು. ಅವರು ತ್ಯಾಗಮಾಡಿದ ಬಳಿಕವೂ ಆ 
ವಿಷಯಗಳೊಂದಿಗೆ ಹೆದರುತ್ತಿರುತ್ತಾರೆ. ॥ ೧೭ ॥ ಹದಿನಾರು 
ಸಾವಿರ ರಾಣಿಯರು ನಿನ್ನ ಅಂತಃಪುರದಲ್ಲಿದ್ದು, ಅವರೆಲ್ಲರೂ 
ತಮ್ಮ-ತಮ್ಮ ಕಿರುನಗೆಯಿಂದಲೂ, ಕುಡಿಗಣ್ಣಿನ ನೋಟದಿಂದ, 
ಮನೋಹರ ಹಾವ-ಭಾವದಿಂದ ನಿನ್ನನ್ನು ನೋಡುತ್ತಿರುತ್ತಾರೆ. 
ಸುರತ ಮಂತ್ರದಲ್ಲಿ ಪ್ರವೀಣರಾದ ಅವರೆಲ್ಲರೂ ತಮ್ಮ ಕಾಮ 
ಬಾಣಗಳನ್ನು ನಿನ್ನ ಮೇಲೆ ಎಸೆಯುತ್ತಿರುತ್ತಾರೆ. ಆದರೆ ಅವರು ನಿನ್ನ 
ಇಂದ್ರಿಯಗಳನ್ನು ಅಸ್ಥಿರಗೊಳಿಸಲು ಸ್ವಲ್ಪವೂ ಸಮರ್ಥ 
ರಾಗಲಿಲ್ವ ॥ ೧೮ ॥ ಆದರೆ ನಿನ್ನ ಎರಡು ಪುಣ್ಯಮಯ ನದಿಗಳು 
ತ್ರಿಲೋಕಗಳ ಎಲ್ಲ ಪಾಪಗಳನ್ನು ತೊಳೆಯಲು ಪೂರ್ಣವಾಗಿ 
ಸಮರ್ಥವಾಗಿವೆ. ಒಂದು :- ನಿನ್ನ ಅಮೃತಮಯವಾದ ಲೀಲೆ 
ಗಳಿಂದ ಸಮೃದ್ಧವಾದ ಹರಿಕಥಾನದಿ. ಅದನ್ನು ನಿರಂತರ ಕಿವಿ 
ಗಳಿಂದ ಶ್ರವಣಿಸಿದರೆ ಹೃದಯ ನಿರ್ಮಲವಾಗುತ್ತದೆ. ಇನ್ನೊಂದು 
ನಿನ್ನ ಪಾದ ಪ್ರಕ್ನಾಳನದಿಂದ ಹೊರಟ ಗಂಗಾನದಿ. ಅದರಲ್ಲಿ 
ಸ್ನಾನಮಾಡಿದರೆ ಜನರು ಪುನೀತರಾಗುತ್ತಾರೆ. ಹೀಗೆ ಇವೆರಡೂ 
ಪವಿತ್ರ ನದಿಗಳನ್ನು ಪುಣ್ಯಾತ್ಮರಾದ ಸಜ್ಜನರು ನಿರಂತರ ಸೇವಿಸುತ್ತಾ 
ಇರುತ್ತಾರೆ. ॥ ೧೯ ॥ 





6 ಅಧ್ಯಾಯ] 
ಪ್ರೀಶುಕ ಉವಾಚ 
ಇತ್ಯಭಿಷ್ಟೋಯ ವಿಬುಧ್ಧೆಃ ಸೇಶಃ ಶತದೃತಿರ್ಹರಿಮ್‌ । 
ಅಭ್ಯಭಾಷತ ಗೋವಿಂದಂ ಪ್ರಣಮ್ಯಾಂಬರಮಾಶ್ರಿತ 
|| ೨೦೮ || 
ಬ್ರಷ್ಟಾವಾಭ 
ಭೂಮೇರ್ಭಾರಾವತಾರಾಯಪುರಾ ಎಜ್ಞಾಪಿತಃ ಪ್ರಭೋ । 
ತ್ಲಮಸ್ಥಾಭಿರಶೇಷಾತ್ಸಂಸ್ತತ್ತಪೈವೋಪಪಾದಿತಮ್‌ 
I 25 1 


ಧರ್ಮಶ್ಚ ಸ್ಥಾಪಿತ: ಸತ್ಸು 
ಕೀರ್ತಿಶ್ಚ ದಿಕ್ಷು ಎಕ್ಷಿಪ್ಪಾ 


ಸತ್ಯಸಂಧೇಷು ವೈ ತ್ವಯಾ | 
ಸರ್ವಲೋಕಮಲಾಪಹಾ 

|| ೨೨ ॥ 

ಅವತೀರ್ಯ ಯದೋರ್ವಂಶೇ ಬಿಭ್ರದ್ರೂಪಮನುತ್ತಮಮ್‌ । 
ಕರ್ಮಾಣ್ಯುದ್ದಾಮವೃತ್ತಾನಿ ಹಿತಾಯ ಜಗತೋಶಕೃಥಾಃ 

1 ೨೩ ॥ 


ಯಾನಿ ತೇ ಚರಿತಾನೀಶ ಮನುಷ್ಯಾಃ ಸಾಧವಃ ಕಲೌ । | 


ಶೃಣ್ಣಂತಃ ಕೀರ್ತಯಂತಶ್ಚ ತರಿಷ್ಯಂತ್ಯಂಜಸಾ ತಮಃ 
|| ೨೪ ॥| 


ಯದುವಂಶೇ5ವತೀರ್ಣಸ್ಯ ಭವತಃ ಪುರುಷೋತ್ತಮ। 
ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ 


I ೨೫ ॥ | 


ನಾಧುನಾತೇ5ಖಿಲಾಧಾರ ದೇವಕಾರ್ಯಾವಪಶೇಷಿತಮ್‌ । 
ಕುಲಂ ಚ ವಿಪ್ರಶಾಪೇನ ನಷ್ಟಪ್ರಾಯಮಭೂದಿದಮ್‌ 

|| ೨೬ 1 
ತತಃ ಸ್ವಧಾಮ ಪರಮಂ ವಿಶಸ್ವ ಯದಿ ಮನ್ಯಸೇ 
ಸಲೋಕಾನ್ಲೋಕಪಾಲಾನ್‌ ನಃ ಪಾಹಿ ವೈಕುಂಠ ಕಿಂಕರಾನ್‌ 

Il ೨೭ ॥॥ 

ಶ್ರೀಭಗವಾನುವಾಚ 

ಅವಧಾರಿತಮೇತನ್ನೇ ಯದಾತ್ಮ ್ಹವಿಬುಧೇಶ್ವರ | 
ಕೃತಂ ವಃ ಕಾರ್ಯಮಖಿಲಂ ಭೂಮೇರ್ಭಾರೋಕವತಾರಿತಃ 


|| ೨೮ | 


ತದಿದಂ ಯಾದವಕುಲಂ ವೀರ್ಯಶೌರ್ಯಶ್ರಿಯೋದ್ದತಮ್‌ ] 
ಲೋಕಂ ಜಿಫುಕ್ಷದ್ರುದ್ದಂ ಮೇ ಮವೇಲಯೇವ ಮಹಾರ್ಣವಃ 
|| 2F || 


[17401210 


ಏಕಾದಶ ಸಂಧ 





631 


ಶ್ರೀಶುಕಮುನಿಗಳು ಹೇಳುತ್ತಾರೆ - ಪರೀಕ್ಷಿತ ಮಹಾರಾಜಾ! 
ಸಮಸ್ತ ದೇವತೆಗಳೂ, ಮತ್ತು ಭಗವಾನ್‌ ಶಂಕರನೊಂದಿಗೆ ಬ್ರಹ್ಮ 
ದೇವರು ಈ ವಿಧವಾಗಿ ಭಗವಂತನನ್ನು ಸ್ತುತಿಸಿದರು. ಬಳಿಕ 
ಅವರು ವಂದಿಸಿ ತಮ್ಮ ಸ್ವಧಾಮಕ್ಕೆ ಹಿಂದಿರುಗಲು ಸಿದ್ಧರಾಗಿ 
ಅಂತರಿಕ್ಷದಲ್ಲಿ ನಿಂತು ಭಗವಾನ್‌ ಗೋವಿಂದನನ್ನು ಕುರಿತು 
ಇಂತೆಂದರು -॥ ೨೦ ॥ 

ಬ್ರಹ್ಮದೇವರು ಹೇಳಿದರು - ''ಸರ್ವಾತ್ಮನಾದ ಪ್ರಭುವೇ | 
ಈ ಮೊದಲು ನಾವು ನಿನ್ನಲ್ಲಿ ಭೂಭಾರಹರಣಕ್ಕಾಗಿ ಭುವಿಯಲ್ಲಿ 
ಅವತರಿಸಲು ಪ್ರಾರ್ಥಿಸಿದ್ದೆವು. ಅದನ್ನು ನೀನು ನಮ್ಮ ಪ್ರಾರ್ಥನೆ 
ಗನುಸಾರ ಯಥೋಚಿತವಾದ ರೀತಿಯಲ್ಲಿ ಪೂರ್ಣಗೊಳಿಸಿದೆ. ॥ ೨೧ ॥ 
ಸತ್ಯಪರಾಯಣನಾದ ನೀನು ಸಾಧುಸತ್ತುರುಷರ ಕಲ್ಯಾಣಾರ್ಥ 
ವಾಗಿ ಧರ್ಮವನ್ನು ಪುನಃ ನೆಲೆಗೊಳಿಸಿರುವೆ. ಸಮಸ್ತ ಲೋಕಗಳ 
ಪಾಪಗಳನ್ನು ಪರಿಹರಿಸುವ ನಿನ್ನ ಧವಳಕೀರ್ತಿಯನ್ನು ಎಲ್ಲ 
ದಿಕ್ಕುಗಳಲ್ಲಿಯೂ ಹರಡಿರುವೆ. ॥ ೨೨ ॥ ನೀನು ಈ ಸರ್ವೋತ್ತಮ 
ರೂಪವನ್ನು ಧರಿಸಿ ಯದುವಂಶದಲ್ಲಿ ಅವತರಿಸಿದೆ. ಜಗತ್ತಿನ 
ಹಿತಕ್ಕಾಗಿ ಉದಾರ ಪರಾಕ್ರಮವುಳ್ಳ ಅನೇಕ ಲೀಲೆಗಳನ್ನು 
ನಡೆಸಿದೆ. ॥ ೨೩ ॥ ಪ್ರಭುವೇ! ಕಲಿಯುಗದಲ್ಲಿ ನಿನ್ನ ಈ ಲೀಲೆ. 
ಗಳನ್ನು ಶ್ರವಣಿಸುವ, ಕೀರ್ತಿಸುವ, ಸಾಧುಸ್ವಭಾವವುಳ್ಳ ಮನುಷ್ಯರು 
ಬಹಳ ಸುಲಭವಾಗಿ ಅಜ್ಞಾನಾಂಧಕಾರವನ್ನು ದಾಟಿಬಿಡು 
ತ್ತಾರೆ. ॥ ೨೪ ॥ ಪುರುಷೋತ್ತಮನೇ |! ಸರ್ವಶಕ್ತ ಪ್ರಭುವೇ! 
ನೀನು ಯದುವಂಶದಲ್ಲಿ ಅವತರಿಸಿ ಒಂದುನೂರಇಪತ್ರೈದು 
ವರ್ಷಗಳು ಕಳೆದುಹೋಗಿವೆ. ॥ ೨೫ ॥ ಸರ್ವಾಧಾರನೇ! ಈಗ 
ದೇವತೆಗಳಾದ ನಮ್ಮ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ನೀನು 
ನಡೆಸಿಕೊಟ್ಟಿರುವೆ. ಈಗ ಯಾವುದೇ ಕಾರ್ಯವು ಬಾಕಿ ಉಳಿಯ 
ಲಿಲ್ಲ ಬ್ರಾಹ್ಮಣರ ಶಾಪದ ಕಾರಣ ಈ ಯದುವಂಶವೂ ಕೂಡ 
ಒಂದು ರೀತಿಯಿಂದ ನಾಶವಾಗಿಯೇ ಹೋಗಿದೆ. ॥ ೨೬ ॥ ಆದುದ 
ರಿಂದ ಹೇ ವೈಕುಂಠನಾಥನೇ | ನಿನಗೆ ಉಚಿತವೆನಿಸಿದರೆ ನಿನ್ನ 
ಪರಮಧಾಮಕ್ಕೆ ಹಿಂದಿರುಗುವವನಾಗು. ಅಲ್ಲಿ ನಿನ್ನ ಸೇವಕರಾದ 
ನಮ್ಮನ್ನೂ ಲೋಕಪಾಲಕರನ್ನೂ ಮತ್ತು ನಮ್ಮಲೋಕಗಳನ್ನುಪಾಲಿಸಿ 
ಪೋಷಿಸುವವನಾಗು.'' ॥ ೨೭ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ದೇಪತೆಗಳೊಡೆಯ 
ಬ್ರಹ್ಮನೇ! ನೀನು ಹೇಳಿದುದನ್ನೇ ನಾನೂ ಕೂಡ ಮೊದಲೇ ನಿಶ್ಚಯ 
ಮಾಡಿರುವನು. ನಾನು ನಿಮ್ಮ ಕಾರ್ಯಗಳನ್ನೆಲ್ಲ ಪೂರೈಸಿ ಭೂಮಿಯ 
ಭಾರವನ್ನು ಇಳುಹಿಸಿರುವನು. ॥ ೨೮ ॥ ಆದರೆ ಒಂದು ಕಾರ್ಯ 
ಹಾಗೆಯೇ ಉಳಿದಿದೆ. ಈ ಯದುವಂಶೀಯರು ಬಲ-ವಿಕ್ರಮ 
ಗಳಿಂದಲೂ, ವೀರ್ಯ-ಶೌರ್ಯಾದಿಗಳಿಂದಲೂ, ಧನ-ಸಂಪಶ್ತಿ 
ನಿಂದಲೂ ಉನ್ಮತ್ತರಾಗಿ ಬಿಟ್ಟಿದ್ದಾರೆ. ಲೋಕವನ್ನೇ ನುಂಗಿಹಾಕ 
ಬೇಕೆಂದಿರುವ ಅವರ ತವಕವನ್ನು ನಾನು ಕಡಲದಡವು ಕಡಲನ್ನು 
ತಡೆಹಿಡಿದಂತೆ ತಡೆ ಹಿಡಿದಿಟ್ಟಿರುವೆನು. ॥ ೨೯ ॥ ನಾನೇನಾದರೂ 


632 


ಯದ್ಯಸಂಹೃತ್ಯ ದೃಷ್ಠಾನಾಂ ಯದೂನಾಂವಿಪುಲಂ ಕುಲಮ್‌ | 
ಗಂತಾಸ್ಕ್ಯನೇನ ಲೋಕೋ ಯಮುದ್ವೇಲೇನ ವಿನಂಕ ತಿ 
೩೦ I 


ಇದಾನೀಂ ನಾಶ ಆರಬ್ಬಃ ಕುಲಸ್ಯ ದ್ವಿಜಶಾಪತಃ | 
ಯಾಸ್ಯಾಮಿ ಭವನಂ ಬ್ರಹ್ಮನ್ನೇತದಂತೇ ತವಾನಘ 


11 ೫೧ || 
ಶ್ರೀಶುಕ ಉವಾಚ 
ಇತ್ಯುಕ್ತೋ ಲೋಕನಾಥೇನ ಸ್ವಯಂಭೂಃ ಪ್ರಣಿಪತ್ಯ ತಮ್‌ | 
ಸಹ ದೇವಗಣೈೆರ್ದೇವಃ ಸ್ವಧಾಮ ಸಮಪದ್ಯತ 
11೩೨ 1 
ಅಥ ತಸ್ಯಾಂ ಮಹೋತ್ಪಾಶಾಂದ್ವಾರವತ್ಯಾನ್‌ ಸಮುತಿತಾನ್‌ । 
ವಿಲೋಕ್ಯ ಭಗವಾನಾಹ ಯದುವೃದ್ಧಾನಮಾಗತಾನ್‌ 
॥ ೩೩ ॥ 
ಶ್ರೀಭಗವಾನುವಾಚ 


ಏತೇ ವ್ಳೆ ಸುಮಹೋತ್ಪಾತಾ ವೃತ್ತಿಷ್ಠಂತೀಹ ಸರ್ವತಃ। 
ಶಾಪಶ್ಚ ನಃ ಕುಲಸ್ಕಾಸೀದ್ಭಾಹ್ಮಣೇಭ್ಯೋ ದುರತ್ಕಯಃ 
I ೩೪ I 


ನ ವಸ್ತವ್ಯಮಿಹಾಸ್ಥಾಭಿರ್ಜಿಜೀವಿಷುಭಿರಾರ್ಯಕಾಃ । 
ಪ್ರಭಾಸಂಸುಮಹತ್ತುಣ್ಯಂ ಯಾಸ್ಕಾಮೋತದ್ಯೈವ ಮಾ ಚಿರಮ್‌ 
॥ ೩೫ ॥ 


ಯತ್ರ ಸ್ಥಾತ್ವಾದಕ್ಶಕಾಪಾದ್‌ಗೃಹೀತೋ ಯಕ್ಷ್ಮಣೋಡುರಾಟ್‌ । 
ವಿಮುಕ್ಕಃ ಕಿಲ್ಲಿಷಾತ್ರದ್ಯೋ ಭೇಜೇ ಭೂಯಃ ಕಲೋದಯಮ್‌ 
|| ಕಹ. || 
ವಯಂ ಚ ತಸ್ಥಿನ್ನಾಪ್ನತ್ತ್ಯ ತರ್ಪಯಿತ್ವಾ ಪಿತೃಮುರಾನ್‌ । 
ಭೋಜಯಿತ್ಯೋಶಿಜೋ ವಿಪ್ರಾನ್‌ ನಾನಾಗುಣವತಾಂಧಸಾ 
1 ೩೭ ॥ 
ತೇಷು ದಾನಾನಿ ಪಾತ್ರೇಷು ಶ್ರದ್ದಯೋಪ್ಪ್ಯಾಮಹಾಂತಿವೆ | 
ವೃಜಿನಾನಿ ತರಿಷ್ಕಾಮೋ ದಾನೈರ್ನೌಭಿರಿವಾರ್ಣವಮ್‌ 
I ೩೮ ॥ 


ಶ್ರೀಶುಕ ಉವಾಚ 


ಏವಂ ಭಗವತಾ55 ದಿಷ್ಟಾ ಯಾದವಾ: ಕುಲನಂದನ । 
ಗಂತುಂ ಕೃತಧಿಯಸ್ವೀರ್ಥಂ ಸ್ವಂದನಾನಮಯೂಯುಜನ್‌ 
॥ ೩೯' 1 


[11740121 0 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಮದಾಂಧರೂ, ಸ್ವೇಚ್ಛಾಚಾರಿಗಳೂ ಆದ ಯದುವಂಶೀಯರ 
ಈ ವಿಶಾಲ ವಂಶವನ್ನು ವಿನಾಶಗೊಳಿಸದೇ ಸ್ವ ಧಾಮವನ್ನು ಸೇರಿ 
ಕೂಂಡರೆ ಇವರು ಎಲ್ಲ ಲೋಕಮರ್ಯಾದೆಗಳನ್ನು ಉಲ್ಲಂಘಿಸಿ, 
ಹದ್ದುಮಾರಿ ನಡೆದು ಸಮಸ್ತ ಲೋಕಗಳನ್ನು ವನಾಶಗೊಳಿಸು 
ವರು. ॥ ೩೦ ॥ ಪುಣ್ಯಾತ್ಮನಾದ ಬ್ರಹ್ಮನೇ! ಈ ಬ್ರಾಹ್ಮಣರ ಶಾಪ 
ದಿಂದ ಈ ವಂಶದ ನಾಶ ಪ್ರಾರಂಭವಾಗಿಬಿಟ್ಟಿದೆ. ಇದರ ಅಂತ್ಯ 
ವಾಗುತ್ತಲೇ ನಾನು ನಿನ್ನ ಧಾಮದ ಮೂಲಕ ಸ್ವಧಾಮಕ್ಕೆ ತೆರಳು 
ವೆನು” ॥ ೩೧ ॥ 

ಶ್ರೀಶುಕಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! ಅಖಿಲ 
ಲೋಕಾಧಿಪತಿ ಭಗವಾನ್‌ ಶ್ರೀಕೃಷ್ಣನು ಹೀಗೆ ಹೇಳಲು, ಬ್ರಹ್ಮ 
ದೇವರು ಅವನಿಗೆ ವಂದಿಸಿ ದೇವತೆಗಳೊಂದಿಗೆ ತಮ್ಮ ಧಾಮಕ್ಕೆ 
ಹೊರಟುಹೋದರು. ॥ ೩೨ ॥ ಬ್ರಹ್ನಾದಿಗಳು ಹೋರಟು 
ಹೋಗುತ್ತಲೇ ದ್ವಾರಕೆಯಲ್ಲಿ ದೊಡ್ಡ-ದೊಡ್ಡ ಉತ್ಪಾತಗಳೂ, ಅಪ 
ಶಕುನಗಳೂ ಕಾಣಿಸಿಕೊಂಡವು. ಇದನ್ನು ನೋಡಿ ಗಾಬರಿಗೊಂಡು 
ಕೆಲವು ಯದುವಂಶದ ಹಿರಿಯರು ಶ್ರೀಕೃಷ್ಣನ ಬಳಿಗೆ ಬಂದು ತಮ್ಮ 
ಆತಂಕವನ್ನು ತೋಡಿಕೊಂಡರು. ಆಗ ಭಗವಾನ್‌ ಶ್ರೀಕೃಷ್ಣನು 
ಅವರನ್ನು ಸಮಾಧಾನಪಡಿಸುತ್ತಾ ಇಂತೆಂದನು. ॥ ೩೩ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಹಿರಿಯರೇ | ನಿಮ್ಟ 
ಆತಂಕವು ಸಹಜವಾಗಿಯೇ ಇದೆ. ಇಂದು ದ್ವಾರಕೆಯಲ್ಲಿ ಎಲ್ಲಿ 
ನೋಡಿದಲ್ಲಿ ದೊಡ್ಡ-ದೊಡ್ಡ ಅಪಶಕುನಗಳೂ, ಉತ್ಪಾತಗಳೂ 
ವಿಶೇಷವಾಗಿ ಉಂಟಾಗುತ್ತಿವೆ. ಬ್ರಾಹ್ಮಣರು. ನಮ್ಮ ವಂಶಕ್ಕೆ 
ಪರಿಹರಿಸಲು ಬಹಳ ಕಠಿಣವಾದ ಶಾಪವನ್ನು ಕೊಟ್ಟಿರುವುದು 
ನಿಮಗೆ ತಿಳಿದೇ ಇದೆ. ನಾವೆಲ್ಲ ನಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳ 
ಬೇಕಿದ್ದರೆ ನಾವು ಇಲ್ಲಿ ಇರದೆ, ಇಂದೇ ಪ್ರಭಾಸಕ್ಷೇತ್ರಕ್ಕೆ ಹೊರಡ 
ಬೇಕೆಂದು ನನಗನಿಸುತ್ತದೆ. ॥ ೩೪-೩೫ ॥ ಪ್ರಭಾಸ ಕ್ಷೇತ್ರದ 
ಮಹಿಮೆ ಬಹಳ ಪ್ರಸಿದ್ಧವಾಗಿದೆ. ದಕ್ಷ ಪ್ರಜಾಪತಿಯ ಶಾಪದಿಂದ 
ಚಂದ್ರನಿಗೆ ರಾಜಯಕ್ಟ್ಟಾ (ಕ್ಷಯ) ರೋಗವು ಆವರಿಸಿದ್ದಾಗ, 
ಚಂದ್ರನು ಪ್ರಭಾಸಕ್ಷೇತಕ್ಕೆ ಹೋಗಿ ಸ್ನಾನಮಾಡಿದನು. ಆಗಲೇ ಆ 
ಪಾಪಜನ್ಯ ರೋಗದಿಂದ ಬಿಡುಗಡೆ ಹೊಂದಿದನು. ಜೊತೆಗೆ 
ಅವನಿಗೆ ಕಲೆಗಳ ಅಭಿವೃದ್ಧಿಯು ಪ್ರಾಪ್ತವಾಯಿತು. ॥ ೩೬ ॥ 
ನಾವೂ ಕೂಡ ಪ್ರಭಾಸಕ್ಷೇತ್ರಕ್ಕೆ ಹೋಗಿ ಸ್ನಾನಮಾಡಿ, ದೇವತೆಗಳಿಗೆ, 
ಪಿತೃಗಳಿಗೆ ತರ್ಪಣವಿತ್ತು, ಜೊತೆಗೆ ನಾನಾಗುಣಗಳಿಂದ ಕೂಡಿದ 
ಪಕ್ವಾನ್ನಗಳನ್ನು ಮಾಡಿ ಶ್ರೇಷ್ಠ ಬ್ರಾಹ್ಮಣರಿಗೆ ಉಣಬಡಿಸೋಣ. 
ಅಲ್ಲಿ ನಾವು ಆ ಸತ್ಪಾತ್ರ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಭಾರೀ 
ದಕ್ಷಿಣೆಗಳನ್ನು ಕೊಟ್ಟು ಅವರ ಮೂಲಕ, ಹಡಗಿನ ಮೂಲಕ 
ಸಮುದ್ರವನ್ನು ದಾಟುವಂತೆ ನಾವು ದೊಡ್ಡಸಂಕಟದಿಂದ ಪಾರಾಗಿ 
ಹೋಗೋಣ. ॥ ೩೭-೩೮॥ 

ಶ್ರೀಶುಕಮುನಿಗಳು ಹೇಳುತ್ತಾರೆ - ಕುರುಕುಲನಂದನನೇ | 
ಭಗವಾನ್‌ ಶ್ರೀಕೃಷ್ಣನು ಈ ವಿಧವಾಗಿ ಆಜ್ಞೆಮಾಡಿದಾಗೆ ಯದು 
ವಂಶೀಯರು ಒಮ್ಮತದಿಂದ ಪ್ರಭಾಸಕ್ಟೇತ್ರಕ್ಕೆ ಹೋಗಲು 
ನಿಶ್ಚಯಿಸಿದರು. ಎಲ್ಲರೂ ತಮ್ಮ-ತಮ್ಮ ರಥಗಳನ್ನು ಸಜ್ಜುಗೊಳಿಸ 
ತೊಡಗಿದರು. ॥ ೩೯ ॥ 


6 ಅಧ್ಯಾಯ] 


ತನ್ನಿರೀಕ್ಟೊ ಶ್ಸ್ಯೀದವೋ ರಾಜನ್‌ ಶ್ರುತ್ವಾ ಧನ್‌ 
ಷ್ಟ್ಟಾರಿಷ್ಟಾನಿ ಘೋರಾಣಿ ನಿತ್ಯಂ ಕೃಷ್ಣಮನುವ್ರತಃ 
WC 1 


ವಿವಿಕ್ಕ 
ಪ್ರಣಮ್ಯ 


ಉಪಸಂಗಮ್ಯ ಜಗತಾಮೀಶ್ಚರೇಶ್ವರಮ್‌ । 

ಶಿರಸಾ ಪಾದೌ ಪ್ರಾಂಜಲಿಸ್ನಮಭಾಷತ 
1 $C I 
ಉದ್ಧವ ಉವಾಚೆ 

ದೇವದೇವೇಶ ಯೋಗೇಶ ಪುಣ್ಯಶ್ರವಣಕೀರ್ತನ। 


ಸಂಹೃತ್ಯೈತತ್ಕುಲಂ ನೂನಂ ಲೋಕಂ ಸಂಸ್ಕತ್ನ ತೇ ಭವಾನ್‌ । 
ವಿಪ್ರಶಾಪಂ ಸಮರ್ಥೋತಪಿ ಪ್ರತ್ಯಹನ್ನ ಯದೀಶ್ಚರಃ 


೪೨ 


ನಾಹಂ ತವಾಂಘ್ರಿಕಮಲಂ ಕ್ಹಣಾರ್ಧಮಪಿ ಕೇಶವ। 
ತ್ಯಕ್ಕುಂ ಸಮುತಹೇ ನಾಥ ಸ್ವಧಾಮ ನಯ ಮಾಮಪಿ 
nu ೪೩ 1 


ತವ ವಿಕ್ರೀಡಿತಂ ಕೃಷ್ಣ ನೃಣಾಂ ಪರಮಮಂಗಲಮ್‌ | 
ಕರ್ಣಪೀಯೂಪಮಾಸ್ಟಾದ್ಯ ತ್ಯಜತ್ಯನ್ಯಸ್ಪ ಹಾಂ ಜನಃ 


IY 
ಶಯ್ಯಾಸನಾಟನಸ್ವಾನಸ್ಥಾನಕ್ರೀಡಾಶನಾದಿಷು | 
ಕಥಂ ತ್ವಾಂ ಪ್ರಿಯಮಾತ್ಮಾನಂ ವಯಂ ಭಕ್ತಾಸ್ಯಜೇಮಹಿ 

11 ೪೫ I 


ತ್ರಯೋಪಭುಕ್ಸಸ್ತಗಂಧವಾಸೋತ ಲಂಕಾರಚರ್ಚಿತಾಃ 1 
ಉಚ್ಛಿಷ್ಟಭೋಜಿನೋ ದಾಸಾಸ್ತವ ಮಾಯಾಂ ಜಯೇಮಹಿ 
॥ ೪೬ I 


ವಾತರಶನಾ ಯ ಯಷಯಃ ಶ್ರಮಣಾ ಊರ್ಧ್ವಮಂಥಿನಃ । 
ಬ್ರಹ್ಮಾಖ್ಯಂ ಧಾಮ ತೇ ಯಾಂತಿ ಶಾಂತಾಃಸಂನ್ಯಾಸಿನೋತಮಲಾ: 
1 ೪೭ 1 


ಏಕಾದಶ ಸ್ಫಂಧ 





633 


ಪರೀಕ್ಷಿತನೇ1 ಉದ್ದವನು ಭಗವಾನ್‌ ಶ್ರೀಕೃಷ್ಣನ ಭಕ್ತನೂ, 
ಸೇವಕನೂ ಆಗಿದ್ದನು. ಅವನು ಯದುವಂಶೀಯರ ಯಾತ್ರೆಯ 
ಸಿದ್ದತೆಯನ್ನು ನೋಡಿ, ಭಗವಂತನ ಆಜ್ಞೆಯನ್ನು ಕೇಳಿ, ಅತ್ಯಂತ 
ಚೋ ಅಪಶಕುನಗಳನ್ನು ಗಮನಿಸಿದಾಗ ಉದ್ದವನು ಜಗತ್ತಿನ 
ಏಕಮಾತ್ರ ಅಧೀಶ್ವರ ಭಗವಾನ್‌ ಶ್ರೀಕ್ಠ ಷನ ಏಕಾಂತವನ್ನು 
ಪ್ರವೇಶಿಸಿ ಅವನ ಚರಣಗಳಲ್ಲಿ ಶಿರಸ್ಪನ್ನಿಟ್ಟು ವಂದಿಸಿ, ಕೈಜೋಡಿಸಿ. 
ಕೊಂಡು ಅವನಲ್ಲಿ ಪ್ರಾರ್ಥಿಸತೊಡಗಿದನು. ॥ ೪೦-೪೧ ॥ 
ಉದ್ದವನಿಂತೆಂದನು — ಯೋಗೇಶ್ವರನೇ! ದೇವಾಧಿ 
ದೇವನೇ | ನಿನ್ನ ಲೀಲೆಗಳ ಶ್ರವಣ-ಕೀರ್ತನದಿಂದ ಜಗತ್ತು ಪವಿತ್ರ 
ವಾಗುತ್ತದೆ. ನೀನು ಸರ್ವಶಕ್ತ ಪರಮೇಶ್ವರನಾಗಿರುವೆ. ಬ್ರಾಹ್ಮಣರ 
ಶಾಪವನ್ನು ತೊಡೆದುಹಾಕುವಲ್ಲಿ ನೀನು ಸಮರ್ಥನಾಗಿದ್ದರೂ 
ಹಾಗೆ ಮಾಡಲಿಲ್ಲ ಈಗ ನೀನು ಯದುವಂಶವನ್ನು ಸಂಹರಿಸಿ, 
ಇದನ್ನು ಕೊನೆಗಾಣಿಸಿ ನೀನು ಅವಶ್ಯವಾಗಿ ಈ ಲೋಕವನ್ನು 
ಪರಿತ್ವಜಿಸುವೆ ಎಂದು ನಾನು ತಿಳಿದುಕೊಂಡೆ. ॥ ೪೨ ॥ 

ಓ ಶ್ಯಾಮಸುಂದರಾ | ಪ್ರಾಣನಾಥನೇ! ನಾನು ನಿನ್ನ ದಿವ್ಯ 
ವಾದ ಚರಣಕಮಲಗಳನ್ನು ಕ್ಮಣಾರ್ಧವೂ ಬಿಟ್ಟಿರಲಾರೆನು. ನನ್ನ 
ಜೀವನ ಸರ್ವಸ್ವವಾದ ಸ್ವಾಮಿಯೇ! ನೀನು ನನ್ನನ್ನೂ ನಿನ್ನ 
ಧಾಮಕ್ಕೆ ಕೊಂಡುಹೋಗಿಬಿಡು. ॥ ೪೩ ॥ ಪ್ರಿಯಕೃಷ್ಣಾ! ನಿನ್ನ 
ಒಂದೊಂದು ಲೀಲೆಯೂ ಮನುಷ್ಯರಿಗಾಗಿ ಪರಮ ಮಂಗಳ 
ದಾಯಕವಾಗಿದೆ. ಕಿವಿಗಳಿಗೆ ಅಮೃತಪ್ರಾಯವಾಗಿದೆ. ಒಮ್ಮೆ ಆ 
ಅಮೃತದ ಸವಿಯನ್ನು ಮೆದ್ದವನ ಮನಸ್ಸು ಮತ್ತೆ ಬೇರೆಡೆಗೆ 
ಹೋಗುವುದಿಲ್ಲ ಸ್ಥಾಮಿ। ನಾವಾದರೋ ಎದ್ದಾಗ-ಕೂತಾಗ, 
ಮಲಗಿ ಎದ್ದಾಗ, ಅಡ್ವಾಡುವಾಗ ನಿನ್ನ ಜೊತೆಯಲ್ಲೇ ಇದ್ದೆವು. 


| ನಾವು ನಿನ್ನೊಡನೆ ಸ್ಥಾನಮಾಡಿದೆವು, ಆಟವಾಡಿದೆವು, ಊಟ 


ಮಾಡಿದೆವು, ಎಷ್ಟೊಂದು ಹೇಳಲೀ, ನಮ್ಮ ಎಲ್ಲ ಕ್ರಿಯೆಗಳು 
ನಿನ್ನೊಡನೇ ನಡೆಯುತ್ತಿತ್ತು. ನೀನು ನಮ್ಮ ಪ್ರಿಯತಮನಾಗಿರುವೆ. 
ಹೆಜ್ಜೇನು ನಮ್ಮ ಆತ್ಮನೇ ಆಗಿರುವೆ. ಇಂತಹ ಸ್ಥಿತಿಯಲ್ಲಿ ಪ್ರೇಮಿ 
ಭಕ್ತರಾದ ನಾವು ನಿನ್ನನ್ನು ಹೇಗೆ ಬಿಡಬಲ್ಗೆವು! ॥ ೪೪-೪೫ ॥ 
ನೀನು ಧರಿಸಿದ ವನಮಾಲೆಯನ್ನು ನಾವು ಪ್ರಸಾದರೂಪವಾಗಿ 
ಧರಿಸಿದೆವು. ನೀನು ಧರಿಸಿದ ಚಂದನಾದಿ ಅಲಂಕಾರಗಳನ್ನು ನಿನ್ನ 
ಪ್ರಸಾದವೆಂದು ಪಡೆದುಕೊಂಡೆವು. ನಾವು ನಿನ್ನ ಶ್ತ 
ಪಡೆಯುವ ಸೇವಕರಾಗಿದ್ದೇವೆ. ಅದಕ್ಕಾಗಿ ನಾವು ನನ್ನ ಮಾಯೆ 

ಮೇಲೆ ಅವಶ್ಯವಾಗಿ ವಿಜಯವನ್ನು ಪಡೆದುಕೊಂಡೆವು. ಗ 
ರಿಂದ ಸ್ವಾಮಿ! ನಮಗೆ ನಿನ್ನ ಮಾಯೆಯ ಭಯವಿಲ್ಲ 
ಭಯವಿರುವುದಾದರೆ ಕೇವಲ ನಿನ್ನ ವಿಯೋಗದ್ದು) ॥ ೪೬ ॥ 
ದೊಡ್ಡ ದೊಡ್ಡ ಯಷಿ- ಮುನಿಗಳು ದಿಗಂಬರರಾಗಿದ್ದು ಆಜೀವನ 
ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಆಧ್ಯಾತ್ಮವಿದ್ಯೆಗಾಗಿ ಅತ್ಯಂತ 
ಪರಿಶ್ರಮ ಪಡುವರು. ಈ ವಿಧವಾಗಿ ಕಠಿಣ ಸಾಧನೆಯಿಂದ ಆ 
ಸಂನ್ಯಾಸಿಗಳ ಹೃದಯ ನಿರ್ಮಲವಾಗುತ್ತದೆ. ಆಗ ಎಲ್ಲಾದರೂ 
ಅವರು ಸಮಸ್ತ ವೃತ್ತಿಗಳ ಶಾಂತಿರೂಪೀ ನೈಷ್ಯರ್ಮ ಅವಸ್ಥೆಯಲ್ಲಿ 
ಸ್ಥಿತರಾಗಿ ನಿನ್ನ ಬ್ರಹ್ಮನಾಮಕ ಧಾಮವನ್ನು ಪಡೆದುಕೊಳ್ಳುತ್ತಾರೆ. ॥೪೭॥ 


634 


ಶ್ರೀಮದ್ಧಾಗವತ 


[ ಆಧ್ಯಾಯ 7 





ವಯಂತ್ಲಿಹ ಮಹಾಯೋಗಿನ್‌ ಭ್ರಮಂತಃ ಕರ್ಮವರ್ಕ್ಕಸು । 
ತ್ವದ್ವಾರ್ಶಾಯಾ ತರಿಷ್ಕಾಮಸ್ಥಾವಕೈರ್ದುಸ್ತರಂ ತಮಃ 
| ೪೮ || 


ಸ್ಥರಂತಃ ಕೀರ್ತಯಂತಸ್ತೇ ಕೃತಾನಿ ಗದಿತಾನಿ ಚ। 
ಗತ್ಯುತ್ತಿ ತೇಕ್ಬಣಕ್ಷೆ 2೦ ಯನ್ಸೃಲೋಕವಿಡಂಬನಮ್‌ 
11 ೪೯ ॥| 


ಶ್ರೀಶುಕ ಉವಾಚ 
ಏವಂ ವಿಜ್ಞಾಪಿತೋ ರಾಜನ್‌ ಭಗವಾನ್‌ ದೇವಕೀಸುತಃ | 
ಏಕಾಂತಿನಂ ಪ್ರಿಯಂ ಭೃತ್ಯಮುದ್ಧವಂ ಸಮಭಾಷತ 
11 ೫೦ 1 


ಓ ಮಹಾಯೋಗಿಯೇ । ನಾವಾದರೋ ಕರ್ಮಮಾರ್ಗದಲ್ಲೇ 
ಅಲೆಯುತ್ತಿದ್ದೇವೆ. ಆದರೆ ನಾವು ನಿನ್ನ ಭಕ್ತರೊಡನೆ ನಿನ್ನ 
ಗುಣ-ಲೀಲೆಗಳನ್ನು ಚರ್ಚಿಸುತ್ತಾ, ಮನುಷ್ಯರಂತೆ ಲೀಲೆಗಳನ್ನು 
ಮಾಡುತ್ತಾ ನೀನು ಹೇಳಿದುದನ್ನು ಸ್ಥರಣ-ಕೀರ್ತನೆ ಮಾಡುತ್ತಾ 
ಇರುವೆವು. ಜೊತೆಗೆ ನಿನ್ನ ನಡೆ-ನಿಲುವು, ಮಂದಹಾಸ, 
ಓರೆನೋಟ, ಹಾಸ-ಪರಿಹಾಸಗಳ ಸ್ಚೃತಿಯಲ್ಲಿ ತಲ್ಲೀನವಾಗಿ 
ಹೋಗುವೆವು. ಕೇವಲ ಇದರಿಂದಲೇ ನಾವು ದುಸ್ತರವಾದ 
ಮಾಯೆಯನ್ನು ದಾಟಿಹೋಗುವೆವು. [ಆದಕ್ಕಾಗಿ ನಮಗೆ 
ಮಾಯೆಯನ್ನು ದಾಟಲು ಚಿಂತೆಯಿಲ್ಲ, ನಿನ್ನ ವಿರಹದ್ದೇ ಚೆಂತೆ 
ಇದೆ. ನೀನು ನಮ್ಮ ಕೈಬಿಡದೆ, ಜೊತೆಗೆ ಕರೆದುಕೊಂಡು 
ಹೋಗು.) ॥ ೪೮-೪೯ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಉದ್ದವನು ದೇವಕಿನಂದನ ಭಗವಾನ್‌ ಶ್ರೀಕೃಷ್ಣನಲ್ಲಿ ಈ 'ಪ್ರಕಾರ 
ಪ್ರಾರ್ಥಿಸಿದಾಗ ಅವನು ತನ್ನ ಅನನ್ಯ ಪ್ರೇಮಿಯೂ, ಸಖನೂ, 
ಸೇವಕನೂ ಆದ ಉದ್ದವನಲ್ಲಿ. ಇಂತೆಂದನು - ॥ ೫೦ ॥ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥1 
ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸೃಂಧೇ ಷಷ್ಠೋಧ್ಯಾಯಃ ॥ ೬ ॥ 


em 


ಏಳನೆಯ ಅಧ್ಯಾಯ 


ಅವಧೂತೋಪಾಖ್ಯಾನ 
ಪೃಥ್ವಿಯಿಂದ ಪಾರಿವಾಳದ ತನಕ ಎಂಟು ಗುರುಗಳ ಕಥೆ 


ಪೀ ಭಗವಾನುವಾಚ 


ಯದಾತ್ವಮಾಂ ಮಹಾಭಾಗ ತಚ್ಛಿಕೀರ್ಷಿತಮೇವ ಮೇ । 
ಬ್ರಹ್ಮಾಭವೋ ಲೋಕಪಾಲಾಃ ಸ್ಪರ್ವಾಸಂ ಮೇರಭಿಕಾಂಕ್ಷಿಣಃ 

॥ (0) || 
ಮಯಾ ನಿಷ್ಟಾದಿತಂ ಹ್ಯತ್ರ ದೇವಕಾರ್ಯಮಶೇಷತಃ। 
ಯದರ್ಥಮವತೀರ್ಣೋತ ಹಮಂಶೇನ ಬ್ರಹ್ಮಣಾರ್ಥಿತಃ 

11 21 
ಕುಲಂ ವೈ ಶಾಪನಿರ್ದಗೃಂ ನಂಕ್ಟೃತ್ಯನ್ಯೋನ್ಯ ವಿಗ್ರಹಾತ್‌ | 
ಸಮುದ್ರ: ಸಪ್ಪಮೇ5 ಹೆ ಕ್ಯೇತಾಂ ಪುರೀಂ ಚ ಪ್ಲಾವಯಿಷ್ಯತಿ 


WH ೩ ॥ 
ಯರ್ಹ್ಯೇವಾಯಂ ಮಯಾ ತ್ಯಕ್ತೋ 
ಲೋಕೋರಯಂ ನಷ್ಟಮಂಗಲಃ | 
ಭವಿಷ್ಯತ್ಯಚಿರಾತ್‌ ಸಾಧೋ 
ಕಲಿವಾಪಿ 


ನಿರಾಕೃತಃ ॥| ೪ ॥| 


ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಮಹಾಭಾಗ್ಯಶಾಲಿ 
ಯಾದ ಉದ್ದವನೇ! ನೀನು ನನ್ನೊಡನೆ ಹೇಳಿದುದನ್ನೇ ನಾನು 
ಮಾಡಲು ಅಪೇಕ್ಟಿಸಿದ್ದೇನೆ. ಬ್ರಹ್ಮ ರುದ್ಧಾದಿ, ಇಂದ್ರನೇ ಮೊದ 
ಲಾದ ಲೋಕಪಾಲರೂ ಕೂಡ ನಾನು ಭೂಲೋಕವನ್ನು ತ್ಯಜಿಸಿ 
ಸ್ವಧಾಮದಲ್ಲಿ ಪಾಸಿಸಬೇಕೆಂದು ಅಪೇಕ್ಷೆಸುತ್ತಿದ್ದಾರೆ. 1 ೧॥ 
ಬ್ರಹ್ಮನ ಪ್ರಾರ್ಥನೆಯಂತೆ ಸಾಮ ನ ನನ್ನ ಅಂಶ ಬಲರಾಮನೊಂದಿಗೆ 
ಭೂತಲದಲ್ಲಿ ಅವತರಿಸಿದ್ದೆ ದೇವತೆಗಳ ಸಲುವಾಗಿ ಇದ್ದ ಎಲ್ಲ 
ಕಾರ್ಯಗಳನ್ನು ಮಾಡಿ ಮುಗಿಸಿದೆ. ॥ ೨॥ ನಮ್ಮ ಕುಲವು 
ಈಗಾಗಲೇ ಬ್ರಾಹ್ಮಣರ ಶಾಪದಿಂದ ದಗ್ಗವಾಗಿದ್ದು ಪರಸರ ಕಲಹ 
ದಿಂದ ಮತ್ತು ಯುದ್ದದಿಂದ ವಿನಾಶ ಹೊಂದುತ್ತದೆ. ಇಂದಿನಿಂದ 
ಏಳನೆಯ ದಿನ ಸಮುದ್ರವು ಈ ದ್ವಾರಕಾಪುರಿಯನ್ನು ಮುಳುಗಿಸಿ 
ಬಿಡುತ್ತದೆ. ॥ ೩ ॥ ಪ್ರಿಯ ಉದ್ದವನೇ | ಈ ಮರ್ಶ್ಶಲೋಕವನ್ನು 
ನಾನು ಪರಿತ್ಯಜಿಸಿ ಹೊರಟುಹೋದೊಡನೆಯೇ ಇದರ ಎಲ್ಲ 
ಮಂಗಳಗಳೂ ನಾಶವಾಗಿ ಹೋಗುವವು ಮತ್ತು ಕೆಲವೇ ದಿನಗಳಲ್ಲಿ 
ಕಲಿಯುಗವು ಪೂರ್ಣವಾಗಿ ಆವರಿಸಿಬಿಡುವುದು. ॥ ೪ ॥ 


7 ಅಧ್ಯಾಯ] 


ನ ವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ಕೇ ಮಹೀತಲೇ | 
ಜನೋ5 ಧರ್ಮರುಚರ್ಭದ್ರ ಭವಿಷ್ಯತಿ ಕಲೌ ಯುಗೇ 
| 1 ೫ ॥ 


ತು ತು ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನಬಂಧುಷು । 
ಮಯ್ಯಾವೇಶ್ಯ ಮನಃ ಸಮ್ಮಕ್‌ ಸಮದೃಗ್ಗಿಚರಸ್ವ ಗಾಮ್‌ 
| ಓ ॥ 


ಯದಿದಂ ಮನಸಾ ವಾಚಾ ಚಕ್ಬುರ್ಭ್ಯಾಂ ಶ್ರವಣಾದಿಭಿಃ । 
ನಶ್ಚರಂ ಗೃಹ್ಯಮಾಣಂ ಚ ನಿದ್ದಿ ಮಾಯಾ ಮನೋಮಯಮ್‌ 
1 ೭ ॥ 
ಪುಂಸೋರಯುಕ್ಕಸ್ಥ ನಾನಾರ್ಥೋ ಭ್ರಮಃಸಗುಣದೋಷಭಾಕ್‌ । 
ಕರ್ಮಾಕರ್ಮವಿಕರ್ಮೇತಿ ಗುಣದೋಷಧಿಯೋ ಬಿದಾ 
nen 


ತಸ್ಮಾದ್ಯುಕ್ರೇಂದ್ರಿಯಗ್ರಾಮೋ ಯುಕ್ತಚಿತ್ರ ಇದಂ ಜಗತ್‌ । 
ಆತ್ಮನೀಕ್ಸಸ್ತ  ವಿತತಮಾತ್ಸಾನಂ ಮಯ್ಯಧೀಶ್ಪದೇ 
W ೯ ॥ 


ಜ್ಞಾನವಿಜ್ಞಾನಸಂಯುಕ್ಕ ಆತ್ಮಭೂತಃ ಶರೀರಿಣಾಮ್‌ | 
ಆತ್ಮಾನುಭವತುಷ್ಟಾತ್ಮಾ ನಾಂತರಾಯೈರ್ವಿಹನ್ಯಸೇ 
Il ೧0 || 


ದೋಷಬುದ್ಧೊ [(ಭಯಾತೀತೋ ನಿಷೇಧಾನ್ನ ನಿವರ್ತತೇ । 
ಗುಣಬುದ್ವ್ವಾ ಚ ವಿಹಿತಂ ನ ಕರೋತಿ ಯಥಾರ್ಭಕಃ 
11 ೧೧ 1 


ಸರ್ವಭೂತಸುಹೃಚ್ಛಾಂತೋ ಜ್ಞಾ ನವಿಜ್ಞಾನನಿಶ್ಚಯ; 


ಪಶ್ಯನ್ನದಾತ್ಮಕಂ ವಿಶು ನ ಎಪದ್ಯೇತ ವೈ ಸನ 
11 2 1 


ಶ್ರೀಶುಕ ಉವಾಚ 


ಇತ್ಯಾದಿಷ್ಟೋ ಭಗವತಾ ಮಹಾಭಾಗವತೋ ನೃಪ। 
ಉದ್ದವಃ ಪ್ರಣಿಪತ್ಯಾಹ ತತ್ತ ಹೆಜ್ಞಾಸುರಚ್ಛುತಮ್‌ 


11 04 1 


`ಏಕಾದಶ ಸ್ವಂಧ 


| ವಿಷಯದಲ್ಲಿ ಪ 


635 


ಸಾಧು ಉದ್ದವನೇ | ನಾನು ಪೃಥ್ವಿಯನ್ನು ತ್ಯಜಿಸಿದ ಬಳಿಕ 
ನೀನೂ ಇಲ್ಲಿರಬಾರದು. ಏಕೆಂದರೆ ಕಲಿಯುಗದಲ್ಲಿ ಜನರು 
ಅಧರ್ಮದಲ್ಲಿಯೇ ಹೆಚ್ಚು ಅಭಿರುಚಿಯುಳ್ಳವರಾಗಿರುತ್ತಾರೆ. 


| ಅಂತಹವರ ಮಧ್ಯದಲ್ಲಿ ನೀನು ಇರಬಾರದು. ॥ ೫ ॥ ಈಗ 


ನೀನಾದರೋ ನಿನ್ನ ಆತ್ಮೀಯ ಸ್ವಜನ ಬಂಧು-ಬಾಂಧವರಲ್ಲಿದ್ದ 


| ಸ್ನೇಹಸಂಬಂಧವನ್ನು ತೊರೆದು, ನಿನ್ನ ಮನಸ್ಸನ್ನು  ಅನನ್ಯಭಕ್ತಿಯಿಂದ. 


ನನ್ನಲ್ಲಿ ತೊಡಗಿಸಿ, ಚರಾಚರ ಪ್ರಾಣಿಗಳನ್ನು. ಸಮದೃಷ್ಟಿಯಿಂದ 
ನೋಡುತ್ತಾ ಭೂಮಿಯಲ್ಲಿ ಸ್ವಚ್ಛಂದವಾಗಿ ಸಂಚರಿಸುತ್ತಿರು.॥ ೬ ॥ 


| ಈ ಜಗತ್ತಿನಲ್ಲಿ ಮನಸಿನಿಂದ ಯೋಚಿಸಲಾಗುವ, ವಾಣಿಯಿಂದ 


ನುಡಿಯಲಾಗುವ, ಕಣ್ಣುಗಳಿಂದ ನೋಡಲಾಗುವ, ಕಿವಿಗಳಿಂದ 
ಕೇಳಲಾಗುವ, ಮೂಗಿನಿಂದ. ಮೂಸುವ, ಚರ್ಮದಿಂದ 
ಸರ್ಶಿಸುವ ಎಲ್ಲವೂ ನಾಶವುಳ್ಳದ್ದಾಗಿದೆ. ಸ್ವಷ್ಠದಂತೆ ಮನೋವಿಲಾಸ 
ವಾಗಿದೆ. ಅದಕ್ಕಾಗಿ ಮಾಯಾಮಾತ್ರವಾಗಿದ್ದು ಮಿಠ್ಕೆಯಾಗಿದೆ 
ಎಂದು ತಿಳಿದುಕೊ. ॥ ೭ ॥ ಚೆಂಚೆಲಚಿತ್ತವುಳ್ಳ ಅಸಂಯಮಿ 
ಮನುಷ್ಯನಿಗೆ ನಾನಾತ್ವದ ಭಾವನೆ ಉಂಟಾಗುತ್ತದೆ. ಇಂತಹ 
ಭ್ರಮೆ ಉಂಟಾದಬಳಿಕ ಇದು ಗುಣ, ಇದು ದೋಷ ಎಂಬೀ 
ಭೇದದ್ಭಷ್ಟಿ ಉಂಟಾಗಿದ್ದು ತನ್ನಲ್ಲೇ ಕಲ್ಪಿಸಿಕೊಂಡದ್ದಾಗಿದೆ. ಇಂತಹ 
ಜನರಿಗಾಗಿಯೇ ಕರ್ಮ (ಶಾಸ್ತ್ರವಿಹಿತ ಕರ್ಮ), ಅಕರ್ಮ (ಶಾಸ್ತ್ರ 
ನಿಷಿದ್ದಕರರ್ಮ), ವಿಕರ್ಮ (ವಿಹಿತಕರ್ಮದ ತ್ಯಾಗ) - ಇವುಗಳ 
ಪ್ರತಿಪಾದಿಸಲಾಗುತ್ತದೆ. ॥ ೮ ॥ ಆದುದರಿಂದ ಎಲ್ಲೆ 
ಉದ್ದವನೇ! ನೀನು ನಿನ್ನ ಇಂದ್ರಿಯಗಳನ್ನು, ಚಿತ್ರವನ್ನು ವಶಪಡಿಸಿ 
ಕೊಂಡು ಈ ಸಮಸ್ತ ವಿಶ್ವವನ್ನು ಆತ್ಮನಲ್ಲಿ ನೋಡು ಮತ್ತು ಆತ್ಮವನ್ನು 
ಅಧೀಶ್ವರನಾದ ನನ್ನಲ್ಲಿ ನೋಡು. ॥ ೯ ॥ ಎಲ್ಲರ ಆತ್ಮವು ನಾನೇ 
ಆಗಿದ್ದೇನೆ ಎಂದು ಅರಿತು ಬಲ್ಲ ದೇಹಧಾರಿಗಳಲಿ ಲ್ಲಿ ಆತ್ಮಭೂತನಾಗಿ 
ಹೋಗು. ತನ್ನ ಆತ್ಯಾನುಭವದಲ್ಲಿ ಆನಂದಮಗ್ಗನಾಗಿ ಜ್ಞಾನ 
ವಿಜ್ಞಾನದಿಂದ 'ಸಂಪನ್ನನಾಗಿರು. ಮತ್ತೆ ಯಾವುದೇ ವಿಘಗಳು 
ಬಂದರೂ ನೀನು ಪೀಡಿತನಾಗಲಾರೆ. 1 ೧೦॥ ಗುಣ ಮತ್ತು 
ದೋಷ ಇವೆರಡರಿಂದ ಪೂರ್ಣವಾಗಿ ಅತೀತನಾಗು. ಮಗುವು 
ಗುಣಬುದ್ಧಿಯಿಂದ ವಿಹಿತಕರ್ಮವನ್ನು ಮಾಡುವುದಿಲ್ಲ. ದೋಷ 
ಬುದ್ಧಿಯಿಂದ ನಿಷಿದ್ದದಿಂದ ನಿವೃತ್ತನಾಗುವುದಿಲ್ಲ ಅರ್ಥಾತ್‌ 
ಮಗುವಿನಲ್ಲಿ ಗುಣಬುದ್ದಿಯೂ ಇರುವುದಿಲ್ಲ ದೋಷಬುದ್ಧಿಯೂ 
ಇರುವುದಿಲ್ಲ ಅದಾದರೋ ಪರಮಹಂಸನಂತೆ ಇರುತ್ತದೆ. 
ಹಾಗೆಯೇ ನೀನೂ ಗುಣ-ದೋಷಗಳಿಂದ ಅಶೀತನಾಗು. ॥ ೧೧ ॥ 
ಯೋಗಿಯು ಸಮಸ್ತ ಪ್ರಾಣಿಗಳಲ್ಲಿ ಸುಹೃದ್‌ಭಾವವಿರಿಸಬೇಕು. 
ಚಿತ್ರದಲ್ಲಿ ಸದಾಕಾಲ ಶಾಂತಿಯಿದ್ದು ಏಕಮಾತ್ರ ಪರಮಾತ್ಮನ 
ಅನುಭವವು ದೃಢವಾಗಿ ಇರಬೇಕು. ಇಡೀ ವಿಶ್ವವು ನನ್ನದೇ 
ಸ್ವರೂಪವೆಂದು ತಿಳಿಯಬೇಕು. ಹೀಗಾದಾಗ ಮತ್ತೆ ಅವನು ಜನ್ನ 
ಮಡದ ಚಕ್ರದಲ್ಲಿ ಬೀಳುವುದಿಲ್ಲ ॥ ೧೨ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಭಗವಾನ್‌ ಶ್ರೀಕೃಷ್ಣನು ಹೀಗೆ ಆದೇಶಿಸಿದಾಗ ಪರಮಪ್ರೇಮೀ 
ಉದ್ಧವನು ಭಗವಂತನಿಗೆ ನಮಸ್ಕರಿಸುತ್ತಾ ದ ತತ್ತ್ವಜ್ಞಾನ ಪ್ರಾಪ್ತಿಯ 
ಬಯಕೆಯಿಂದ ಇಂತು ಪ್ರಶ್ನಿಸಿದನು - ॥ ೧೩ ॥ 


636 


ಉದ್ಧವ ಉವಾಚ 
ಯೋಗೇಶ ಯೋಗವಿನ್ಯಾಸ ಯೋಗಾತ್ಮನ್‌ ಯೋಗಸಂಭವ | 
ನಿೀಶ್ರೇಯಸಾಯ ಮೇ ಪ್ರೋಕ್ಸಸ್ಟ್ಯಾಗಃ ಸಂನ್ಯಾಸಲಕ್ಷಣಃ 
1 ೧೪ ॥ 


ತ್ಯಾಗೋರಯಂದುಷ್ಕರೋ ಭೂಮನ್‌ ಕಾಮಾನಾಂವಿಷಯಾತ್ಮರಿಃ | 
ಸುತರಾಂ ತ್ವಯಿ ಸರ್ವಾತ್ಮನ್ಯಭಕ್ಕೈರಿತಿ ಮೇ ಮತಿಃ 
1 ೧೫ ॥ 


ಕೋರಠರಹಂ ಮಮಾಹಮಿತಿ ಮೂಢನಮುತಿರ್ವಿಗಾಢ- 
ಸ್ಪನ್ಮಾಯಯಾ ಎರಚಿತಾತ್ಮನಿ ಕಾನುಬಂಧೇ । 

ತತ್ತ್ವಂಜಸಾ ನಿಗದಿತಂ ಭವತಾ ಯಥಾಹಂ 
ಸಂಸಾಧಯಾಮಿ ಭಗವನ್ನನುಶಾಧಿ ಭೃತ್ಯಮ್‌ ॥ ೧೬ ॥ 


ಸತ್ಯಸ್ಯ ತೇ ಸ್ಪದ್ಧಶ ಆತ್ಮನ ಆತ್ಮನೋತನ್ಯಂ 
ವಕ್ತಾರಮೀಶ ವಿಬುಧೇಷ್ಟನಿ ನಾನುಚಕ್ಲೇ । 

ಸರ್ವೇ ವಿಮೋಹಿತಧಿಯಸ್ತವ ಮಾಯಯೇಮೇ 
ಬ್ರಹ್ಮಾದಯಸ್ತನುಭ್ಛತೋ ಬಹಿರರ್ಥಭಾವಾಃ ॥ ೧೭ ॥ 


ತಸ್ಥಾದ್ದನಂತಮನವದ್ಯಮನಂತಪಾರಂ 
ಸರ್ವಜ್ಞಮೀಶ್ಚರಮಕುಂಠವಿಕುಂಠಧಿಷ್ಟಮ್‌ । 
ನಿರ್ವಿಣ್ಣಧೀರಹಮು ಹ ವೃಜಿನಾಭಿತಪ್ಪೋ 
ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ ॥ ೧೮ ॥ 


ಶ್ರೀಭಗವಾನುವಾಚ 
ಪ್ರಾಯೇಣ ಮನುಜಾ ಲೋಕೇ ಲೋಕತತ್ವ್ವವಿಚಕ್ಕಣಾಃ । 
ಸಮುದ್ಧರಂತಿ ಹ್ಯಾತ್ಮಾನಮಾತ್ಮನೈವಾಶುಭಾಶಯಾತ್‌ 
| ೧೯ Il 


ಆತ್ಮನೋ ಗುರುರಾತ್ಮೈವ ಪುರುಷಸ್ಕ ವಿಶೇಷತಃ । 
ಯತ್ನತ್ರಕ್ಟಾನುಮಾನಾಭ್ಯಾಂ ಶ್ರೇಯೋತಸಾವನುವಿಂದತೇ 
|| ೨೦ 11 


ಪುರುಸಸ್ತೇ ಚ ಮಾಂ ಧೀರಾಃ ಸಾಂಖ್ಯಯೋಗವಿಶಾರದಾಃ | 
ಆವಿಸ್ಟರಾಂ ಪ್ರಪಶ್ಯಂತಿ ಸರ್ವಶಕು ್ಯಿಪಬ್ಬ ಲಹಿತಮ್‌ 
॥ ೨೧ ॥ 


ಶ್ರೀಮದ್ಭಾಗವತ 


Kee 


[ ಅಧ್ಯಾಯ T 


ಉದ್ದವನಿಂತೆಂದನು - ಓ ಭಗವಂತಾ! ನೀನೇ ಯೋಗದ 
ಒಡೆಯನಾಗಿರುವೆ. ಯೋಗವು ನಿನ್ನಲ್ಲೇ ಪ್ರತಿಷ್ಠಿತವಾಗಿದೆ. ನೀನು 
ಸಾಕ್ಟಾತ್‌ ಯೋಗದ ಸ್ವರೂಪವೇ ಆಗಿರುವೆ. ಯೋಗದ ಜನ್ಮ 
ಸ್ಥಾನವು ನೀನೇ ಆಗಿರುವೆ. ನೀನು ನನಗಾಗಿ ಪರಮ ಶ್ರೇಯಸ್ಸಿ 
ಗಾಗಿಯೇ ಸಂನ್ಯಾಸರೂಪೀ ತ್ಯಾಗದ ಲಕ್ಷಣವನ್ನು ಉಪದೇಶಿಸಿ 


| ರುವೆ. ॥ ೧೪ ॥ ಅನೇಕ ಕಾಮನೆಗಳಲ್ಲಿ ಸಿಕ್ಕಿಕೊಂಡಿರುವ ವಿಷಯೀ 


ಜೀವರಿಗೆ ಈ ತ್ಯಾಗದ ತತ್ತ್ವವು ತಿಳಿಯಲು ಬಹು ಕಠಿಣವಾಗಿದೆ. 
ಮುಖ್ಯವಾಗಿ ನಿನ್ನ ಭಕ್ತಿಯಿಂದ ವಿಮುಖರಾದವರಿಗಂತೂ ಇನ್ನೂ 
ಆಗಿದೆ. ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯ 
ವಾಗಿದೆ. ॥ ೧೫ ॥ ಪ್ರಭುವೇ | ನಾನೂ ಕೂಡ "ನಾನು-ನನ್ನದು" 
ಎಂಬ ಸುಳಿಯಲ್ಲಿ ಸಿಕ್ಕಿಕೊಂಡಿರುವೆನು. ನನ್ನ ಬುದ್ಧಿಯೂ ನಿನ್ನದೇ 
ಮಾಯೆಯಿಂದ ನನ್ನ ಪರಿವಾರದ ಆಪ್ತಜನರ ಕುರಿತು ಅಹಂತೆ, 
ಮಮತೆಯಲ್ಲಿ ಮೂಢಕೆಯಿಂದ ಬಿಡಲಾರದಷ್ಟು ಆಳವಾಗಿ 
ಬೇರೂರಿದೆ. ನೀನು ಈಗ ಪ್ರತಿಪಾದಿಸಿದ ಸಂನ್ಯಾಸ ತ್ಯಾಗದ 
ಧರ್ಮವನ್ನು ನಾನು ಹೇಗೆ ಸಹಜಭಾವದಿಂದ ಸಾಧನೆ ಮಾಡ 
ಬಲ್ಲೆ? ಎಂಬುದೇ ಯೋಚನೆಯಾಗಿದೆ. ಸೇವಕನಾದ ನನಗೆ 
ಸರಳ ರೀತಿಯಿಂದ ನೀನು ಉಪದೇಶಿಸುವ ಕೃಪೆಮಾಡ 
ಬೇಕು. ॥ ೧೬ ॥ ಪ್ರಭುವೇ! ನೀನೇ ಸತ್ಯಸ್ವರೂಪನಾಗಿರುವೆ. 
ಎಲ್ಲರ ನೇತ್ರಸ್ವರೂಪ ಅರ್ಥಾತ್‌ ಪ್ರಕಾಶಕನೂ ನೀನೇ ಆಗಿರುವೆ. 
ಎಲ್ಲರ ಆತ್ಮವೂ ನೀನೇ ಆಗಿರುವೆ. ಇಂತಹ ನೀನಿರುವಾಗ ಈ 
ಆತ್ಮತತ್ತ್ವದ ವಿಷಯದಲ್ಲಿ ಪ್ರತಿಪಾದಿಸುವವರು ನಿನ್ನಿಂದ ಬೇರೆ 
ಯಾರನ್ನೂ ನಾನು ನೋಡುವುದಿಲ್ಲ ಏಕೆಂದರೆ, ಬ್ರಹ್ಮನಿಂದ 
ಹಿಡಿದು ಇರುವವರೆಲ್ಲ ಜೀವರೂ ನಿನ್ನ ಮಾಯೆಯಿಂದ ಮೋಹಿತ 
ರಾಗಿರುವರು. ಆದ್ದರಿಂದ ಅವರು ಬಾಹ್ಯವಸ್ತುಗಳನ್ನೇ ಸತ್ಯವೆಂದು 
ಭಾವಿಸುತ್ತಾರೆ. ॥ ೧೭ ॥ ಪ್ರಭುವೇ! ನರಸಖ ನಾರಾಯಣ 
ಸ್ವರೂಪಿಯಾದ ನಿನ್ನಲ್ಲಿ ನಾನು ಶರಣಾಗಿದ್ದೇನೆ. ನೀನು ನಿರಂಜನ 
ನಾಗಿರುವೆ, ನಿನಗೆ ಅಂತ್ಯ-ಪಾರಗಳಿಲ್ಲ ನೀನು ಸರ್ವಜ್ಞನಾಗಿದ್ದು 
ಎಲ್ಲರ ನಿಯಾಮಕನಾಗಿರುವೆ. ಅವಿನಾಶೀ ವೈಕುಂಠವು ನಿನ್ನದೇ 
ಧಾಮವಾಗಿದೆ. ನಾನು ಸಂಸಾರದಿಂದ ದುಖಿತನಾಗಿ ಸಂತಪ್ಪ 
ನಾಗಿರುವೆನು. (ನೀನು ನನಗೆ ಶ್ರೇಯಸ್ಸಿನ ಉಪದೇಶವನ್ನಿತ್ತು 
ನನ್ನನ್ನು ಉದ್ದರಿಸು.) 0೮ 

ಭಗವಂತನೆಂದನು - ಪ್ರಿಯ ಉದ್ದವಾ! ಪ್ರಾಯಶಃ ಈ 
ಪ್ರಪಂಚದ ವಾಸ್ತವಿಕ ಸ್ವರೂಪವನ್ನು ತಿಳಿಯಲು ಈ ಲೋಕವು 


| ಅನಿತ್ಯವಾಗಿದೆ ಎಂದು ತಿಳಿದ ವಿದ್ವಾಂಸರಾದವರು ತಾವೇ ತಮ್ಮನ್ನು 


ಅಮಂಗಳಕರವಾದ ವಿಷಯವಾಸನೆಗಳಿಂದ ಉದ್ದರಿಸಿಕೊಳ್ಳು 
ತ್ತಾರೆ. ॥ ೧೯ ॥ ವಿಶೇಷವಾಗಿ ಮನುಷ್ಯನಿಗೆ ಅವನ ಆತ್ಮನೇ 
ಅನುಮಾನ ಪ್ರಮಾಣದ ಮೂಲಕ ಸ್ವತಃ ತನ್ನ ಶ್ರೇಯಸ್ಸನ್ನು 
ಪಡೆಯಲು ಸಮರ್ಥನಾಗಿರುವನು. ॥ ೨೦ ॥ ಸಾಂಖ್ಯಶಾಸ್ತ್ರಮತ್ತು 
ಯೋಗಶಾಸ್ಪಗಳಲ್ಲಿ ಪ್ರವೀಣರಾದ ಜ್ಞಾನಿಗಳು ಮನುಷ್ಯ 
ಯೋನಿಯಲ್ಲೇ ಸರ್ವಶಕ್ಕಿ ಸಂಪನ್ನ ಪರಮಾತ್ಮನಾದ ನನ್ನನ್ನು 
ಆಪರೋಕ್ಪದಿಂದ ಹಾಗೂ ಸರ್ವವ್ಯಾಪಕ ವಿರಾಟ್‌ ಸಗುಣ ನಿರಾಕಾರ 
ರೂಪದಿಂದಲೂ ನನ್ನ ಸಾಕ್ಟಾತ್ಕಾರವನ್ನು ಪಡೆಯುತ್ತಾರೆ. ॥ ೨೧ ॥ 


7 ಅಧ್ಯಾಯ] ಏಕಾದಶ ಸೃಂಧ 637 





































ಏಕದ್ವಿತ್ರಿಚತುಷ್ಟಾದೋ ಬಹುಪಾದಸ್ತಥಾಪದಃ । | ನಾನು ಒಂದು ಕಾಲಿನ ಪ್ರಾಣಿಗಳನ್ನು, ಎರಡು ಕಾಲಿನ, ಮೂರು 
ಬಹ್ವ್ಯ: ಸಂತಿ ಪುರಃ ಸೃಷ್ಟಾಸ್ಥಾಸಾಂ ಮೇ ಪೌರುಷೀ ಪ್ರಿಯಾ | ಕಾಲಿನ, ನಾಲ್ಕು ಕಾಲಿನ, ಅನೇಕ ಕಾಲುಗಳುಳ್ಳ ಮತ್ತು ಕಾಲಿಲ್ಲದ 


| ಅನೇಕ ಪ್ರಕಾರದ ಯೋನಿಗಳನ್ನು ನಿರ್ಮಾಣ ಮಾಡಿರುವೆನು. 
ಆದರೆ ಇವೆಲ್ಲದರಲ್ಲಿ ದ್ವಿಪಾದಿಯಾದ ಮನುಷ್ಯ ಶರೀರವೇ ನನಗೆ 
ಎಲ್ಲಕ್ಕಿಂತ ಹೆಚ್ಚುಪ್ರಿಯವಾದುದು. ॥ ೨೨ ॥ ಭಗವಂತ ಹೇಳುತ್ತಾನೆ 
ನಾನಾದರೋ ಅಗ್ರಾಹ್ಯನಾಗಿದ್ದರೂ ಈ ಮನುಷ್ಯ ಶರೀರದ 
ಮೂಲಕವೇ ತಿಳಿಯಲ್ಪಡುವ ಕಾರಣಗಳಾದ ಹೇತುಗಳಿಂದ, 
ಗುಣಗಳಿಂದ, ಚೆಹ್ನೆಗಳಿಂದ, ಅನುಮಾನದಿಂದ ಈಶ್ವರನಾದ ನನ್ನನ್ನು 
ಹುಡುಕಿಕೊಳ್ಳುತ್ತಾರೆ. ॥ ೨೩ ॥ ಈ ವಿಷಯದಲ್ಲಿ ಮಹಾತ್ಮರು 
ಒಂದು ಪ್ರಾಚೀನ ಇತಿಹಾಸವನ್ನು ಹೇಳುತ್ತಿರುತ್ತಾರೆ. ಆ ಇತಿಹಾಸವು 
ಪರಮ ತೇಜಸ್ವೀ ಅವಧೂತ ದತ್ತಾತ್ರೇಯ* ಮತ್ತು ಯದುರಾಜನ 
ಸಂವಾದರೂಪದಲ್ಲಿದೆ. ॥ ೨೪ ॥ ಒಮ್ಮೆ ಧರ್ಮದ ಮರ್ಮಜ್ಞ 
ನಾದ ಯದುರಾಜನು ಓರ್ವ ತ್ರಿಕಾಲದರ್ಶಿ ತರುಣ ಅವಧೂತ 
ಬ್ರಾಹ್ಮಣನು ನಿರ್ಭಯನಾಗಿ ಸಂಚರಿಸುವುದನ್ನು ನೋಡಿದನು. 
ಆಗ ಅವನು ಆ ಅವಧೂತನಲ್ಲಿ ಪ್ರಶ್ನಿಸಿದನು - ॥ ೨೫ ॥ 
ಯದುರಾಜನು ಕೇಳಿದನು - ಬ್ರಾಹ್ಮಣ ಶ್ರೇಷ್ಠರೇ | ನೀವಾ 
ದರೋ ಯಾವ ಕರ್ಮವನ್ನೂ ಮಾಡುತ್ತಿಲ್ಲ ಆದರೂ ನಿಮಗೆ ಈ 
ಅತ್ಯಂತ ನೈಪುಣ್ಯ ಬುದ್ಧಿಯು ಹೇಗೆ ಬಂತು? ಅಂತಹ ಶ್ರೇಷ್ಠ 
ಬುದ್ಧಿಯನ್ನು ಆಶ್ರಯಿಸಿ ನೀವು ಪರಮವಿದ್ವಾಂಸರಾಗಿದ್ದರೂ 
ಬಾಲಕನಂತೆ ಪ್ರಪಂಚದಲ್ಲಿ ಅಲೆದಾಡುತ್ತಿರುವಿರಲ್ಲಾ! ॥ ೨೬ ॥ 
ಪ್ರಾಯಶಃ ಜನರು ಒಂದಲ್ಲ ಒಂದು ಕಾಮನೆಯಿಂದಲೇ ಧರ್ಮ, 
ಅರ್ಥ, ಕಾಮದಲ್ಲಿ ಹಾಗೂ ತತ್ತ್ವಜ್ಞಾನದ ಇಚ್ಛೆಯಲ್ಲಿ ಪ್ರವೃತ್ತ 
ರಾಗಿ ಅದರ ಬದಲು ಆಯುಸ್ಸು ಕೀರ್ತಿ, ಅಥವಾ ಧನ-ಸಂಪತ್ತು 
| ಸಿಗಬಹುದು ಎಂದು ಯೋಚಿಸುವುದನ್ನು ನೋಡಲಾಗುತ್ತದೆ. 
ಆದರೆ ನಿಮ್ಮನ್ನು ನೋಡಿದರೆ - ನೀವು ಸಮರ್ಥರಾಗಿದ್ದು ಜ್ಞಾನೀ 
ಹಾಗೂ ದಕ್ಷರಾಗಿರುವಿರಿ ಸುಂದರ ಶರೀರವೂ ಇದೆ. ಅಮೃತ 
ಭಾಷಿಗಳಾಗಿದ್ದೀರಿ. ಆದರೂ ನೀವು ಏನನ್ನೂ ಮಾಡುವುದಿಲ್ಲ 
ಬಯಸುವುದಿಲ್ಲ ಇಂತಹ ವಿದ್ವಾಂಸರಾಗಿದ್ದರೂ ನೀವು ಜಡ 
ನಂತೆ, ಉನ್ಮತ್ತನಂತೆ ಅವಧೂತನಂತೆ ಪ್ರಪಂಚದಲ್ಲಿ ಅಲೆದಾಡುತ್ತಿ 
ರುವಿರಿ, ॥ ೨೭-೨೮ ॥ ಬೇರೆ ಜನರಾದರೋ ಕಾಮ, ಕ್ರೋಧ, 
ಲೋಭರೂಪೀ ದಾವಾನಲದಲ್ಲಿ ಬೇಯುತ್ತಿರುವರು. ಆ ಅಗ್ನಿ 
ಯಿಂದ ರಕ್ಷಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲದಿದ್ದರೂ ನೀವಾ 
ದರೋ ಪೂರ್ಣವಾಗಿ ಮುಕ್ತರಾಗಿದ್ದೀರಿ. ಗಂಗೆಯ ನೀರಿನಲ್ಲಿ 
ನಿಂತ ಆನೆಗೆ ದಾವಾನಲದ ಶಾಖ ತಗಲದೆ ಶೀತಲತೆಯನ್ನೇ 
ಅನುಭವಿಸುತ್ತದೆ. ಹಾಗೆಯೇ ನೀವು: ಈ ಪ್ರಪಂಚದ ಯಾವ 
ತಾಪವೂ ಇಲ್ಲದೆ ಸ್ವಸ್ಥರಾಗಿರುವಿರಲ್ಲ! ॥ ೨೯ ॥ ಬ್ರಾಹ್ಮಣೋ 
ತಮಾ | ನಿಮಗೆ ಈ ಪ್ರಪಂಚದಲ್ಲಿ ಯಾರ ಕುರಿತು ಕಿಂಚಿತ್ತಾದರೂ 
| ಆಸಕ್ತಿಯಿಲ್ಲ ನೀವು ನಿಮ್ಮ ಶುದ್ಧ ಸ್ವರೂಪದಲ್ಲಿಯೇ ಸದಾ ಸ್ಥಿತ 
ಬ್ರೂಹಿ ಸರ್ಶವಿಹೀನಸ್ಕ ಭವತಃ ಕೇವಲಾತ್ಮನಃ ರಾಗಿರುವಿರಿ. ನಿಮ್ಮ ಈ ಆನಿರ್ವಚರೀಯ ಆನಂದದ ಕಾರಣ 
॥ ೩೦ ॥ | ವೇನು? ಇದನ್ನು ತಾವು ನನಗೆ ತಿಳಿಸುವ ಕೃಪೆಮಾಡಬೇಕು. ॥ 3.೦ ॥ 
ನ ದಶ್ರಾತ್ರೇಯನು ಸ್ವಯಂ ಭಗವಂತನ ಅವತಾರವಾಗಿದ್ದಾನೆ. ಅವನು ಜನರಿಗೆ ಪಾಠಹೇಳುವ ಉದ್ದೇಶದಿಂದಲೇ ಈ ಇಪ್ಪತ್ತನಾಲ್ಕು ಗುರುಗಳನ್ನು 
ಹೆಸರಿಸಿದ್ದಾನೆ. ಉದಾಹರಣೆಯಿಂದ ಉಪದೇಶವನ್ನು ಗ್ರಹಿಸಲು, ತಿಳಿಯಲು ಸುಲಭವಾಗುತ್ತದೆ. ಆದ್ದರಿಂದ ಸಾರವಾದ ಮಾತನ್ನು ಗ್ರಹಿಸಬೇಕು. 


I ೨೨ ॥ 


ಅತ್ರ ಮಾಂ ಮಾರ್ಗಯಂತ್ಯದ್ಧಾ ಯುಕ್ತಾ ಹೇತುಭಿರೀತ್ಸರಮ್‌ । 
ಗೃಹ್ಯಮಾಣೈರ್ಗುಣೈರ್ಲಿಂಗೈರಗ್ರಾಹ್ಯಮನುಮಾನತಃ 
Il ೨೩ 1 


ಅತ್ರಾಪದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಅವಧೂತಸ್ಯ ಸಂವಾದಂ ಯದಜೋರಮಿತತೇಜಸಃ 
11 2೪ I 


ಅವಧೂತಂ ದ್ವಿಜಂ ಕಂಚಿಚ್ಚರಂತಮಕುತೋಭಯಮ್‌ । 
ಕವಿಂ ನಿರೀಕ್ಷ್ಯ ತರುಣಂ ಯದುಃ ಪಪ್ರಚ್ಛ ಧರ್ಮವಿತ್‌ 
॥ 2೫ ॥ 


ಯದುರುವಾಚ 
' ಕುತೋ ಬುದ್ದಿರಿಯಂ ಬ್ರಹ್ಮನ್ನಕರ್ತುಃ ಸುವಿಶಾರದಾ | 
ಯಾಮಾಸಾದ್ಯ ಭವಾನ್ಲೋಕಂ ವಿದ್ಧಾಂಶ್ನರತಿ ಬಾಲವತ್‌ 

॥ ೨೬ ॥ 


ಪ್ರಾಯೋ ಧರ್ಮಾರ್ಥಕಾಮೇಹು ವಿದಿತ್ತಾಯಾಂ ಚಮಾನವಾಃ 
ಹೇತುನೈವ ಸಮೀಹಂತೇ ಆಯುಷೋ ಯಶಸಃ ಶ್ರಿಯಃ 
| ೨೭ 


ತಂತು ಕಲ್ಪ ಕವಿರ್ದಕ್ಕಃ ಸುಭಗೋರಮೃತಭಾಷಣಃ। 
ನ ಕರ್ತಾ ನೇಹಸೇ ಕಿಂಚಿಜ್ಹಡೋನ್ನತ್ತಪಿಶಾಚವತ್‌ 
I ೨೮ ॥ 


ಜನೇಷು ದಹ್ಕಮಾನೇಷು ಕಾಮಲೋಭದವಾಗಿನಾ । 
ನ ತಪ್ಕಸೇತಗ್ನಿನಾ ಮುಕ್ತೋ ಗಂಗಾಂಛಭಸ್ಟ ಇವ ದ್ವಿಪಃ 
1 ೨೯॥ 


ತ್ವಂ ಹಿ ನಃ ಪೃಚ್ಛತಾಂ ಬ್ರಹ್ಮನ್ನಾತ್ಮನ್ಯಾನಂದಕಾರಣಮ್‌ 


638 


ಶ್ರೀಮದ್ಭಾಗವತ 


[ ಆಧ್ಯಾಯ 7 





ತ್ತ ಔ ಶ್ರ ಸ ಚ 
ಯದುನೈವಂ ಮಹಾಭಾಗೋ ಬ್ರಹ್ಮಣ್ಯೇನ ಸುಮೇಧಸಾ । 
ಪೃಷ್ಟ ಸಭಾಜಿತಃ ಪ್ರಾಹ ಪ್ರಶ್ರಯಾವನತಂ ದ್ವಿಜಃ 
11 ೩೧) ॥ 


ಬ್ರಾಹ್ಮಣ ಉವಾಚ 
ಸಂತಿ ಮೇಗುರವೋ ರಾಜನ್‌ ಬಹವೋ ಬುದ್ಧುುಷಾಶ್ರಿತಾಃ । 
ಯತೋ ಬುದ್ದಿಮುಪಾದಾಯ ಮುಕ್ಕೋ5ಟಾಮೀಹ ತಾನ್‌ಶ್ವಣು 
1೩೨1 


ಪೃಥಿವೀ ವಾಯುರಾಕಾಶಮಾಪೋ5 ಗಿತಂದ್ರಮಾ ರವೀ । 
ಕಪೋತೋ5ಜಗರಃ ಸಿಂಧುಃ ಪತಂಗೋ ಮಧುಕೃದ್ಧಜಃ 
Il ೩೩ 1 


ಮಧುಹಾ ಹರಿಣೋ ಮೀನು ಪಿಂಗಲಾ ಕುರರೋ5ರ್ಭಕ। 
ಕುಮಾರೀ ಶರಕೃತರ್ಪ ಊರ್ಣನಾಭಿಃ ಸುಪೇಶಕೃತ್‌ 
| ೩೪ ॥ 


ಏತೇ ಮೇ ಗುರವೋ ರಾಜನ್‌ಚತುರ್ವಿಂಶತಿರಾಶ್ರಿತಾಃ | 
ಶಿಕ್ಷಾ ವೃತ್ತಿಭಿರೇತೇಷಾಮನ್ವಶಿಕ್ಟಮಿಹಾತೃನಃ 
1 ೩೫॥ 
ಯತೋ ಯದನುಶಿಕ್ಟಾಮಿ ಯಥಾ ವಾ ನಾಹುಷಾತ್ಸಜ । 
ತತ್ತಥಾ ಪುರುಷವ್ಯಾಘ್ರ ನಿಬೋಧ ಕಥಯಾಮಿ ತೇ 
WW ೩೬॥ 


ಭೂತೈರಾತ್ರಮ್ಯಮಾಣೋತಪಿ ಧೀರೋ ದೈವವಶಾನುಗ್ಛೆ: । 
ತದ್ದಿದ್ದಾನ್ನ ಚಲೇನ್ಮಾರ್ಗಾದನ್ನಶಿಕ್ಚಂ ಕಿತೇರ್ವತಮ್‌ 
UW ೩೭ 
ಶಶ್ನತ್ರರಾರ್ಥಸರ್ವೇಹಃ ಪರಾರ್ಥೈಕಾಂತ ಸಂಭವಃ। 
ಸಾಧುಃ ಶಿಕ್ಷೇತ ಭೂಭೃತ್ತೋ ನಗಶಿಷ್ಯಃ ಪರಾತ್ಮತಾಮ್‌ 


|| ೩೮ ॥ 


ಪ್ರಾಣವೃತ್ತೈವ ಸಂತುಷ್ಯೇನ್ಭುನಿರ್ನೈವೇಂದ್ರಿಯಪ್ರಿಯೈ: | 
ಜ್ಞಾನಂ ಯಥಾ ನ ನಶ್ಯೇತ ನಾವಕೀರ್ಯೇತ ವಾಜ್ಯನಃ 
೩೯ ॥ 


ವಿಷಯೇಷ್ಟಾವಿಷನ್ಯೋಗೀ ನಾನಾಧರ್ಮೆೇಷು ಸರ್ವತಃ । 
ಗುಣದೋಷವ್ಯಪೇತಾತ್ಥಾ ನ ವಿಷಜ್ನೇತ ಬಾಯುವತ್‌ 
11 ೪೮ I 


| ಬ್ಯಾನಸಾರ ಪ್ರಾಪ್ತವಾದುದೆಂದು ತಿಳಿದು, 





ಶ್ರೀಭಗವಂತನು ಹೇಳುತ್ತಾನೆ - ಉದ್ದವನೇ! ಬ್ರಾಹ್ಮಣರನ್ನು 
ಆದರಿಸುವ ಪರಮ ಬುದ್ಧಿವಂತ ಮಹಾರಾಜಾ ಯದುವು ಬಹಳ 
ವಿನಮ್ರಭಾವದಿಂದ ನತಮಸ್ತಕನಾಗಿ ಮಹಾಭಾಗ್ಯಶಾಲೀ ಬ್ರಾಹ್ಮಣ 
ಶ್ರೇಷ್ಠ ಅವಧೂತ ದಶ್ತಾತ್ರೇಯರನ್ನು ಹೀಗೆ ಸನ್ಫಾನಿಸಿದನು. 
ಅವನ ಪ್ರಶ್ನೆಗಳಿಗೆ ಅವಧೂತರು ಈ ಪ್ರಕಾರ ಉತ್ತರಿಸತೊಡಗಿ 


| ದರು. ॥ ೩೧ ॥ 


ಶ್ರೀದತ್ತಾತ್ರೇಯರೂಪೀ ಬ್ರಾಹ್ಮಣರು ಇಂತೆಂದರು. - 
ರಾಜನೇ! ನಾನು ನನ್ನ ಬುದ್ಧಿಯಿಂದ ಹಲವಾರು ಗುರುಗಳನ್ನು 
ಆಶ್ರಯಿಸಿದ್ದೇನೆ. ಅವರಿಂದ ಶಿಕ್ಷಣವನ್ನು ಪಡೆದು ನಾನು ಈ 
ಜಗತ್ತಿನಲ್ಲಿ ಮುಕ್ತಛಾವದಿಂದ ಸಂಚರಿಸುತ್ತಿದ್ದೇನೆ ಆ ನನ್ನಗುರು 
ಗಳ ಹೆಸರುಗಳನ್ನು ಹಾಗೂ ಅವರಿಂದ ಪಡೆದ ಶಿಕ್ಷಣವನ್ನು ಹೇಳು 
ವೆನು ಕೇಳು. ॥ ೩೨ ॥ ಭೂಮಿ, ವಾಯು, ಆಕಾಶ, ಜಲ, ಅಗ್ನಿ, 
ಚೆಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ, 
ದುಂಬಿ ಅಥವಾ ಜೇನುನೊಣ, ಆನೆ, ಜೇನು ತೆಗೆಯುವವನು, 


| ಜಿಂಕೆ, ಮೀನು, ಪಿಂಗಳಾವೇಶೈೆ, ಕುರರಪಕ್ಷಿ, ಮಗು, ಕುಮಾರೀ, 
| ಬಾಣವನ್ನು ತಯಾರಿಸುವವನು, ಸರ್ಪ, ಜೇಡರಹುಳು, ಭೃಂಗ 


ಕೀಟ - ಇವರೇ ನನ್ನ ಇಪ್ಪತ್ತನಾಲ್ಕು ಮಂದಿ ಗುರುಗಳು. ॥೩೩.-೩೪॥ 

ರಾಜನೇ! ನಾನು ಈ ಇಪ್ಪತ್ತನಾಲ್ಕು ಗುರುಗಳಿಂದ 
ಕಲಿತಿರುವ ವಿಷಯವನ್ನು ನಿನಗೆ ಹೇಳುತ್ತೇನೆ. ಎಲ್ಫೆ ಪುರುಷ 
ಶ್ರೇಷ್ಠ ಯಯಾತಿನಂದನಾ | ನೀನು ಅದನ್ನು ಯಹಾವ್ತಗ 
ಕೇಳು. ॥ ೩೫-೩೬ ॥ 

ಪೃಥ್ವಿಯ ದೃಷ್ಟಾಂತವನ್ನುಕೊಡುತ್ತಾ ಹೇಳುತ್ತಾರೆ- ಜ್ಞಾನಿಯು 
ತನಗೆ ಬೇರೆಯವರು ಎಷ್ಟೇ ದ ಅದೆಲ್ಲವೂ ಪ್ರಾರ 
ತನ್ನ ಸ್ವರೂಪದಿಂದ 
ಕಿಂಚಿತ್ತಾದರೂ ವಿಚಲಿತನಾಗಬಾರದು. ಇದನ್ನು ತಾನು ಪೃಥ್ವಿಯ 
ಕ್ಷಮಾಗುಣದಿಂದ ಕಲಿತೆ. ಪೃಥ್ವಿಯ ಸಮಸ್ತ ಕ್ರಿಯೆಗಳು 
ಪರೋಪಕಾರಕ್ಕಾಗಿಯೇ ಇರುತ್ತವೆ. ಪೃಥ್ವಿಯನ್ನು ಆಶ್ರಯಿಸಿದ 
ಪರ್ವತಗಳಿಂದ ಹಾಗೂ ವೃಕ್ಷಗಳಿಂದಲೂ ನಾನು ಪರೋಪಕಾರದ 
ಭಾವನೆಯನ್ನು ಕಲಿತೆನು. ॥ ೩೭-೩೮ ॥ 

(ವಾಯುವಿನ ಕುರಿತು ಹೇಳುವಾಗ-) ಮುನಿಯು. ಪ್ರಾಣ 
ವೃತ್ತಿಯಲ್ಲೇ ಸಂತುಷ್ಠನಾಗಿರಬೇಕು. ಅರ್ಥಾತ್‌ - ಪ್ರಾಣಧಾರಣೆ 
ಆಗುವಷ್ಟೇ ಆಹಾರವನ್ನು ತೆಗೆದುಕೊಳ್ಳಬೇಕು, ಇಂದ್ರಿಯಗಳ 
ತೃಪ್ತಿಗಾಗಿ ಅಲ್ಲ ಅದರಿಂದ ವಾಣಿ ಮತ್ತು ಮನಸ್ಸು ಅತ್ತ-ಇತ್ತ 
ಅಲೆದಾಡದಿರಲಿ, ತನ್ನ ಜ್ಞಾನವೂ ನಷ್ಟವಾಗದಿರಲಿ. ॥ ೩೯ ॥ 
ವಾಯುವು ಸರ್ವತ್ರ ಸಂಚರಿಸುತ್ತದೆ, ಆದರೆ ಯಾವುದರಲ್ಲಿಯೂ 
ಲಿಪ್ರವಾಗುವುದಿಲ್ಲ, ಗಂಧವನ್ನು ಗ್ರಹಿಸುತ್ತದೆ ಹಾಗೂ ಬಿಡುತ್ತದೆ. 
ಹಾಗೆಯೇ ಯೋಗಿಯು ಎಲ್ಲೆಡೆ ಸಂಚರಿಸುತ್ತಿದ್ದರೂ, ಅನೇಕ 
ಧರ್ಮಗಳ ವಿಷಯಗಳಿಂದ, ಅವುಗಳ ಗುಣ-ದೋಷಗಳಿಂದ 
ತನ್ನನ್ನುಸವ ೯ಥಾ ಬೇರೆಯಾಗಿಟ್ಟುಕೊಂಡು, ಅವುಗಳಲ್ಲಿ ಆಸಕ್ಕನಾಗ 
ಬಾರದು. ॥ ೪೦ ॥ 


ಏಕಾದಶಸಂಧ 


639 





7 ಅಧ್ಯಾಯ] 
ಪಾರ್ಥಿವೇಷ್ಟಿಹ ದೇಹೇಷು ಪ್ರವಿಷ್ಠಸ್ತದ್ಧುಣಾಶ್ರಯಃ | 
ಗುಣೈರ್ನ ಯುಜ್ಯತೇ ಯೋಗೀ ಗಂದೈರ್ವಾಯುರಿವಾತ್ಮದ್ಯಕ್‌ 
| | ೪೧ 
ಅಂತರ್ಹಿತಶ್ಚ ಸ್ಥಿರಜಂಗಮೇಷು 
ಬ್ರಹ್ನಾತ್ಸಭಾವೇನ ಸಮನ್ಹಯೇನ । 
ವ್ಯಾಪ್ತ್ನ್ಯಾವ್ಯವಚ್ಛೇದಮುಸಂಗಮಾತ್ಮನೋ 


ಮುನಿರ್ನಭಸ್ಥಂ ವಿತತಸ್ಯ ಭಾವಯೇತ್‌ ॥ ೪೨ ॥ 


ತೇಜೋತಬನ್ನಮಯೈರ್ಭಾವೈರ್ಮೆಫಾದ್ಯೆ ರ್ನಾಯುನೇರಿತ್ಯೆಃ | 
ನ ಸ್ಪೃಶ್ಯತೇ ನಭಸ್ತದ್ಧತ್ಯಾಲಸೃಷ್ಟೆ )ರ್ಗುಣೈಃ ಪುಮಾನ್‌ 
॥| ೪೩ 1 


ಸ್ವಚ್ಛ ಪ್ರಕೃತಿತಃ ಸ್ತಿಗ್ಬೋಮಾಧುರ್ಯಸ್ತೀರ್ಥಭೂರ್ನ್ವಣಾಮ್‌ | 
ಮುನಿಃ ಪುನಾತ್ಯಪಾಂ ಮಿತ್ರಮೀಕ್ಟೋಪಸ್ಫರ್ಶಕೀರ್ತನೈೆ: 
11 ೪ಳ || 


ತೇಜಸ್ವೀ ತಪಸಾ ದೀಪ್ರೋ ದುರ್ಧರ್ಷೋದರಭಾಜನಃ | 
ಸರ್ವಭಕ್ಟೋತಪಿ ಯುಕ್ತಾತ್ಸಾ ನಾದತ್ತೇ ಮಲಮಗ್ಗಿವತ್‌ 
1 ೪೫ 1 


ವಾಯುವು ಗಂಧವನ್ನು ಹೊತ್ತುಕೊಂಡು ಹೋಗುತ್ತದೆ, ಆದ 
ಅದರ ಗುಣ-ದೋಷಗಳಲ್ಲಿ ಅದು ಅಸಂಗವಾಗಿಯೇ ಇರುತ್ತದೆ. 
ಹಾಗೆಯೇ ಆತ್ಮಜ್ನಾನಿಯು ಎಲ್ಲೆಡೆ ವಿಚರಿಸುತ್ತಿದ್ದರೂ ಎಲ್ಲಿಯೂ 
ಗುಣ-ದೋಷಗಳಲ್ಲಿ ಸಿಕ್ಕಿಹಾಕಿಕೊಳ್ಳ ಬಾರದು. ಒಂದೇ ಆತ್ಮವು 
ಸರ್ವತ್ರ ಪರಿಪೂರ್ಣವಾಗಿದೆ. ಅದೇ ಆತ್ಮವು ಪಾರ್ಥಿವ 
| ಶರೀರದಲ್ಲಿಯೂ ಇದೆ. ಆದರೆ ಆತ್ಮವು ಶರೀರದಲ್ಲಿದ್ದರೂ 
| ನಿರ್ಲಿಪ್ರವಾಗಿರುವಂತೆ ಜ್ಞಾನಿಯೂ ಶರೀರದಲ್ಲಿ ಇದ್ದರೂ ಅದರ 
| ಗುಣ-ದೋಷಗಳೊಂದಿಗೆ ತನ್ನನ್ನು ಒಂದಾಗಿಸ ಬಾರದು. ॥ ೪೧ ॥ 
| (ಈಗ ಆಕಾಶದ ಉದಾಹರಣೆಯನ್ನು ಎರಡು ಶ್ಲೋಕಗಳಲ್ಲಿ 
| ತಿಳಿಸುತ್ತಾರೆ. 3) ಆಕಾಶವು ಎಲ್ಲ ಕಡೆಗಳಲ್ಲಿ ತುಂಬಿಕೊಂಡು, 
ಸರ್ವವ್ಯಾಪಕವಾಗಿದೆ. ಹಾಗೆಯೇ ಆ ಬ್ರಹ್ಮವು ಸ್ಥಾವರ ಜಂಗಮ 
| ಎಲ್ಲ ಪ್ರಾಣಿಗಳಲ್ಲಿ ಸಮರೂಪದಿಂದ ಮತ್ತು ಅನ್ವಯರೂಪದಿಂದ 
ಸರ್ವವ್ಯಾಪಕವಾಗಿದೆ. ಅರ್ಥಾತ್‌ - ಹೊರಗೆ ಒಳಗೆ ಎಲ್ಲೆಡೆ 
ಪರಿಪೂರ್ಣವಾಗಿದೆ. ಆ ಬ್ರಹ್ಮವು ಅಖಂಡರೂಪದಿಂದಿದ್ದು 
ಅಸಂಗವಾಗಿದೆ. ಇಂತಹ ಆತ್ಮನ ಸರ್ವವ್ಯಾಪಕತೆಯ ಅನುಭವವನ್ನು 
ಮುನಿಯು ಆಕಾಶದ ದೃಷ್ಟಾಂತದಿಂದ ಕಲಿಯಬೇಕು. ॥ ೪೨ ॥ 
ವಾಯುವಿನಿಂದ ಪ್ರೇರಿತವಾದ ಮೋಡಗಳ ಸಮೂಹ ಆಕಾಶದಲ್ಲೇ 
ಇರುತ್ತದೆ, ಆದರೆ ಆಕಾಶವು ಅವುಗಳಿಂದ ನಿರ್ಲಿಪ್ರವಾಗಿರುತ್ತದೆ. 
ಹಾಗೆಯೇ ಕಾಲನ ಪ್ರೇರಣೆಯಿಂದ ಸತ್ತ್ವಾದಿ ಮೂರು ಗುಣಗಳ 
ಕಾರ್ಯರೂಪೀ ಈ ಅಗ್ನಿ, ಜಲ, ಪೃಥ್ವಿ (ಅನ್ನ) ರೂಪದಲ್ಲಿ 
ನಿರ್ಮಿತ ಶರೀರ ಇಂದ್ರಿಯಾದಿಗಳಿಂದ ಪುರುಷನಿಗೆ ಯಾವ 
ಸಂಬಂಧವೂ ಇಲ್ಲ ॥ ೪೩ ॥ 

(ಈಗ ಜಲದ ಉದಾಹರಣೆಯನ್ನು ಕೊಡುತ್ತಾ 
ಹೇಳುತ್ತಾರೆ -) ನೀರು ಸ್ವಭಾವತಃ ಸ್ವಚ್ಛವಾಗಿದೆ, ಪ್ರಿಯವಾಗಿದೆ, 
ತೀರ್ಥವಾಗಿರುವುದರಿಂದ ಮನುಷ್ಯರನ್ನು ಪವಿತ್ರವಾಗಿಸುತ್ತದೆ. 
ಹಾಗೆಯೇ ಮುನಿಯ ಸ್ವಭಾವವು ಕೂಡ ಸ್ವಚ್ಛವಾಗಿರುತ್ತದೆ. 
| ಅವನು ಎಲ್ಲರಿಗೆ ಪ್ರಿಯನಾಗಿರುತ್ತಾನೆ. ತನ್ನ ದೃಷ್ಟಿಯ ಮೂಲಕ 
| ಹಾಗೂ ಮಧುರವಾಣಿಯಿಂದ ಜನರನ್ನು ಪದಿತ್ರರಾಗಿಸುತ್ತಾನೆ. 
| ಅದಕ್ಕಾಗಿ ಮುನಿಯು ಶುದ್ಧ ಸಿಗ್ಗ ಮಧುರ ಸ್ವಭಾವವನ್ನು 
| ಹೊಂದಿರುತ್ತಾನೆ. ॥ ೪೪ ॥ 

ಅಗ್ನಿಯು ತೇಜಸ್ವಿಯೂ, ಜ್ಯೋತಿರ್ಮಯನೂ ಆಗಿದ್ದಾನೆ. 
ಅವನು ದುರಾಧರ್ಷನು ಅವನನ್ನು ಯಾರೂ ಎದುರಿಸಲಾರರು 
ಸಂಗ್ರಹ ಪರಿಗ್ರಹಕ್ಕಾಗಿ ಅವನು ಪಾತ್ರೆಯಿಲ್ಲ ಉದರವೇ ಅವನ 
ಪಾತ್ರೆಯು. ಸರ್ವಭಕ್ಕಕನಾಗಿದ್ದರೂ ಆಯಾ ವಸ್ತುಗಳ ಗುಣ 
ದೋಷಗಳಿಂದ ಲಿಪ್ಪನಾಗುವುದಿಲ್ಲ ಹಾಗೆಯೇ ಮುನಿಯು 
ತಪಸ್ವಿ, ತೇಜಸ್ವಿ ಹಾಗೂ ಸರ್ವ ಭಾಷಿಯಾಗಿದ್ದರೂ ಆಯಾ 
ವಸ್ತುಗಳ ಗುಣದೋಷಗಳಿಂದ ಲಿಪ್ತನಾಗುವುದಿಲ್ಲ. ಸಂಗ್ರಹ, 
ಪರಿಗ್ರಹಗಳಿಂದ ದೂರವಿರಬೇಕು. ॥ ೪೫ ॥ ಅಗ್ನಿಯು ಕೆಲವೆಡೆ 
ಪ್ರಕಟವಾಗಿದ್ದು, ಕೆಲವೆಡೆ ಆಪ್ರಕಟವಾಗಿರುತ್ತದೆ ಹಾಗೂ ಅದರ 
ಉಪಾಸನೆಯೂ ಮಾಡಲಾಗುತ್ತದೆ. ಹಾಗೆಯೇ ಸಾಧುವು 
ಕೆಲವೆಡೆ ತನ್ನನ್ನು ಅಡಗಿಸಿಕೊಂಡು, ಕೆಲವೆಡೆ ಪ್ರಕಟಪಡಿಸುವನು. 
ಶ್ರೇಯೋಕಾಮಿಯಾದ ಪುರುಷರಿಗೆ ಅವನು ಉಪಾಸ್ಕನೂ 
ಆಗುತ್ತಾನೆ. ಆಗ್ಗಿಯಂತೆ ಅವರು ಸರ್ವಭಕ್ಷಿಯಾಗಿದ್ದಾರೆ. ಇಂತಹ 



















640 


ಶ್ರೀಮದ್ಭಾಗವತ 


[ ಅಧ್ಯಾಯ 7 





ಕೃಚಿಚ್ಛನ್ನಃ ಕೃಚಿತ್ತಷ್ಟ ಉಪಾಸ್ಯಃ ಶ್ರೇಯ ಇಚ್ಛತಾಮ್‌ । 
ಭುಂಕ್ತೇ ಸರ್ವತ್ರ ದಾತ್ಮಣಾಂ ದಹನ್ನಾಗುತ್ತರಾಶುಭಮ್‌ 
11 ೪೬ ॥| 


ಸಮಾಯಯಾ ಸೃಷ್ಟದಿದಂ ಸದಸಲ್ಲಕ್ಷಣಂ ವಿಭುಃ । 
ಪ್ರವಿಷ್ಠ್ಣ ಈಯತೇ ತತ್ತತ್ತ್ವರೂಪೋತಕ್ಗಿರಿವೈಥಸಿ 
11 ೪೭ 1 


ವಿಸರ್ಗಾದ್ಯಾಃ ಶೃಶಾನಾಂತಾ ಭಾವಾ ದೇಹಸ್ಯ ನಾತ್ಮನಃ | 
ಕಲಾನಾಮಿದ ಚಂದ್ರಸ್ಯ ಕಾಲೇನಾವ್ಯಕ್ತವರ್ತೃನಾ 
|| ಭಲೆ || 


ಕಾಲೇನ ಹ್ಯೋಘವೇಗೇನ ಭೂತಾನಾಂ ಪ್ರಭವಾಷ್ಯಯೌ | 
ನಿತ್ಯಾವಪಿ ನದೃಶ್ಯೇತೇ ಆತ್ಮನೋ5 ಗ್ನೇರ್ಯಥಾರ್ಚಿಷಾಮ್‌ 


11 ೪೯ || 


ಗುಣೈರ್ಗುಣಾನುಪಾದತ್ತೇ ಯಥಾಕಾಲಂ ವಿಮುಂಚತಿ । 
ನತೇಷು ಯುಜ್ಯತೇ ಯೋಗೀ ಗೋಭಿರ್ಗಾ ಇವ ಗೋಪತಿಃ 
11 ೫೦ 1 


ಬುಧೃತೇ ಸ್ವೇನ ಭೇದೇನ ವ್ಯಕ್ತಿಸ್ಥ ಇವ ತದ್ಧತಃ । 
ಲಕ್ಷ ತೇ ಸ್ಥೂಲಮತಿಭಿರಾತ್ಮಾ ಚಾವಸ್ಥಿತೋರರ್ಕವತ್‌ 
1೫೧ ॥ 


ನಾತಿಸ್ನೇಹಃ ಪ್ರಸಂಗೋ ವಾ ಕರ್ತವ್ಯಃ ಕ್ವಾಪಿ ಕೇನಚಿತ್‌ । 
ಕುರ್ವನ್ಸಿಂದೇತ ಸಂತಾಪಂ ಕಪೋತ ಇವ ದೀನಧೀಃ 


1 ೫೨ || 
ಕಪೋತಃ ಕಶ್ಚನಾರಣ್ಯೇ ಕೃತನೀಡೋ ವನಸತೌ। 
ಕಪೋತ್ಕಾ ಭಾರ್ಯಯಾ ಸಾರ್ಧಮುವಾಸ ಕತಿಚಿತಮಾಃ 

Il ೫೩ 1 


ಮಹಾಪುರುಷರಾದ ಸಾಧುಗಳು ಅನ್ನವೇ ಮುಂತಾದುವನ್ನು 
ಕೊಡುವವರ ಭೂತ, ಭವಿಷ್ಯದ ಎಲ್ಲ ಅಮಂಗಳಗಳನ್ನು ನಾಶ 
ಮಾಡಿಬಿಡುತ್ತಾರೆ. ಅವರನ್ನು ಪವಿತ್ರರಾಗಿಸುತ್ತಾರೆ. (ಇಂತಹ 
ಪವಿತ್ರಾತ್ಮರಾದ ಮಹಾತ್ಮಾ ಸಾಧುಗಳಾದರೋ ಬೇರೆಯವರನ್ನು 
ಪವಿತ್ರರಾಗಿಸ ಲೆಂದೇ ಭಿಕ್ಷೆ ಸ್ವೀಕರಿಸುತ್ತಾರೆ.) ॥ ೪೬ ॥ ಅಗ್ನಿಯು 
ಎಲ್ಲ ಇಂಧನ (ಕಟ್ಟಿಗೆ)ಗಳಲ್ಲಿ ವ್ಯಾಪಕನಾಗಿರುತ್ತಾನೆ. ಸೌದೆಯ 
ಆಕಾರದಂತೆ ಆಗ್ನಿಯು ಕಂಡುಬರುತ್ತಾನೆ. ಹಾಗೆಯೇ ತನ್ನ 
ಮಾಯೆಯಿಂದ ಉಂಟಾದ ಸತ್‌-ಆಸತ್‌ (ವ್ಯಕ್ತ-ಅವ್ಯಕ್ತ) ಎಲ್ಲ 
ಚರಾಚರ ಪ್ರಾಣಿಗಳಲ್ಲಿ ಪ್ರವಿಷ್ಣನಾದ ಒಂದೇ ಆತ್ಮವು ಆಯಾಯಾ 
ರೂಪದಲ್ಲಿ ಕಂಡುಬರುತ್ತಾನೆ. ॥ ೪೭ ॥ 

(ಈಗ ಚಂದ್ರನ ದೃಷ್ಟಾಂತವನ್ನು ಎರಡು ಶ್ಲೋಕಗಳಲ್ಲಿ 
ಹೇಳುತ್ತಾರೆ -) ಕಾಲದ ವೇಗದ ಪ್ರಭಾವದಿಂದ ಚಂದ್ರನ ಕಲೆಗಳು 
ವೃದ್ಧಿ-ಕ್ಷಯವಾಗುತ್ತಾ ಇರುತ್ತವೆ. ಇದೇ ರೀತಿ ದೇಹವು ಉತ್ಪತ್ತಿ 
ಯಿಂದ ಹಿಡಿದು ಮೃತ್ಯುವಿನವರೆಗೆ ಆಗುವ ಅವಸ್ಥೆಗಳು ಗಮನಕ್ಕೆ 
ಬಾರದಿರುವ ಕಾಲದ ಪ್ರಭಾವದಿಂದ ಬದಲಾಗುತ್ತಾ ಇರುತ್ತವೆ. 
ಆತ್ಮನಿಗೆ ಅವುಗಳ ಯಾವ ಸಂಬಂಧವೂ ಇರುವುದಿಲ್ಲ ಅಗ್ನಿಯ 
ಜ್ವಾಲೆಗಳು ಅಗ್ನಿಯಿಂದ ಹೊರಟು ಕಣ್ಣರೆಯಾಗುತ್ತವೆ. ಆದರೆ 
ಕಾಣುವುದಿಲ್ಲ; ಹಾಗೆಯೇ ಕಾಲದ ಪ್ರಚಂಡವೇಗದಿಂದ ಎಲ್ಲ 
ಪ್ರಾಣಿಗಳ ಉತ್ಪತಿ ಮತ್ತು ಮೃತ್ಯು ಸದಾಕಾಲ ಆಗುತ್ತಾ ಇರುತ್ತದೆ 
ಆದರೆ ಅದು ಕಾಣುವುದಿಲ್ಲ ॥ ೪೮-೪೯ | 

(ಈಗ ಸೂರ್ಯನ ದೃಷ್ಟಾಂತಕ್ಕಾಗಿ ಎರಡು ಶ್ಲೋಕಗಳನ್ನು 
ಹೇಳುತ್ತಾರೆ -) 'ಗೋಪತಿಃ ಸೂರ್ಯನು ತನ್ನ ಕಿರಣಗಳಿಂದ 
ಸಮಯಕ್ಕೆ ಸರಿಯಾಗಿ ನೀರನ್ನು ಗ್ರಹಿಸಿ, ಅದನ್ನು ಮಳೆಯಾಗಿ 
ಸುರಿಸುತ್ತಾನೆ. ಆದರೆ ಸೂರ್ಯನು ಎಲ್ಲಿಯೂ ಆಸಕ್ಷನಾಗುವು 
ದಿಲ್ಲ ಹಾಗೆಯೇ ಯೋಗಿಯು ಗೃಹಿಸುವಾಗ ಮತ್ತು ತ್ವಜಿಸುವಾಗ 
ಎಲ್ಲಿಯೂ ಆಸಕ್ಕನಾಗಿರಬಾರದು. ॥ ೫೦ ॥ ಹಲವಾರು ಪಾತ್ರೆ 
ಗಳಲ್ಲಿ ನೀರನ್ನು ತುಂಬಿಟ್ಟು ನೋಡಿದರೆ, ಆ ಪಾತ್ರೆಗಳಲ್ಲಿ ಪ್ರತಿ 
ಫಲಿತನಾದ ಸೂರ್ಯನು ಅನೇಕನಾಗಿರುವಂತೆ ಕಾಣುತ್ತದೆ. 
ಆದರೆ ಇರುವ ಸೂರ್ಯನು ಒಬ್ಬನೇ. ಹಾಗೆಯೇ ಆತ್ಮವೂ 
ಒಂದೇ ಆಗಿದೆ. ಆದರೆ ಸ್ಥೂಲಬುದ್ದಿಯುಳ್ಳವರಿಗೆ ನಾನಾತ್ವದ 
ಭಾವನೆಯ ಕಾರಣ ಒಂದೇ ಆತ್ಮದ ಸತ್ತೆಯ ಬೋಧವಾಗುವು 


| ದಿಲ್ಲ ಆದ್ದರಿಂದ ಸೂರ್ಯನ ದೃಷ್ಟಾಂತದಿಂದ ಆತ್ಮನ ಅಖಂಡತೆ 


ಯನ್ನು ಅರಿತುಕೊಳ್ಳಬೇಕು. ೫೧॥ 

(ಈಗ ಪಾರಿವಾಳದ ಉದಾಹರಣೆಯನ್ನು ಕೊಡುತ್ತಾರೆ -) 
ರಾಜನೇ! ಎಲ್ಲಿಯೂ ಯಾರೊಡನೆಯೂ ಅಶಿ ಸ್ನೇಹ ಅಥವಾ 
ಆಸಕ್ತಿ ಇಡಬಾರದು. ಇಲ್ಲದಿದ್ದರೆ ಅವನು ದೀನನಾಗಿ ಪಾರಿವಾಳ 
ದಂತೆ ಅತ್ಯಂತ ಕ್ಲೇಶವನ್ನು ಅನುಭವಿಸಬೇಕಾಗುವುದು. ॥ ೫೨ ॥ 
ರಾಜನೇ! ಒಂದಾನೊಂದು ಕಾಡಿನಲ್ಲಿ ಒಂದು ಪಾರಿವಾಳವು 
ವಾಸಿಸುತ್ತಿತ್ತು. ಅದು ಒಂದು ಮರದ ಮೇಲೆ ಗೂಡುಕಟ್ಟಿ 
ಕೊಂಡಿತ್ತು. ಅದು ತನ್ನ ಹೆಣ್ಣು ಪಾರಿವಾಳದೊಂದಿಗೆ ಅನೇಕ ವರ್ಷ 
ಗಳವರೆಗೆ ಅದೇ ಗೂಡಿನಲ್ಲಿ ವಾಸಿಸುತ್ತಿತ್ತು ಆ ಪಾರಿವಾಳ 
ದಂಪತಿಗಳ ಹೃದಯದಲ್ಲಿ ನಿರಂತರ ಒಬ್ಬರ ಕುರಿತು ಮತ್ತೊಬ್ಬರ 





7 ಅಧ್ಯಾಯ] 


641 


ತ್ರ 





ಕಪೋತೌ ಸ್ನೇಹಗುಣಿತಹೃದಯೌ ಗೃಹಧರ್ಮಿಣೌ । 
ದೃಷ್ಟಿಂ ದೃಷ್ಟಾ ;೦ಗಮಂಗೇನ ಬುದ್ಧಿಂ ಬುದ್ದಾ ; ಬಬಂಧತುಃ 
1 ೫೪ ॥ 


ಶಯ್ಯಾಸನಾಟನಸ್ಥಾನವಾರ್ತಾಕ್ರೀಡಾಶನಾದಿಕಮ್‌ | 
ಮಿಥುನೀಭೂಯ ವಿಸ್ತಬ್ಬೌ ಚೇರತುರ್ವನರಾಜಿಷು 
I ೫೫ ॥ 


ಯಂಯಂವಾಂಛತಿಸಾರಾಜನ್‌ ತರ್ಹಯಂತ್ಯನುಕಂಪಿತಾ | 
ತಂ ತಂ ಸಮನಯತ್ಕಾಮಂ ಕೃಚ್ಛೇ ಣಾಪ್ಯಜಿತೇಂದ್ರಿಯಃ 
11 ೫೬ I 


ಕಪೋತೀ ಪ್ರಥಮಂ ಗರ್ಭಂ ಗೃಹ್ಣತೀ ಕಾಲ ಆಗತೇ । 
ಅಂಡಾನಿ ಸುಷುವೇ ನೀಡೇ ಸ್ವಪತ್ಯುಃ ಸನ್ನಿಧೌ ಸತೀ 
| ೫೭ | 


ತೇಷು ಕಾಲೇ ವ್ಯಜಾಯಂತ ರಚಿತಾವಯವಾ ಹರೇಃ । 
, ಶಕ್ತಿಭಿರ್ದುರ್ವಿಭಾವ್ಕಾ ಭಿಃ ಕೋಮಲಾಂಗತನೂರುಹಾಃ 
1೫೮॥ 


ಪ್ರಜಾಃ ಪುಪುಷತುಃ ಪ್ರೀತ್‌ ದಂಪತೀ ಪುತ್ರವತಲ್‌ | 
ಶೃಣ್ಣಂತೌ ಕೂಜಿತಂ ತಾಸಾಂ ನಿರ್ವತೌ ಕಲಭಾಷಿತೈಃ 
I ೫೯ | 


ಕಾಸಾಂ ಪತತೆ ಶ್ರ? ಸುಸರ್ಶ್ರೈಃ ಕೂಜಿತೈರ್ಮುಗ್ಗಚೇಷ್ಟಿತ್ಸೆಃ । 
ಪ್ರತ್ಯುದ್ಧದೈರದೀನಾನಾಂ ಪಿತರೌ ಮುದಮಾಪತುಃ 
I ಓಟಿ || 


ಸ್ನೇಹಾನುಬದ್ಧದೃದಯಾವನ್ಯೋನ್ಯಂ ವಿಷ್ಣುಮಾಯಯಾ । 
ವಿಮೋಹಿತ್‌ 'ದೀನಧಿಯೌ ಶಿಶೂನ್‌ ಪುಪುಷಕುಃ ಪ್ರಜಾಃ 
WO ॥ 


ಏಕದಾ ಜಗ್ಗತುಸ್ತಾಸಾಮನ್ನಾರ್ಥಂ ತೌ ಕುಟುಂಬಿನೌ। 
ಪರಿಶಃ ಕಾನನೇ ತಸ್ಥಿನರ್ಥಿನೌ ಚೇರತುಶ್ಚಿರಮ್‌ 
| ಓ.೨ || 


ದೃಷ್ಟ್ವಾ ತಾನ್‌ ಲುಬ್ಬಕಃ ಕಶ್ಚಿದ್ಧದ್ಧಚ್ಛಾತೋ ವನೇಚರಃ | 
ಜಗ್ಗಹೇ ಜಾಲಮಾತತ್ಯ ಚರತಃ ಸ್ವಾಲಯಾಂತಿಕೇ 
॥ ೬೩ I 





ಪ್ರೇಮ ಬೆಳೆಯುತ್ತಲೇ ಇತ್ತು. ಅವು ಪರಸರ ದೃಷ್ಟಿಯಿಂದ ದೃಷ್ಟಿ, 


| ಅಂಗದಿಂದ ಅಂಗ, ಬುದ್ಧಿಯಿಂದ ಬುದ್ಧಿ ಹೀಗೆ ಬಂಧಿತರಾಗಿ 


ಗೃಹಸ್ಥ ಧರ್ಮದಲ್ಲಿ ಆಸಕ್ತವಾಗಿದ್ದವು. ॥ ೫೩-೫೪ ॥ 

ಅವು ನಿಃಶಂಕವಾಗಿ ಅಲ್ಲಿಯ ವೃಕ್ಷ ಲತೆಗಳಲ್ಲಿ ಒಟ್ಟಿಗೆ 
ಮಲಗುವುದು, ಕುಳಿತುಕೊಳ್ಳುವುದು, ಅಡ್ಡಾಡುವುದು, ಮಾತು 
ಕತೆಯಾಡುವುದು, ಆಡುವುದು, ತಿನ್ನುಣ್ಣುವುದು, ವಾಸಿಸುವು 
ದಷ್ಟು ಒಬ್ಬದಿಗೆ ಮತ್ತೊಬ್ಬರಮೇಲೆ ವಿಶ್ವಾಸ ಉಂಟಾಗಿತ್ತು.॥ ೫೫ ॥ 
ರಾಜನೇ! ಆ ಪಾರಿವಾಳವು ಹೆಣ್ಣು ಪಾರಿವಾಳವು ಏನನ್ನೂ 
ಬಯಸಿದರೂ ಭಾರೀ ಕಷ್ಟಪಟ್ಟು ಅದರ ಕಾಮನೆ ಪೂರ್ಣಮಾಡು. 
ವಷ್ಟು ಅದಕ್ಕೆ ಪ್ರೇಮವಿತ್ತು. ಆ ಹೆಣ್ಣು ಪಾರಿವಾಳವು ಸುರ 
ತಾಲಾಪದಿಂದ ಪಾರಿವಾಳವನ್ನು ಸಂತೋಷಪಡಿಸುತ್ತಿತ್ತು.॥ ೫೬ ॥ 
ಸಮಯ ಒದಗಿದಾಗ ಹೆಣ್ಣು ಪಾರಿವಾಳವು ಗರ್ಭವತಿಯಾಗಿ, 
ಅದು ತನ್ನ ಪತಿಯೊಂದಿಗೆ ಅದೇ ಗೂಡಿನಲ್ಲಿ ಇದ್ದು 
ಮೊಟ್ಟೆಗಳನ್ನಿಟ್ಟಿತು. ಭಗವಂತನ ಅಚಿಂತ್ಯ ಶಕ್ತಿಯಿಂದ ಸಮಯಕ್ಕೆ 
ಸರಿಯಾಗಿ ಆ ಮೊಟ್ಟೆಗಳು ಒಡೆದು ಅದರಿಂದ ಕೈಕಾಲುಗಳಿದ್ದ 
ಮರಿಗಳು ಹೊರಟವು. ಅವುಗಳ ಪ್ರತಿಯೊಂದು ಅಂಗವು ಮತ್ತು 


| ರೆಕ್ಕೆಗಳು ಅತ್ಯಂತ ಕೋಮಲವಾಗಿದ್ದವು. ॥ ೫೭-೫೮ ॥ ಈ 


ಪಾರಿವಾಳ ದಂಪತಿಗಳ ಕಣ್ಣು ತಮ್ಮ ಮರಿಗಳ ಮೇಲೆಯೇ ನೆಟ್ಟಿತ್ತು. 
ಅವು ತುಂಬಾ ಪ್ರೇಮ, ಆನಂದದಿಂದ ತನ್ನ ಮರಿಗಳ 
ಪಾಲನೆ-ಪೋಷಣೆ ಮಾಡುತ್ತಾ, ಅವುಗಳ ಸಿಹಿಯಾದ ಮಾತು, 
ಅವುಗಳ ಗುಟರ್‌-ಗುಟರ್‌ ಕೇಳಿ ಆನಂದಮಗ್ಗರಾಗು 
ತಿದ್ದವು. ॥ ೫೯ ॥ ಈ ಪ್ರಕಾರ ಆನಂದದಲ್ಲಿ ಮುಳುಗಿ ಮರಿಗಳ 
ಸುಕೋಮಲ ರೆಕ್ಕೆಗಳನ್ನು ಮುಟ್ಟುತ್ತಾ, ಅವುಗಳ ಕಲರವ ಮತ್ತು 
ಮುಗ್ರ ಚೇಷ್ಟೆಗಳನ್ನು ನೋ -ನೋಡುತ್ತಾ ಅವುಗಳಿಗೆ ಭಾರೀ 
ಸಂತೋಷವಾಗುತ್ತಿತ್ತು. ಅವು ನೆಗೆಯುತ್ತಾ-ನೆಗೆಯುತ್ತಾ ತಮ್ಮ 
ತಂದೆ-ತಾಯಿಗಳ ಬಳಿಗೆ ಬಂದಾಗ ಕಪೋತ-ಕಪೋತಿಯು 
ಸಂತೋಷಭರಿತರಾಗುತ್ತಿದ್ದವು. ॥ ೬೦ ॥ ರಾಜನೇ! ಹೀಗೆ ಆ 
ಕಪೋತ ದಂಪತಿಯು ಭಗವಂತನ ಮಾಯೆಯಿಂದ ಮೋಹಿತ 
ರಾಗಿದ್ದವು. ಅವುಗಳ ಹೃದಯವು ಒಬ್ಬರು ಮತ್ತೊಬ್ಬರ ಸ್ನೇಹ 
ಬಂಧನದಲ್ಲಿ ಬಂಧಿತವಾಗಿತ್ತು. ಆ ಬಡಪಾಯಿ ಕಪೋತ 
ದಂಪತಿಗಳು ತಮ್ಮ ಎಳೆಯ ಮರಿಗಳ ಪಾಲನೆ-ಪೋಷಣೆಯಲ್ಲಿ 
ಜಗತ್ತು, ಲೋಕ-ಪರಲೋಕದ ನೆನಪು ಕೂಡ ಇರದಷ್ಟು 
ವ್ಯಗ್ರವಾಗಿದ್ದವು. ॥ ೬೧ ॥ ಒಂದು ದಿನ ಇಬ್ಬರೂ ಗಂಡು-ಹೆಣ್ಣು 
ತಮ್ಮ ಮರಿಗಳಿಗೆ ಆಹಾರವನ್ನು ತರಲು ಕಾಡಿಗೆ ಹೋಗಿದ್ದವು. 
ಏಕೆಂದರೆ ಈಗ ಅವರ ಕುಟುಂಬ ತುಂಬಾ ಬೆಳೆದುಹೋಗಿತ್ತು. 
ಅವು ಆಹಾರಕ್ಕಾಗಿ ಹೆಚ್ಚು ಹೊತ್ತು ಕಾಡಿನಲ್ಲಿ ಅಲೆಯುತ್ತಾ 
ಇದ್ದವು. ॥ ೬೨ ॥ ಇತ್ತ ಓರ್ವ ಬೇಡನು ತಿರುಗಾಡುತ್ತಾ 
ಸಂಯೋಗವಶದಿಂದ ಅವುಗಳ ಗೂಡಿನ ಕಡೆಗೆ ಬಂದು 
ತಲುಪಿದನು. ಅವನು ನೋಡಿದನು ಗೂಡಿನ ಸುತ್ತಲೂ 
ಪಾರಿವಾಳದ ಮರಿಗಳು ನೆಗೆಯುತ್ತಿದ್ದವು. ಅವನು ಬಲೆಬೀಸಿ 
ಅವನ್ನು ಹಿಡಿದುಕೊಂಡನು. ॥ ೬೩ ॥ ಕಪೋತ-ಕಪೋತಿಗಳು 


642 


ಕಪೋತಶ್ಚ ಕಪೋತೀ ಚ ಪ್ರಜಾಪೋಷೇ ಸದೋತುಕೌ । 
ಗತ್‌ ಫೋಷಣಮಾದಾಯ ಸ್ಪನೀಡಮುಪಜಗ್ಗತುಃ 
|| ಓಳ || 


ಕಪೋತೀ ಸ್ವಾತ್ಮಜಾನ್ಹೀಕ್ಷ್ಯ ಬಾಲಕಾನ್‌ ಜಾಲಸಂವೃತಾನ್‌ । 
ತಾನಭ್ಯಧಾವತ್‌ ಕ್ರೋಶಂತೀ ಕ್ರೋಶತೋ ಭೃತದು:ಖಿತಾ 


11 ೬೫ 1 
ಸಾಸಕೃತ್ತ್ಯೇಹಗುಣಿತಾ ದೀನಚಿತ್ನಾಜಮಾಯಯಾ | 
ಸ್ವಯಂ ಚಾಬಧ್ಯತ ಶಿಚಾ ಬದ್ದಾನಶ್ಯಂತ್ಯಪಸ್ಥೃತಿಃ 

॥ ೬೬ ॥ 


ಕಪೋತಶ್ಚಾತ್ಮಚಾನ್ಪದ್ಧಾನಾತ್ಮನೋ5 ಪ್ಯಧಿಕಾನ್ನಿ ಯಾನ್‌ । 
ಭಾರ್ಯಾಂ ಚಾತ್ಮಸಮಾಂ ದೀನೋ ವಿಲಲಾಪಾತಿದುಚರಿತಃ 
1 ೬೭ ॥ 


ಅಹೋಮೇ ಪಶ್ಯತಾಪಾಯಮಲ್ಪಪುಣ್ಯಸ್ಥ ದುರ್ಮತೇಃ | 
ಅತೃಪ್ತಸ್ಯಾಕೃತಾರ್ಥಸ್ಯ ಗೃಹಸ್ತೆ ಕ್ರೈವರ್ಗಿಕೋ ಹತಃ 
|| ಓಲೆ || 


ಅನುರೂಪಾನುಕೂಲಾ ಚ ಯಸ್ಯ ಮೇ ಪತಿದೇವತಾ | 
ಶೂನ್ಯೇ ಗೃಹೇ ಮಾಂ ಸಂತ್ಯಜ್ಯ ಪುತ್ಸೈಃ ಸ್ಪರ್ಮಾತಿ ಸಾಧುಭಿಃ 
| ೬೯ || 


ಸೋಹಂ ಶೂನ್ಯೇ ಗೃಹೇ ದೀನೋ ಮೃತದಾರೋ ಮೃತಪ್ರಜಃ | 
ಜಿಜೀವಿಷೇ ಕಿಮರ್ಥಂ ವಾ ವಿಧುರೋ ದುಖಖಜೇವಿತಃ 
| ೬೦ ॥ 


ಹಂಸ್ರಫೈ ಪಾಸ ವಹಸಿ. 
ಸ್ವಯಂ ಚ ಕೃಷಣಃ ಶಿಕ್ಷು ಪಶ್ಯನ್ನಪೈಬುಧೋರಪತತ್‌ 
1 ೭೧ ॥ 


ತಂ ಲಬ್ಮ್ಮಾಲುಬ್ಬಕಃ ಕ್ರೂರಃ ಕಪೋತಂ ಸೃಹಮೇಧಿನಮ್‌ । 
ಕಪೋತಕಾನ್‌ ಕಪೋತೀಂ ಚ ಸಿದ್ಧಾರ್ಥ: ಪ್ರಯಯೌ ಗೃಹಮ್‌ 
॥ ೭೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಮರಿಗಳಿಗೆ ಉಣಿಸಲು ಯಾವಾಗಲೂ ಉತ್ಪುಕರಾಗಿರುತ್ತಿದ್ದರು. 
ಈಗ ಅವುಗಳು ಆಹಾರ ಎತ್ತಿಕೊಂಡು ಗೂಡಿನ ಬಳಿಗೆ ಬಂದವು. 
ಕಪೋತಿ ನೋಡುತ್ತಾಳೆ- ಅವಳ ಹೃದಯದ ಹೋಳಾದ ಮುದ್ದಾದ 
ಮರಿಗಳು ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿವೆ. ದುಃಖದಿಂದ ಚೆ"-ಚೆ" 
ಮಾಡುತ್ತಿವೆ. ಅವುಗಳನ್ನುಇಂತಹ ಸ್ಥಿತಿಯಲ್ಲಿನೋಡಿದ ಕಪೋತಿಯ 
ದುಃಖಕ್ಕೆ ಸೀಮೆಯೇ ಇರಲಿಲ್ಲ ಅವಳು ಅಳುತ್ತಾ-ಬೊಬ್ಬೆಂಯಿಡುತ್ತಾ 
ಮರಿಗಳ ಬಳಿಗೆ ಹೋದಳು. ॥ ೬೪-೬೫ ॥ 

ಭಗವಂತನ ಮಾಯೆಯಿಂದ ಅವರ ಚಿತ್ರವು ಅತ್ಯಂತ 
ದೀನ-ದುಚರಿತವಾಗಿತ್ತು. ಅದರ ಸೃತಿ ಲುಪ್ತವಾಗಿತ್ತು. ಸ್ನೇಹಪಾಶ 
ದಿಂದ ಬಂಧಿತಳಾದ ಕಾರಣ ಹಾಗೂ ತನ್ನ ಮರಿಗಳು ಬಲೆಯಲ್ಲಿ 
ಸಿಕ್ಕಿಹಾಕಿಕೊಂಡಿರುವುದನ್ನು ನೋಡಿ ಸ್ವತಃ ತಾನೂ ಹೋಗಿ 
ಬಲೆಯಲ್ಲಿ ಸಿಕ್ಕಿಕೊಂಡಳು. ॥ ೬೬ ॥ ಗಂಡು ಪಾರಿವಾಳ 
(ಕಪೋತ)ವು ತನ್ನ ಪ್ರಾಣಕ್ಕಿಂತ ಪ್ರಿಯರಾದ ಮರಿಗಳು ಬಲೆಯಲ್ಲಿ 
ಸಿಕ್ಕಿಕೊಂಡಿರುವವು ಹಾಗೂ ತನ್ನ ಪ್ರಾಣಪ್ರಿಯ ಪತ್ನಿಯೂ ಅದೇ 
ಸ್ಥಿತಿಯಲ್ಲಿರುವುದನ್ನು ನೋಡಿದಾಗ ಅದು ಅತ್ಯಂತ ದುಃಖಿತವಾಗಿ 
ವಿಲಷಿಸತೊಡಗಿತು. ನಿಜವಾಗಿಯೂ ಆಗ ಅದರ ಸ್ಥಿತಿ ಅತ್ಯಂತ 
ದಯನೀಯವಾಗಿತ್ತು. ॥ ೬೭॥ ಅದು ಯೋಚಿಸಿತು - “ನಾನು 
ನಿರ್ಭಾಗ್ಯನಾಗಿದ್ದೇನೆ, ದುರ್ಮತಿಯಾಗಿದ್ದೇನೆ. ಅಯ್ಯೋ | ನನ್ನ 
ದೆಲ್ಲವೂ ಸತ್ಯಾನಾಶವಾಯಿತು. ನೋಡು - ನನಗೆ ಇನ್ನೂ ತಪ್ಪಿ 
ಆಗಿಲ್ಲ, ನನ್ನ ಆಸೆಗಳು ಪೂರ್ಣಗೊಂಡಿಲ್ಲ ಅಯ್ಯೊ! ಅಷ್ಟ 
ರೊಳಗೆ ನನ್ನ ಧರ್ಮ, ಅರ್ಥ, ಕಾಮದ ಮೂಲವಾದ ಈ 
ಗೃಹಸ್ಥಾಶ್ರಮವು ನಾಶವಾಯಿತಲ್ಲ! ॥ ೬೮ ॥ ಅಯ್ಯೋ | ನನ್ನ 
ಪ್ರಾಣವಲ್ಲಭೆ ನನ್ನನ್ನೇ ತನ್ನ ಇಷ್ಟದೇವರೆಂದು ತಿಳಿಯುತ್ತಿದ್ದಳು. ನನ್ನ 
ಪ್ರತಿಯೊಂದು ಮಾತನ್ನೂ ನಡೆಸುತ್ತಿದ್ದಳು. ನನ್ನ ಸಂಕೇತದಂತೆ 
ಕುಣಿಯುತ್ತಿದ್ದಳು. ಎಲ್ಲ ರೀತಿಯಿಂದಲೂ ನನಗೆ ಯೋಗ್ಯ 
ವಾಗಿದ್ದಳು. ಇಂದು ಅವಳು ನನ್ನನ್ನು ಬರಿದಾದ ಮನೆಯಲ್ಲಿ ಬಿಟ್ಟು 
ನಮ್ಮ ಅಬೋಧ ಮರಿಗಳೊಂದಿಗೆ ಸ್ವರ್ಗಕ್ಕೆ ಹೋಗುತ್ತಿರು 
ವಳಲ್ಲ! ॥ ೬೯ ॥ ನನ್ನ ಮಕ್ಕಳು ಸತ್ತುಹೋದುವು. ನನ್ನ ಹೆಂಡತಿ 
ಹೊರಟುಹೋದಳು. ಇನ್ನು ಈ ಸಂಸಾರದಲ್ಲಿ ನನಗೇನು 
ಕೆಲಸವಿದೆ. ದೀನನಾದ ನನ್ನ ವಿಧುರ ಜೀವನವು ದುಃಮಯವೇ 
ಆಗಿದೆ. ಈಗ ನಾನು ಈ ಶೂನ್ಯಪ್ರಾಯ ಮನೆಯಲ್ಲಿ ಯಾರಿಗಾಗಿ 
ಬದುಕಲಿ ? ಅವರ ಜೊತೆಯಲ್ಲೇ ನಾನೂ ಹೋಗು 
ವೆನು.” | ೬೦ ॥ ರಾಜನೇ! ಹೀಗೆ ಅವಿವೆಜಿಯಾದ ಆ 
ಕಪೋತವು ನಿರ್ಧರಿಸಿ - ಬಲೆಯಲ್ಲಿ ಸಿಕ್ಕಿಕೊಂಡು ಸಾವಿನ 
ದವಡೆಯಲ್ಲಿ ಸಿಲುಕಿ ಪಶ್ನೀ-ಪುತ್ರರು ಒದ್ದಾಡುತ್ತಿರುವುದನ್ನು 
ನೋಡುತ್ತಿದ್ದರೂ ತಾನೂ ಹೋಗಿ ಬೇಡನ ಆ ಬಲೆಯಲ್ಲಿ 
ಸಿಕ್ಕಿಹಾಕಿಕೊಂಡಿತು. ॥ ೭೧ ॥ ರಾಜನೇ! ಆ ಬೇಡನು ಬಹಳ 
ಕ್ರೂರಿಯಾಗಿದ್ದನು. ಗೃಹಸ್ಥಾಶ್ರಮಿ ಪಾರಿವಾಳದ ಪರಿವಾರ 
ಅನಾಯಾಸವಾಸವಾಗಿ ದೊರೆತುದರಿಂದ ಭಾರೀ ಸಂಶೋಷ 
ವಾಯಿತು. ತನ್ನ ಕೆಲಸವಾಯಿತೆಂದು ತಿಳಿದು ಅವನು ಅವನ್ನು 
ಎತ್ತಿಕೊಂಡು ಹೊರಟುಹೋದನು. ॥ ೭೨ ॥ 


8 ಅಧ್ಯಾಯ] 


ಏಕಾದಶ ಸೃಂಧ 


643 





ಏವಂ ಕುಟುಂಬೃಶಾಂತಾತ್ಮಾ ದ್ವಂದ್ಧಾರಾಮಃ ಪತತ್ರಿವತ್‌ 
ಪುಷ್ಪನ್‌ ಕುಟುಂಬಂ ಕೃಷಣಃ ಸಾನುಬಂಧೋರ5ವಸೀದತಿ 
| ೭4 1 


ಯಃ ಪ್ರಾಪ್ಯ ಮಾನುಷಂ ಲೋಕಂ ಮುಕ್ತಿದ್ದಾರವುಹಾವೃತಮ್‌ | 
ಗೃಹೇಷು ಖಗವತ್‌ ಸಕ್ತಸ್ತಮಾರೂಢಚ್ಯುತಂ ವಿದುಃ 
॥| ೭೪ ॥ 





ಇದೇ ಪಕಾರ ಗೃಹಸ್ಥನು ವಿಷಯಗಳಲ್ಲೇ ಸುಖವನ್ನು 
ಆರಸುತ್ತಾ, ಚಿತ್ತಚಂಚಲನಾದವನು, ತನ್ನ ಪರಿವಾರವನ್ನು 
ಸಾಕುವುದರಲ್ಲೇ ತೊಡಗಿರುವವನು ಪಾರಿವಾಳ ದಂಪತಿಯಂತೆ 
ದೀನ ಅವಸ್ಥೆಯನ್ನು ಹೊಂದಿ, ಪರಿವಾರಸಹಿತ ಅವನ ಪತನ 
ವಾಗುತ್ತದೆ "ಎಂಬುದೇ ಸಾರಾಂಶವಾಗಿದೆ. ॥ ೭೩ ॥ ಅದಕ್ಕಾಗಿ 


| ದೊರೆತಿರುವ ಈ ಮನುಷ್ಯ ಶರೀರವು ತೆರೆದಿರುವ ಮುಕ್ತಿಯ 
| ದ್ವಾರವಾಗಿದೆ ಎಂದು ತಿಳಿಯಬೇಕು. ಇದನ್ನು ಪಡೆದುಕೊಂಡರೂ 


ಮುಕ್ತಿಗಾಗಿ. ಪ್ರಯತ್ನಿಸದಿರುವವನು, ಮನೆ-ಸಂಸಾರದಲ್ಲೇ 
ಕಪೋ ತದಂಪತಿಯಂತೆ  ಆಸಕನಾಗಿರುವವನು ಶ್ರೇಯೋ 
ಮಾರ್ಗದ ನಿಚ್ಛಣಿಕೆಯಲ್ಲಿ ಏರಿ ಕೆಳಗೆ ಬಿದ್ದವನೆಂದೇ ತಿಳಿಯ 
ಬೇಕು. ಶಾಸ್ತ್ರದ ಭಾಷೆಯಲ್ಲಿ ಅವನನ್ನು '"ಆರೂಢಚ್ಯುತ'" ಎಂದು 
ಹೇಳುತ್ತಾರೆ. ॥ ೭೪ ॥ 


ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಥಂಧೇ ಸಪ್ತಮೋತಧ್ಯಾಯಃ॥ ೭ ॥ 


ನಾನವನ ಎ ನಾಕಾ 
ಎಂಟನೆಯ ಅಧ್ಯಾಯ 
ಅವಧೂತೋಪಾಖ್ಯಾನ- ಹೆಬ್ಬಾದಿನಿಂದ ಪಿಂಗಳೆಯ ತನಕ ಒಂಭತ್ತು ಗುರುಗಳ ಕಥೆ 


ಬ್ರಾಹ್ಮಣ ಉವಾಚ 
ಸುಖಮೈಂದ್ರಿಯಕಂ ರಾಜನ್‌ ಸ್ವರ್ಗೇ ನರಕ ಏವ ಚ। 
ದೇಹಿನಾಂ ಯದೃಥಾದುಃಖಂ ತಸ್ಥಾನ್ನೇಚ್ಛೇತ ತದ್ಭುಧಃ 
1 ೧1 


ಗ್ರಾಸಂ ಸುಮೃಷ್ಟಂ ವಿರಸಂ ಮಹಾಂತಂ ಸ್ಫೋಕಮೇವ ವಾಟ 
ಯದೃಚ್ಛಯೈವಾಪತಿತಂ ಗಸೇ ದಾಜಗರೋಕಕ್ರಿ ಯಃ 
॥ ೨ ॥ 


ಶಯೀತಾಹಾನಿ ಭೂರೀಣಿ ನಿರಾಹಾರೋತನುಪಕ್ರಮಃ | 
ಯದಿ ನೋಪನಮೇದಾ ಸೋ ಮಹಾಹಿರಿವ ದಿಷ್ಠಭುಕ್‌ 
Ey 


WH ೩ ॥ 
ಓಜಃಸಹೋಬಲಯುತಂ ಬಿಭ್ರದ್ದೇಹಮಕರ್ಮಕಮ್‌ । 
ಶಯಾನೋ ್ಹವೀತನಿದ್ರಶ್ಚ ನೇಹೇತೇಂದ್ರಿಯವಾನಪಿ 

| ೪ || 


ಮುನಿಃ ಪ್ರಸನ್ನಗಂಭೀರೋ ದುರ್ವಿಗಾಹ್ಯೋ ದುರತ್ಕಯಃ | 
ಅನಂತಪಾರೋ ಹ್ಯಕ್ಟೋಛ್ಯ: ಸಿಮಿತೋದ ಇವಾರ್ಣವಃ 
| ೫ ॥ 


ಅವಧೂತ ದತ್ತಾತ್ರೇಯರು ಹೇಳುತ್ತಾರೆ - ಎಲ್ಫೆ ರಾಜನೇ! 
ಇಂದ್ರಿಯಗಳಿಂದ ದೊರೆಯುವ ಸುಖವು ಸ್ವರ್ಗದಲ್ಲಿ ಇರುವಂತೆ 
ನರಕದಲ್ಲಿಯೂ ಇದೆ. ಪ್ರಯತ್ನದಿಲ್ಲದೆ ದುಃಖಗಳು ಬರುವಂತೆ 
ಸುಖವೂ ಬರುತ್ತದೆ. ಆದ್ದರಿಂದ ಬುದ್ಧಿವಂತರು ಅದನ್ನು 
ಬಯಸಬಾರದು. ॥ ೧ ॥ (ಈಗ ಹೆಬ್ಬಾವಿನ ದೃಷ್ಟಾಂತದಿಂದ 
ಮೂರು ಶ್ಲೋಕಗಳನ್ನು ಹೇಳುತ್ತಾರೆ -) ಯೋಗಿಯು ತಾನೇ 
ತಾನಾಗಿ ದೊರೆತುದನ್ನು ತಿಂದು `'ಸಂತುಷ್ಮನಾಗಿರಬೇಕು. ಅದು 
ಕಾದರೆ ಮಧುರವಾಗಿರಲೀ, ನೀರಸವಾಗಿರಲೀ, ಹೆಚ್ಚಿರಲೀ, 
ಕಡಿಮೆಯಿರಲಿ ಹೆಬ್ಬಾವಿನಂತೆ ಜೀವನ - ನಿರ್ವಾಹಗೈದು ಉದಾ 


| ಸೀನನಾಗಿರಬೇಕು. ॥ ೨ ॥ ಒಂದೊಮ್ಮೆ ಅನೇಕ ದಿನಗಳವರೆಗೆ 


ಭೋಜನ ಸಿಗದಿದ್ದರೂ ಅದಕ್ಕಾಗಿ ಪ್ರಯತ್ನಿಸಬಾರದು. ಪ್ರಾರಬ್ಧದ 
ಭೋಗವೆಂದು ತಿಳಿದು ಅಜಗರದಂತೆ ಬಿದ್ದುಕೊಂಡಿರ 
ಬೇಕು. ॥ ೩ ॥ ಓಜ (ಮನೋಬಲ) ಸಹ (ಇಂದ್ರಿಯಬಲ) ಬಲ 
(ಶಾರೀರಿಕಬಲ) ಇವು ಮೂರರಿಂದ ಕೂಡಿದ್ದರೂ, ಇಂದ್ರಿಯ 


ಗಳಲ್ಲಿ ಕಾರ್ಯವೆಸಗುವ ಕಮತೆ ಇದ್ದರೂ ಮಲಗಿದಂತೆ 
ಇರಬೇಕು. ॥ ೪ ॥ 
(ಸಮುದ್ರದ ದೃಷ್ಟಾಂತವನ್ನು ಎರಡು ಶ್ಲೋಕಗಳಲ್ಲಿ 


ಹೆಳುತ್ತಾರೆ -) ಮುನಿಯಾದವನು. ಸಮುದ್ರದಂತೆ ಪ್ರಸನ್ನ ಮತ್ತು 
ಗಂಭೀರನಾಗಿರಬೇಕು. ಅವನ ಭಾವ ಅಗಾಧವಾಗಿರಬೇಕು. 
ಅವನು ಪ್ರಭಾವಶಾಲಿಯಾಗಿರುತ್ತಾನೆ. ಅವನನ್ನು ಅತಿಕ್ರಮಿಸಲು 
ಕಠಿಣವಾಗಿರುತ್ತದೆ. ಅವನನ್ನು ಕಾಮ, ಕ್ರೋಧ ಮುಂತಾದ ಯಾವ 


644 ಶ್ರೀಮದ್ಭಾಗವತ [ ಅಧ್ಯಾಯ 8 


ಸಮೃದ್ಧಕಾಮೋ ಹೀನೋ ವಾ ನಾರಾಯಣಪರೋ ಮುನಿಃ । | ಶತ್ರುಗಳೂ ವಿಚಲಿತಗೊಳಿಸಲಾರವು. ನಿಶ್ಚಲ, ಪ್ರಶಾಂತ ಸಮುದ್ರ 
ನೋತರ್ಸೇತ ನ ಶುಷ್ಕೇತ ಸರಿದ್ದಿರಿವ ಸಾಗರಃ | ದಂತೆ ಯಾವಾಗಲೂ ಇರುವ ಶಾಂತಿಯು ಅವನಲ್ಲಿ ಪ್ರತ್ಯಕ್ಷವಾಗಿ 

uk ॥ | ರುತ್ತದೆ. ॥೫॥ ಸಮುದ್ರದಲ್ಲಿ ನದಿಗಳ ನೀರು ಬಂದು 
ಸೇರಿದರೂ ಸಮುದ್ರವು ತನ್ನ ಎಲ್ಲೆಯನ್ನು ಮೀರುವುದಿಲ್ಲ ನೀರು 
ಬಾರದಿದ್ದರೂ ಒಣಗುವುದಿಲ್ಲ ಹೀಗೆಯೇ ಮುನಿಯೂ ಕೂಡ 
| ಸಮೃದ್ಧಿಯಿಂದ ಕೂಡಿದ್ದರೂ ಉಬ್ಬುವುದಿಲ್ಲ ಸಮೃದ್ಧಿಹೀನ 
ನಾದರೂ ಕುಗ್ಗುವುದಿಲ್ಲ ಸಮುದ್ರದಂತೆ ಎರಡೂ ಸ್ಥಿತಿಯಲ್ಲಿ 
ಒಂದೇ ರೀತಿಯಾಗಿರುತ್ತಾನೆ. ॥ ೬ ॥ 

(ಈಗ ಪತಂಗದ (ದೀಪದಹುಳು) ದೃಷ್ಟಾಂತವನ್ನು ಎರಡು 
ಶ್ಲೋಕಗಳಲ್ಲಿ ಹೇಳುತ್ತಾರೆ.) ದೀಪದ ಹುಳವು ಬೆಂಕಿಗೆ ಆಕರ್ಷಿತ 
| ನಾಗಿ ಬೆಂಕಿಯಲ್ಲಿ ಬಿದ್ದು ಸಾಯುವಂತೆಯೇ ಅಜಿತೇಂದ್ರಿಯ 
| (ಇಂದ್ರಿಯಗಳ ಗುಲಾಮ) ವ್ಯಕ್ತಿಯು ದೇವಮಾಯಾರೂಪೀ 
ಸ್ತ್ರೀಯನ್ನು ನೋಡಿ, ಅವಳ ಮೋಹದಲ್ಲಿ ಮೋಸಹೋಗಿ ಅಂಥ 
ಕಾರಮಯ ನರಕದಲ್ಲಿ ಬೀಳುತ್ತಾನೆ. ॥ ೭ ॥ ಕಾಮಿನಿ, ಕಾಂಚನ, 
ಆಭೂಷಣ, ವಸ್ತ್ರ ಮುಂತಾದ ಇರುವ ಎಲ್ಲ ದ್ರವ್ಯಗಳು ಮಾಯಾ 
ನಿರ್ಮಿತವಾಗಿವೆ. ಮೂಢಬುದ್ಧಿ ಮನುಷ್ಯನು ಉಪಭೋಗ 
ಬುದ್ಧಿಯಿಂದ ಅವುಗಳಲ್ಲಿ ಆಸಕ್ತನಾಗಿ ತನ್ನ ವಿವೇಕವನ್ನು ಕಳೆದು 
ಕೊಳ್ಳುತ್ತಾನೆ. ದೀಪದ ಹುಳುವಿನಂತೆ ಸ್ವತಃ ಅವುಗಳಲ್ಲಿ ಬಿದ್ದುತನ್ನ 
ನಾಶವನ್ನು ಮಾಡಿಕೊಳ್ಳುತ್ತಾನೆ. ॥ ೮ ॥ 

(ಈಗ ಭ್ರಮರ (ದುಂಬಿ)ದ ಉದಾಹರಣೆಯನ್ನು ಎರಡು 
ಶ್ಲೋಕಗಳಲ್ಲಿ ಕೊಡುತ್ತಾರೆ -) ಭ್ರಮರವು ಹೂವುಗಳ ಮೇಲೆ 
ಹಾರಾಡುತ್ತಾ ಪರಾಗವನ್ನು ಗ್ರಹಿಸುವಂತೆ ಮುನಿಯಾದವನು 
ಅನೇಕ ಮನೆಗಳಿಂದ ಸ್ವಲ್ಪ-ಸ್ವಲ್ಪ ಅನ್ನವನ್ನು ಬೇಡಿ ತರಬೇಕು. * 
ಅದರಿಂದ ಶರೀರನಿರ್ವಾಹವೂ ನಡೆದು, ಯಾರಿಗೂ ಕೊಡಲು 
ಕಷ್ಟವಾಗುವುದಿಲ್ಲ ಈ ಪ್ರಕಾರ ಮಧುಕರೀ ವೃತ್ತಿಯನ್ನು ಆಶ್ರಯಿಸ 
ಬೇಕು. ॥ ೯ ॥ ದುಂಬಿಯು ಹೂವುಗಳಿಂದ ಸಾರ-ರಸ ಗೃಹಿಸು 
ವಂತೆ ಕುಶಲನಾದ ಮನುಷ್ಯನು ಎಲ್ಲ ಹಿರಿಯ-ಕಿರಿಯ ಶಾಸ್ತ್ರ 
ಗಳಿಂದ ಸಾರವಾದ ಮಾತನ್ನು ತೆಗೆದುಕೊಳ್ಳಬೇಕು. (ವಿವಾದ 
ದಿಂದ ದೂರವುಳಿಯಬೇಕು.) ॥ ೧೦ ॥ 

(ಈಗ ಜೇನುನೋಣದ ದೃ್ಟಾಂತವನ್ನು ಎರಡು ಶ್ಲೋಕಗಳಲ್ಲಿ 
ತಿಳಿಸುತ್ತಾರೆ.) ಸಂನ್ಯಾಸಿಯಾದವನು ಸಂಜೆಗಾಗಿ ಅಥವಾ ಮರು 
ದಿನಕ್ಕಾಗಿ ಭಿಕ್ಸೆಯನ್ನು ಉಳಿಸಿಡಬಾರದು. ಭಿಕ್ಷೆಯ ಪಾತ್ರದ 
ಸ್ಥಾನದಲ್ಲಿ ಕೇವಲ ಕೈ ಮತ್ತು ಇಡುವುದಕ್ಕಾಗಿ ಹೊಟ್ಟೆಯೇ ಇರ 
ಬೇಕು. ಏಕೆಂದರೆ, ಜೇನುನೊಣವು ಜೇನನ್ನು ಸಂಗ್ರಹಿಸಿದರೆ 
ಜೇನಿನ ಜೊತೆಗೆ ಅದರ ಜೀವನವು ಆಪತ್ತಿಗೆ ಗುರಿಯಾಗುವುದನ್ನು 
ಪ್ರತ್ಯಕ್ಷವಾಗಿ ನೋಡಲಾಗುತ್ತದೆ. ಇದನ್ನು ಅರಿತುಕೊಂಡು ಸಂನ್ಯಾಸಿಯು 
ಯಾವುದೇ ರೀತಿಯ ಸಂಗ್ರಹಮಾಡ ಬಾರದು. ॥ ೧೧-೧೨ ॥ 
* ಇಲ್ಲದಿದ್ದರೆ ಒಂದೇ ಕಮಲದ ಗಂಧದಲ್ಲಿ ಆಸಕ್ತವಾದ ಭ್ರಮರವು ರಾತ್ರಿಯಲ್ಲಿ ಮುಚ್ಚಿಕೊಂಡ ಆ ಕಮಲದಲ್ಲಿ ಸಿಕ್ಕಿಕೊಂಡು ಸೆತ್ತುಹೋಗುವಂತೆ, 

ಸ್ವಾದವಾಸೆನೆಯಿಂದ ಒಂದೇ ಮನೆಯಲ್ಲಿ ಅನ್ನ ತಿನ್ನುವುದರಿಂದ ಸಾಂಸರ್ಗಿಕ ಮೋಹದಲ್ಲಿ ಸಿಕ್ಕಿಕೊಂಡು ಯತಿಯು ಭ್ರಷ್ಟನಾಗಿ ಹೋಗುವನು. 



























ದೃಷ್ಟ್ವಾಸ್ತ್ರಿಯಂ ದೇವಮಾಯಾಂ ತದ್ದಾವೈರಜಿತೇಂದ್ರಿಯಃ | 
ಪ್ರಲೋಭಿತಃ ಪತತ್ಯಂಧೇ ತಮಸ್ಯಗ್‌ ಪತಂಗವತ್‌ 
1 ೭ ॥ 


ಯೋಷಿದ್ದಿರಣ್ಯಾಭರಣಾಂಬರಾದಿ- 
ದ್ರವ್ಯೇಷು ಮಾಯಾರಚಿತೇಷು ಮೂಢ: । 


ಪ್ರಲೋಜಭಿತಾತ್ಮಾ ಹ್ಯುಪಭೋಗಬುದ್ದಾ ಈ 
ಪತಂಗ ವನ್ಫಶ್ಯತಿ ನಷ್ಟದೃಷ್ಟಿ] ue 


ಸ್ಪೋಕಂಸ್ತೋಕಂಗ್ರಸೇದ್‌ ಗ್ರಾಸಂದೇಹೋ ವರ್ಕೇತಯಾವತಾ | 
ಗೃಹಾನಹಿಂಸನ್ನಾತಿಷ್ಟೇತ್‌ವೃತ್ತಿಂ ಮಾಧುಕರೀಂ ಮುನಿಃ 
| ೯॥ 


ಅಣುಭ್ಯಶ್ಚ ಮಹದ್ಭಶ್ಚ ಶಾಸ್ತ್ರೇ್ಯಃ ಕುಶಲೋ ನರಃ। 
ಸರ್ವತಃ ಸಾರಮಾದದ್ಯಾತ್‌ ಪುಷ್ಟೇಭ್ಯ ಇವ ಷಟ್ಟದಃ 
W ೧೦ 1 


ಸಾಯಂತನಂ ಶಸ್ತನಂ ವಾ ನ ಸಂಗೃಹ್ಲೀತ ಭಿಕ್ಕಿತಮ್‌ । 
ಪಾಣಿಪಾತ್ರೋದರಾಮತ್ರೋ ಮಕ್ಕಿಕೇವ ನ ಸಂಗ್ರಹೀ 
1 ೧೧ ॥ 


ಸಾಯಂತನಂ ಶ್ರಸ್ಷನಂ ವಾ ನ ಸಂಗ್ಭಹ್ಲೀತ ಭಿಕ್ಸುಕಃ। 
ಮಕ್ಸಿಕಾ ಆವ ಸಂಗೃಹ್ನನ್‌ ಸಹ ತೇನ ವಿನಶ್ಯತಿ 
1 ೧೨ 1 





'8 ಅಧ್ಯಾಯ] ಏಕಾದಶ ಸೃಂಧ 645 





ಪದಾಪಿ ಯುವತೀಂ ಭಿಕ್ಟುರ್ನ ಸ್ಪೃಶೇದ್ದಾರವೀಮಪಿ | 
ಸ್ಪೃಶನ್‌ ಕರೀವ ಬದ್ದೆ ತ ಕರಿಣ್ಯಾ ಅಂಗಸಂಗತಃ 


(ಈಗ ಆನೆಯ ದೃಷ್ಟಾಂತವನ್ನು ಎರಡು ಶ್ಲೋಕಗಳಲ್ಲಿ 
ಹೇಳುತ್ತಾರೆ-) ಸಂನ್ಯಾಸಿಯಾದವನು ಎಲ್ಲಿಯವರೆಗೆಂದರೆ ಮರ 























॥ ೧೫ ॥ | ದಿಂದ ಮಾಡಿದ ಸ್ಟೀಯನ್ನೂ ಕೂಡ ಕಾಲಿನಿಂದಲೂ ಮುಟ್ಟ 
ಬಾರದು. ಇಲ್ಲದಿದ್ದರೆ ಹೆಣ್ಣಾನೆಯಲ್ಲಿ ಆಸಕ್ಕವಾದ ಗಂಡಾನೆಯು 
ಖೆಡ್ಡಾದಲ್ಲಿ ಬಿದ್ದು ಬಂಧಿತವಾಗುವಂತೆ * ಅವನೂ ಮೋಸ 
ಹೋಗುತ್ತಾನೆ. ॥ ೧೩ ॥ ಕದಾಚಿತ್‌ ಸ್ತ್ರೀಯ ರೂಪದಲ್ಲಿ ತನ್ನ 

ನಾಧಿಗಚ್ಛೇತ್‌ ಸ್ವಿಯಂ ಪ್ರಾಜ್ಞಃ ಕರ್ಹಿಚಿನ್ಚೃತ್ಯುಮಾತ್ಮನಃ । | ಮತ್ಯುವೂ ಕೂಡ ಆಗಬಹುದು, ಅದಕ್ಕಾಗಿ ವಿವೇಕಿಯಾದ 
ಬಲಾಧಿಕೈ: ಸ ಹನ್ಯೇತ ಗಚೈರನೈರ್ಗಜೋ ಯಥಾ ಪುರುಷನು ಅವಳ ಬಳಿಗೆ ಹೋಗಬಾರದು. ಏಕೆಂದರೆ ಹೆಣ್ಣಾನೆ 

॥ ೧೪ ॥ | ಯಲ್ಲಿ ಆಸಕ್ತವಾದ ಗಂಡಾನೆಯು ಬೇರೆ ಬಲಿಷ್ಠ ಆನೆಗಳಿಂದ 


ಕೊಲ್ಲಲ್ಪಡುತ್ತದೆ. ಹಾಗೆಯೇ ಅವನೂ ಮೃತ್ಯುವಿಗೆ ತುತ್ತಾಗು 
ತ್ಥಾನೆ. ॥ ೧೪ ॥ 

(ಈಗ ಜೇನು ತೆಗೆಯುವವನ ದೃಷ್ಟಾಂತವನ್ನು ಕೊಡುತ್ತಾರೆ -) 
ಲೋಭಿ ಮನುಷ್ಯನು ಕೂಡಿಟ್ಟ ಧನವನ್ನು ಬೇರೆ ಯಾರಿಗೂ ದಾನ 
| ಮಾಡುವುದಿಲ್ಲ ತಾನೂ ಭೋಗಿಸುವುದೂ ಇಲ್ಲ ಅವನ ಧನವನ್ನು 
ಬೇರೆ ಯಾರೋ ಭೋಗಿಸುತ್ತಾನೆ. ಜೇನು ತೆಗೆಯುವವನ ಬಳಿ 
ಜೇನಿದೆ ಎಂದು ತಿಳಿದಾಗ ಬೇರೆಯವರು ಏನಾದರೂ ಉಪಾಯ 
ಮಾಡಿ ಅವನಿಂದ ತೆಗೆದುಕೊಳ್ಳುತ್ತಾರೆ. ಅವನು ಜೇನಿನ ಉಪ 
ಭೋಗದಿಂದ ವಂಚಿತನೇ ಆಗಿರುತ್ತಾನೆ. ॥ ೧೫ ॥ 

ಭೋಗದ ಕಾಮನೆಯುಳ್ಳವರು ಕೇವಲ ತಮ್ಮ ಸುಖಭೋಗದ 
ಆಸೆಯಿಂದ ಬಹಳ ಕಷ್ಟಪಟ್ಟು ಧನವನ್ನು ಗಳಿಸುತ್ತಾರೆ. ಅವರ 
ಮನೆಯಲ್ಲಿ ಸಿದ್ಧವಾದ ಅನ್ನವನ್ನು - ಜೇನುತೆಗೆಯವವನ ಜೇನನ್ನು 
ಬೇರೆ ಜನರೇ ಉಪಭೋಗಿಸುವಂತೆ ಸಂನ್ಯಾಸಿಗಳು ಅವರಿಂದ 
ಮೊದಲೇ ಊಟಮಾಡುತ್ತಾರೆ. (ಧಾರ್ಮಿಕ ಭಾವನೆಯುಳ್ಳವ 
ರಾದರೋ ಎಲ್ಲ ಧನವು ಜನತಾಜನಾರ್ದನದ್ದಾಗಿದೆ. ಎಂಬ 
ಭಾವನೆಯನ್ನಿರಿಸಿ ಅದನ್ನು ಸದ್ವಿನಿಯೋಗ ಮಾಡಿಯೇ 
ಮಾಡುತ್ತಾರೆ.) ॥ ೧೬ ॥ 

ವನವಾಸೀ ಸಂನ್ಯಾಸಿಯು ಎಂದೂ ವಿಷಯ-ಸಂಬಂಧೀ 
ಗ್ರಾಮ್ಯಗೀತೆಗಳನ್ನು ಕೇಳಬಾರದು. ವ್ಯಾಧನ ಹಾಡಿನಿಂದ 
ಮೋಹಿತವಾಗಿ ಬಂಧಿತವಾಗುವ ಜಿಂಕೆಯಿಂದ ಈ ಪಾಠವನ್ನು 
ಸಂನ್ಯಾಸಿಯು ಕಲಿತುಕೊಳ್ಳಬೇಕು. ಇದನ್ನು ನಾನು ಜಿಂಕೆಯಿಂದ 
ಕಲಿತುಕೊಂಡೆ. ॥ ೧೭ ॥ ಜಿಂಕೆಯ ಗರ್ಭದಲ್ಲಿ ಹುಟ್ಟಿದ 

ಯಷ್ಯಶೃಂಗ ಮುನಿಯು ಸ್ವೀಯರ ಹಾಡು-ಕುಣಿತಗಳನ್ನು ನೋಡಿ 
ಕೇಳಿ ಅವರಿಗೆ ವಶನಾಗಿ, ಅವರ ಕೈಗೊಂಬೆಯಾದುದು ನಿನಗೆ 
ತಿಳಿದೇ ಇದೆ. ॥ ೧೮ ॥ 


ನದೇಯ ನೋಪಭೋಗ್ಯಂ ಚ ಲುಬ್ಬೈರ್ಯದ್ದುಖಸಂಚಿತಮ್‌ | 


ಭುಂಕ್ಷೇ ತದಪಿ ತಚ್ಛಾನ್ಕೋ ಮಧುಹೇವಾರ್ಥವಿನ್ನಧು 
1 ೧೫ I 


ಸುದುಜರೋಪಾರ್ಜಿತೈರ್ವಿತ್ರೈರಾಶಾಸಾನಾಂ ಗೃಹಾಶಿಷಃ | | 
ಮಧುಹೇವಾಗ್ರತೋ ಭುಂಕ್ಷೇ ಯತಿರ್ವೈೆ ಗೃಹಮೇಧಿನಾಮ್‌ 
WW ೧೬ ॥ 


ಗ್ರಾಮ್ಯಗೀತಂ ನ ಶ್ವಣುಯಾದ್ಯತಿರ್ವನಚರಃ ಕ್ಷಚಿತ್‌ | 
ಶಿಕ್ಷೇತ ಹರಿಣಾದ್ದದ್ದಾನ್ಸಗಯೋರ್ಗೀತಮೋಜಹಿತಾತ್‌ 
WW ೧೭ 


ನೃತ್ಯವಾದಿತ್ರಗೀತಾನಿ ಜುಷನ್‌ ಗ್ರಾಮ್ಯಾಣಿಯೋಷಿತಾಮ್‌ । 
ಆಸಾಂ ಕ್ರೀಡನಕೋ ವಶ್ಯ ಖುಷ್ಕಶೃಂಗೋ ಮೃಗೀಸುತಃ 
॥| OE I 
* ಕಾಡಾನೆಗಳನ್ನು ಹಿಡಿಯಲು ಮಾಡಿದ ಕಂದಕಕ್ಕೆ ಖೆಡ್ಡಾ ಎಂದು ಹೇಳುತ್ತಾರೆ. ಕಂದಕವನ್ನು ಆಳವಾಗಿ ತೋಡಿ, ಅದನ್ನು ಬಿದಿರು ಹುಲ್ಲಿನಿಂದ ಮುಚ್ಚಿ 
ಅದರ ಮೇಲೆ ಮರದಿಂದ ಮಾಡಿದ ಹೆಣ್ಣಾನೆಯನ್ನು ನಿಲ್ಲಿಸಿಡುತ್ತಾರೆ. ಆದನ್ನು ದೂರದಿಂದ ನೋಡಿದ ಗಂಡುಸಲಗ ಮರದ ಆನೆಯನ್ನು 
ನಿಜಜನೆಯೆಂದೇ ಭ್ರಮಿಸಿ ಬಂದು ಖೆಡ್ಡದಲ್ಲಿ ಬಿದ್ದು ಪರಾಧೀನವಾಗುತ್ತದೆ. ಅದಕ್ಕಾಗಿಯೇ ಸಂನ್ಯಾಸಿಯು ಮರದ ಹೆಣ್ಣು ಬೊಂಬೆಯನ್ನೂ 
ಮುಟ್ಟಬಾರದೆಂದು ತಿಳಿಸಲಾಗಿದೆ. 


646 
ಜಿಪ್ಪಯಾತಿಪ್ರಮಾಥಿನ್ಯಾ ಜನೋ ರಸವಿಮೋಹಿತಃ। 
ಮೃತ್ಯುಮೃಚ್ಛತ್ಯಸದ್ಗುದ್ಧಿರ್ಮೀನಸ್ತು. ಬಡಿಶೈರ್ಯಥಾ 


|| CF 1 


ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾ ಮನೀಷಿಣಃ | 
ವರ್ಜಯಿತ್ವಾ ತು ರಸನಂ ತನ್ನಿರನ್ನಸ್ಯ ವರ್ಧತೇ 
I 2೦ ॥ 


ತಾವಜ್ಜಿತೇಂದ್ರಿಯೋ ನ ಸ್ಯಾದ್‌ ವಿಜಿತಾನ್ಯೇಂದ್ರಿಯಃ ಪುಮಾನ್‌ । 
ನ ಜಯೇದ್ರಸನಂ ಯಾವಜ್ಯೆತಂ ಸರ್ವಂ ಜಿತೇ ರಸೇ 
|| ೨೧ 1 


ಪಿಂಗಲಾ ನಾಮ ವೇಶ್ಯಾ55ಸೀದ್ವಿದೇಹನಗರೇ ಪುರಾ । 
ತಸ್ಯಾ ಮೇ ಶಿಕ್ಷಿತಂ ಕಿಂಚಿನ್ನಿಬೋಧ ನೃಪನಂದನ 
| ೨೨ ॥ 


ಸಾ ಸ್ಫರಿಣ್ಯೇಕದಾ ಕಾಂತಂ ಸಂಕೇತ ಉಪನೇಷ್ಯತೀ । 
ಅಭೂತ್ಯಾಲೇ ಬಹಿರ್ದ್ವಾರಿ ಬಿಭ್ರತೀ ರೂಪಮುತ್ತಮಮ್‌ 
|| ೨೩ ॥ 


ಮಾರ್ಗ ಆಗಚ್ಛತೋ ವೀಕ್ಷ್ಯ ಪುರುಷಾನ್‌ ಪುರುಷರ್ಷಭ । 
ತಾನ್ಶುಲೃದಾನ್ಹಿತ್ರವತಃ ಕಾಂತಾನ್‌ ಮೇನೇ ರ್ಥಕಾಮುಕಾ 
I ೨೪ ॥| 


ಆಗತೇಷ್ಟಪಯಾತೇಷು ಸಾ ಸಂಕೇತೋಪಜೀವಿನೀ। 
ಅಪ್ಕನ್ಯೋ ವಿತ್ತವಾನ್ಶೋ5 ಪಿ ಮಾಮುಪೈಷ್ಯತಿ ಭೂರಿದಃ 
|| ೨೫ || 


ಏವಂ ದುರಾಶಯಾ ಧ್ವಸ್ತನಿದ್ರಾ ದ್ವಾರ್ಯವಲಂಬತೀ | 


ನಿರ್ಗಚ್ಛಂತೀ ಪ್ರವಿಶತೀ ನಿಶೀಥಂ ಸಮಪದ್ಯತ 
|| ೨೬ ॥| 


ತಸ್ಯಾ ಎತ್ತಾಶಯಾ ಶುಷ್ಕದ್ವಕ್ವಾಯಾ ದೀನಚೇತಸಃ | 
ನಿರ್ವೇದಃ ಪರಮೋ ಜಜ್ಞೇ ಚಿಂತಾಹೇತುಃ ಸುಖಾವಹಃ 
1 ೨೭ 1 


ಶ್ರೀಮದ್ಭಾಗವತ 





[ ಅಧ್ಯಾಯ 8 


ಈಗ ನಾನು ನಿನಗೆ ಮೀನಿನಿಂದ ಕಲಿತ ಪಾಠವನ್ನು ತಿಳಿಸುತ್ತೇನೆ. 
ಗಾಳದ ತುದಿಯಲ್ಲಿದ್ದ ಮಾಂಸದ ತುಂಡಿನ ಆಸೆಯಿಂದ ತನ್ನ 
ಪ್ರಾಣವನ್ನೇ ಕಳೆದುಕೊಳ್ಳುವಂತೆ, ಜಿಹ್ವಾಚಾಪಲ್ಯಕ್ಕೆ ಸಿಲುಕಿದ 
ದುರ್ಬುದ್ದಿಯುಳ್ಳ ಮನುಷ್ಯನು ಮನಸ್ಸನ್ನು ಮಥಿಸಿ ವ್ಯಾಕುಲ 
ಗೊಳಿಸುವ ತನ್ನ ಜಿಹ್ವಗೆ ವಶನಾಗಿ ಹೋಗುತ್ತಾನೆ ಹಾಗೂ 
ಸತ್ತುಹೋಗುತ್ತಾನೆ. ॥ ೧೯ ॥ ವಿವೇಕಿ ಪುರುಷನು ಭೋಜನವನ್ನು 


| ನಿಲ್ಲಿಸಿ ಬೇರೆ ಇಂದ್ರಿಯಗಳ ಮೇಲೆ ಬೇಗನೆ ವಿಜಯವನ್ನು 


ಪಡೆದುಕೊಳ್ಳುತ್ತಾನೆ. ಆದರೆ ಇದರಿಂದ ಅವನ ರಸನೇಂದ್ರಿಯ 
(ನಾಲಿಗೆ) ವಶವಾಗುವುದಿಲ್ಲ ಅದಾದರೋ ಊಟ ನಿಲ್ಲಿಸು 
ವುದರಿಂದ ಇನ್ನೂ ಪ್ರಬಲವಾಗುತ್ತದೆ. ॥ ೨೦ ॥ ಮನುಷ್ಯನು ಎಲ್ಲ 
ಇಂದ್ರಿಯಗಳ ಮೇಲೆ ವಿಜಯಪಡೆದ ಬಳಿಕವೂ ರಸನೇಂದ್ರಿಯ 
ವನ್ನು ತನ್ನ ವಶಪಡಿಸಿಕೊಳ್ಳುವ ತನಕ ಅವನು ಜಿತೇಂದ್ರಿಯ 
ನಾಗಲಾರನು. ರಸನೇಂದ್ರಿಯವನ್ನು ವಶಪಡಿಸಿ ಕೊಂಡಾಗಲಂತೂ 
ಎಲ್ಲ ಇಂದ್ರಿಯಗಳನ್ನು ವಶವಾದಂತೆಯೇ ಸರಿ. ॥ ೨೧ ॥ 

ಎಲ್ಫೆ ರಾಜನೇ! ಹಿಂದಿನಕಾಲದಲ್ಲಿ ವಿದೇಹನಗರ ಮಿಥಿಲೆ 
ಯಲ್ಲಿ ಓರ್ವ ಪಿಂಗಳಾ ಹೆಸರಿನ ವೇಶ್ಯೆ ಇರುತ್ತಿದ್ದಳು. ಅವಳಿಂದ 
ಕೆಲವನ್ನು ನಾನು ಕಲಿತುಕೊಂಡಿರುವುದನ್ನು ನಿನಗೆ ಹೇಳುತ್ತೇನೆ. 
ಮನಸ್ಸಿಟ್ಟು ಕೇಳು. ॥ ೨೨ ॥। ಅವಳು ಸ್ವೇಚ್ಛಾಚಾರಿಣಿಯಾಗಿದ್ದು 
ರೂಪವತಿಯೂ ಆಗಿದ್ದಳು. ಒಂದು ದಿನ ರಾತ್ರೆ ಯಾರೋ 
ಉತ್ತಮ ವಸ್ತಾಭೂಷಣಗಳಿಂದ ಅಲಂಕರಿಸಿಕೊಂಡು ಅವಳು 
ಬಹಳ ಹೊತ್ತು ತನ್ನ ಮನೆಯ ಹೊರಬಾಗಿಲಲ್ಲಿ ನಿಂತಿದ್ದಳು. 
॥ ೨೩ ॥ ಎಲೈ ಪುರುಷಶ್ರೇಷ್ಠ। ಧನದ ಕಾಮನೆಯುಳ್ಳ ಅರ್ಥ 
ಲೋಲುಪ ಕಾಮಿನಿಯು ಯಾರೇ ಪುರುಷನು ಅತ್ತಕಡೆಯಿಂದ 
ಬರುವುದನ್ನು ಕಂಡರೆ, ಇವನು ಯಾರೋ ಶ್ರೀಮಂತನಿರುವನು, 
ನನಗೆ ಹಣವನ್ನು ಕೊಟ್ಟು ಉಪಭೋಗಿಸಲೆಂದೇ ಈ ಕಡೆ 
ಬರುತ್ತಿರುವನು ಎಂದು ಯೋಚಿಸುತ್ತಿದ್ದಳು. ॥ ೨೪ ॥ 

ಆ ಸಂಕೇತೋಪಜೀವಿಯಾದ ವೇಶ್ಕೆಯು ಪುನಃ ಯಾರಾದರೂ 
ವಿಟಪುರುಷರನ್ನು ನೋಡುತ್ತಲೇ, ಇವನು ನನ್ನ ಬಳಿಗೆ ಬರುತ್ತಿ 
ರುವನು. ನಾನು ಬಯಸಿದಷ್ಟು ಹಣವನ್ನು ಕೊಡುವನು ಎಂದು 
ಯೋಚಿಸುತ್ತಾಳೆ. ಆದರೆ ಅವನು ಮುಂದಕ್ಕೆ ಹೋದಾಗ್ಯ 
ಈಗಲಂತೂ ಖಂಡಿತವಾಗಿ ಯಾರಾದರೂ ನನಗೆ ಹೇರಳ ಧನ 
ವನ್ನು ಕೊಡುವ ಶ್ರೀಮಂತನು ಬಂದೇ ಬರುವನು ಎಂದು 
ಎಣಿಸಿದಳು. ॥ ೨೫ ॥ ಅವಳ ಮನಸಿನ ಈ ಮರಾಸೆ 
ಬೆಳೆಯುತ್ತಲೇ ಇತ್ತು. ಅವಳು ಬಹಳ ಹೊತ್ತು ಬಾಗಿಲಲ್ಲಿ ನಿಂತೇ 
ಇದ್ದಳು. ನಿದ್ದೆಯು ದೂರವಾಯಿತು. ಅವಳು ಒಮ್ಮೆ ಒಳಗೂ 
ಒಮ್ಮೆ ಹೊರಗೂ ಅಲೆಯುತ್ತಿದ್ದಳು. ಹೀಗೆ ಅರ್ಧರಾತ್ರಿ ಕಳೆದು 
ಹೋಯಿತು. ॥ ೨೬ ॥ 

ರಾಜನೇ | ನಿಜವಾಗಿಯೂ ಧನದ ಆಸೆಯು ತುಂಬಾ 
ಕೆಟ್ಟದು. ಶ್ರೀಮಂತರ ದಾರಿ ನೋಡಿ-ನೋಡಿ ಅವಳ ಬಾಯಿ 
ಒಣಗಿತು, ಚಿತ್ತ ವ್ಯಾಕುಲವಾಯಿತು. ಹ್ಯಾಗೆ ಅವಳಿಗೆ ಈ ವೃತ್ತಿಯಲ್ಲಿ 
ವೈರಾಗ್ಯ ಉಂಟಾಯಿತು. ಅದರಲ್ಲಿ ದುಃಖ ಬುದ್ದಿ ಉಂಟಾಯಿತು. 
ಆ ವಿರಾಗವೇ ಅವಳಿಗೆ ಸುಖಕ್ಕೆ ಕಾರಣವಾಯಿತು. ॥ ೨೭ ॥ 


8 ಅಧ್ಯಾಯ] 


ಏಕಾದಶ ಸ್ಫಂಧ 


647 





ತಸ್ಯಾ ನಿರ್ವಿಣ್ಣಚಿತ್ತಾಯಾ ಗೀತಂ ಶೃಣು ಯಥಾ ಮಮ । 
ನಿರ್ವೇದ ಆಶಾಪಾಶಾನಾಂ ಪುರುಷಸ್ಕ ಯಥಾ ಹ್ಯಸಿ: 
|| ೨೮ ॥| 


ನ ಹೃಂಗಾಜಾತನಿರ್ವೇದೋ ದೇಹಬಂಧಂ ಜಿಹಾಸತಿ | 
ಯಥಾ ವಿಜ್ಞಾನರಹಿತೋ ಮನುಜೋ ಮಮತಾಂ ನೃಪ 
il ೨೯ || 


ಹಿಂಗಲೋವಾಚ 


ಅಹೋ ಮೇ ಮೋಹವಿತತಿಂ ಪಶ್ಯತಾವಿಜಿತಾತ್ಮನ: | 
ಯಾಕಾಂತಾದಸತ:ಕಾಮಂಕಾಮಯೇ ಯೇನ ಬಾಲಿಕಾ 
1೩೦ ॥ 


ಸಂತಂ ಸಮೀಪೇ ರಮಣಂ ರತಿಪ್ರದಂ 
ವಿತಪ್ರದಂ ನಿತ್ಯಮಿಮಂ ವಿಹಾಯ |। 
ಅಕಾಮದಂ ದುಃಖಭಯಾಧಿಕೋಕ- 
ಮೋಹಪ್ರದಂ ತುಚ್ಚಮಹಂ ಭಜೇತಜ್ಞಾ॥ ೩೧॥ 


ಅಹೋ ಮಯಾತ ತ್ಮಾ ಪರಿತಾಸಿತೋ ವೃಥಾ 
ಸಾಂಕೇತ್ಯವೃತ್ತಾ ೀತಿವಿಗರ್ಹವಾರ್ತಯಾ | 


ಸ್ರೈಣಾನ್ಸರಾದ್ಯಾರ್ಥತೃಹೋತನುಶೋಚ್ಯಾತ್‌ 
ಕ್ರೀತೇನ ವಿತ್ತಂ ರತಿಮಾತ್ಮನೇಚ್ಛತೀ ॥ ೩೨॥ 


ಯದಸ್ಸಿಭಿರ್ನಿರ್ಮಿತವಂಶವಂಶ್ಯ- 

ಸ್ನೂಣಂ ತ್ವಚಾ ರೋಮನಖ್ಯೆಃ ಪಿನದ್ದಮ್‌ 
ಕ್ಷರನ್ನವದ್ದಾರಮಗಾರಮೇತದ್‌ 

ಎಣ್ಣೂತ್ರಪೂರ್ಣಂ ಮದುಶೈತಿ ಕಾನ್ಯಾ॥೩೩॥ 


ವಿದೇಹಾನಾಂ ಪುರೇ ಹ್ಯಸ್ಥಿನ್ನಹಮೇಕೈವ ಮೂಡದಧೀಃ । 


ಯಾನೃಮಿಚ್ಛಂತ್ಯಸತ್ಯಸ್ಥಾದಾತ್ಮದಾತ್ಕಾಮಮಚ್ಕುತಾತ್‌ 
॥| ೩೪ I 


ಪಿಂಗಳೆಯ ಚಿತ್ತದಲ್ಲಿ ಈ ಪ್ರಕಾರ ವೈರಾಗ್ಯದ ಭಾವನೆ 
ಜಾಗ್ರತವಾದಾಗ ಅವಳು ಈ ಗೀತೆಯನ್ನು ಹಾಡಿದಳು. ಅದನ್ನು 
ಕೇಳು - “'ವೈರಾಗ್ಯವೇ ಆಶಾರೂಪೀ ಉರುಳನ್ನು ಕತ್ತರಿಸುವಂತಹ 
ಹರಿತವಾದ ಖಡ್ಗವಾಗಿದೆ.'' ವೈರಾಗ್ಯವಿಲ್ಲದೆ ಮನುಷ್ಯನ ದುಃಖದ 
ನಿವೃತ್ತಿ ಆಗುವುದಿಲ್ಲ ॥ ೨೮ ॥ ಪ್ರಿಯರಾಜನೇ! ಯಾರಿಗೆ 
ವೈರಾಗ್ಯ ಉಂಟಾಗಲಿಲ್ಲವೋ, ಈ ಜಂಜಾಟದಿಂದ ನಿರಾಸಕ್ಕ 
ನಾಗುವುದಿಲ್ಲವೋ ಆ ಅಜ್ಞಾನಿ ಪುರುಷನು ಮಮತೆಯನ್ನು 
ಬಿಡಲು ಇಚ್ಛಿಸುವುದಿಲ್ಲ ಹಾಗೆಯೇ ಈ ಶರೀರಾದಿ ಬಂಧನ 
ಗಳನ್ನು ತೊರೆಯಲು ಬಯಸುವುದಿಲ್ಲ ॥ ೨೯ ॥ 

ಪಿಂಗಳೆಯು ಈ ಗೀತೆಯನ್ನು ಹಾಡಿದಳು - ಅಯ್ಯೋ | 
ನಾನು ಇಂದ್ರಿಯಗಳಿಗೆ ಅಧೀನನಾದೆಯಲ್ಲ।! ಇದು ಬಹು 
ದುಃಖದ ಮಾತಾಗಿದೆ. ನನ್ನ ಮೂರ್ಹತೆಯನ್ನು, ನನ್ನ ಮೋಹದ 
ವಿಸ್ವಾರವಾದರೋ ನೋಡಿ | ನನ್ನ ಕಾಂತನಲ್ಲದ ಜನರೊಂದಿಗೆ 
ನಾನು ಕಾಮನೆ ಮಾಡಿದೆನಲ್ಲ! ॥ ೩೦॥ ನನ್ನ ಪರಮ 
ಕಾಂತನಾದರೋ ಶಾಶ್ವತವಾಗಿ ನನ್ನ ಬಳಿಯೇ ಇರುವನು. ಅವನು 
ಪರಮಾನಂದ ಸ್ವರೂಪನೂ, ಸುಖಪ್ರದಾತನೂ, ಲಕ್ಷ್ಮೀಪತಿಯೂ 
ಆಗಿರುವ ಕಾರಣದಿಂದ ಧನವನ್ನೂ ಕೊಡುವವನಾಗಿರುವನು. ನನ್ನ 
ಹೃದಯದಲ್ಲೇ ವಿರಾಜಮಾನನಾದ ಇಂತಹ ಪ್ರಭುವು ಇರುವಾಗ 
ಅವನನ್ನು ಬಿಟ್ಟು, ಯಥೇಷ್ಟ ಭೋಗವನ್ನು ಸಂಪಾದಿಸಲು 
ಅಸಮರ್ಥರೂ, ದುಃಖ, ಭಯ, ಆಧಿ-ವ್ಯಾಧಿ, ಶೋಕ, ಮೋಹ 
ಇವನ್ನು ಕೊಡುವವರೂ ಆದ ಜನರನ್ನು ನಾನು ಸೇವಿಸಿದೆನಲ್ಲ! 
ಆದ್ದರಿಂದ ನಾನು ಮೂರ್ಪುಳಾಗಿದ್ದೇನೆ. ॥ ೩೧ ॥ ನಾನು ಅತ್ಯಂತ 
ನಿಂದನೀಯ ಆಜೀವಿಕೆಯಾದ ವೇಶ್ಯಾವೃತ್ತಿಯನ್ನು ಆಶ್ರಯಿಸಿದೆ. 
ವೃರ್ಥವಾಗಿ ನನ್ನ ಶರೀರವನ್ನೂ ಮನವನ್ನೂ ಮಾರಿಬಿಟ್ಟೆ 
ಲಂಪಟರೂ, ಲೋಭಿಗಳೂ, ನಿಂದನೀಯರೂ ಆದ ಮನುಷ್ಯರು 
ಇದನ್ನು ಕೊಂಡುಕೊಂಡರು. ನಾನು ಇದೇ ಶರೀರದಿಂದ ಧನ 
ಮತ್ತು ರತಿಸುಖವನ್ನು ಬಯಸಿದೆನಲ್ಲ। ಇದು ಎಂತಹ ದುಃಖದ 
ಮಾತಾಗಿದೆ. ನನಗೆ ಧಿಕ್ಕಾರವಿರಲಿ | | ೩೨॥ 

ಕಂಬಗಳನ್ನು ನೆಟ್ಟು ಮನೆಯನ್ನು ನಿಲ್ಲಿಸುವಂತೆ ಬೆನ್ನು ಹುರಿ, 
ಎಲುಬುಗಳಿಂದ ಈ ಶರೀರವೆಂಬ ಮನೆಯು ನಿರ್ಮಾಣ 
ಗೊಂಡಿದೆ. ಇದನ್ನು ನಖ, ಚರ್ಮ, ರೋಮಗಳಿಂದ ಮುಚ್ಚ 
ಲಾಗಿದೆ. ಇದಕ್ಕೆ ಇರುವ ಒಂಭತ್ತು ಬಾಗಿಲುಗಳಿಂದ ಯಾವಾ 
ಗಲೂ ಮಲ-ಮೂತ್ರ ಮುಂತಾದವುಗಳು ಒಸರುತ್ತಿರುತ್ತವೆ. 
ಇಂತಹ ಅಸ್ಥಿಪಂಜರವಾದ, ನಿಂದ್ಯವಾದ ಶರೀರವನ್ನೇ ಪ್ರಿಯ 
ವೆಂದು ತಿಳಿದು ಸೇವಿಸುವ ಸ್ವೀಯು ನಾನಲ್ಲದೆ ಬೇರೆ ಯಾರು 
ಇರಬಲ್ಲಳು ? ॥ ೩೩ ॥ ಇದಾದರೋ ವಿದೇಹಿಗಳ ನಗರವಾಗಿದೆ. 
ಆದರೆ ಇದರಲ್ಲಿ ನಾನೊಬ್ಬಳೇ ಎಲ್ಲರಿಗಿಂತ ಮೂರ್ಪಳೂ, 


| ದುಷ್ಠಳೂ ಆಗಿರುವೆನು. ಏಕೆಂದರೆ, ನಾನೊಬ್ಬಳೇ ಆತ್ಮದಾನೀ, 
| ಅವಿನಾಶೀ ಹಾಗೂ ಪರಮ ಪ್ರಿಯತಮ ಪರಮಾತ್ಮನನ್ನು ಬಿಟ್ಟು 


ಬೇರೆ ಪುರುಷರ ಅಭಿಲಾಷೆ ಮಾಡುತ್ತಿರುವನಲ್ಲ। ॥ ೩೪ ॥ 


648 


ಸುಹೃತ್‌ ಪ್ರೇಷ್ಠತಮೋ ನಾಥ ಆತ್ಮಾ ಚಾಯಂ ಶರೀರಿಣಾಮ್‌ | 
ತಂ ವಿಕ್ರೀಯಾತ್ಮನೈವಾಹಂ ರಮೇಶನೇನ ಯಥಾ ರಮಾ 
I ೩೫ 1 


ಕಿಯತ್‌ ಪ್ರಿಯಂ ತೇ ವ್ಯಭಜನ್‌ ಕಾಮಾ ಯೇ ಕಾಮದಾ ನರಾಃ | 
ಆದ್ಯಂತವಂತೋ ಭಾರ್ಯಾಯಾ ದೇವಾ ವಾ ಕಾಲವಿದ್ರುತಾಃ 
I ೩೬ 1 


ನೂನಂ ಮೇ ಭಗವಾನ್‌ ಪ್ರೀತೋ 

ಎಷ್ಟು , ಕೇನಾಪಿ ಕರ್ಮಣಾ । 
ನಿರ್ವೇದೋ5ಯಂ ದುರಾಶಾಯಾ 

ಯನ್ನೇ ಜಾತಃ ಸುಖಾವಹಃ ॥1 ೩೭ ॥ 


ಮೈವಂಸ್ಕುರ್ಮ ೦ದಭಾಗ್ಯಾಯಾಃಕ್ಷೇಶಾ ನಿರ್ವೇದಹೇತವಃ । 
ಯೇನಾನುಬಂಧಂ ನಿರ್ನೃತ್ಯ ಪುರುಷಃ ಶಮಮೃಚ್ಛತಿ 
1೩೮ ॥ 


ತೇನೋಪಕೃತಮಾದಾಯ ಶಿರಸಾ ಗ್ರಾಮ್ಯಸಂಗತಾಃ | 
ತ್ಯಕ್ತ್ವಾ ದುರಾಶಾಃ ಶರಣಂ ಪ್ರಜಾಮಿ ತಮಧೀಶ್ಚರಮ್‌ 


| ೩೯ I 
ಸಂತುಷ್ಟಾ ಶ್ರದ್ದಧತ್ಯೇತದ್ಯಥಾಲಾಭೇನ ಜೀವತೀ। 
ವಿಹರಾಮ್ಯಮುನೈವಾಹಮಾತ್ಮನಾ ರಮಣೇನ ವ್ಳ 

I ೪೦ ॥ 


ಸಂಸಾರಕೂಪೇ ಪತಿತಂ ವಿಷಯೈರ್ಮುಷಿತೇಕ್ಟಣಮ್‌ । 
ಗ್ರಸ್ತಂಕಾಲಾಹಿನಾ5 ರತ್ಮಾನಂ ಕೋಠನ್ಯಸ್ವಾತುಮಧೀಶ್ಚರ: 
YO 


ಆತ್ಮೈವ ಹ್ಯಾತ್ಮನೋ ಗೋಪ್ತಾ ನಿರ್ವಿದ್ಯೇತ ಯದಾಖಿಲಾತ್‌ । 
ಅಪ್ರಮತ್ತ ಇದಂ ಪಶ್ಯೇದ್‌ ಗ್ರಸ್ತಂ ಕಾಲಾಹಿನಾ ಜಗತ್‌ 
11 ೪.೨ ॥| 


ಬ್ರಾಹ್ಮಣ ಉವಾಚ 


ಏವಂ ವ್ಯವಸಿತಮತಿರ್ದುರಾಶಾಂ ಕಾಂತತರ್ಷಜಾಮ್‌ | 
ಛಿತ್ಕೊ ನಿಪಶಮಮಾಸ್ನಾಯ ಶಯ್ಯಾಮುಪವಿವೇಶ ಕಾ 
11 ೪೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ನನ್ನ ಹೃದಯದಲ್ಲಿ ವಿರಾಜಮಾನನಾದ ಪ್ರಭುವೇ ಸಮಸ್ತ 
ಪ್ರಾಣಿಗಳ ಹಿತೈಷಿಯೂ, ಸುಹೃದನೂ, ಪ್ರಿಯತಮನೂ, ಒಡೆ 
ಯನೂ, ಆತ್ಮನೂ ಆಗಿರುವನು. ಈಗ ನಾನು ನನ್ನನ್ನೇ ಕೊಟ್ಟು 
ಕೊಂಡು ಅವನನ್ನು ಕೊಂಡುಕೊಳ್ಳುವೆನು. ಅವನೊಡನೆ ಲಕ್ಷ್ಮೀ 
ದೇವಿಯು ವಿಹರಿಸುವಂತೆ ನಾನೂ ವಿಹರಿಸುವೆನು. ॥ ೩೫ ॥ 
ಆದಿ ಮತ್ತು ಅಂತೃವುಳ್ಳ ನಶ್ಚರವಾದ ಕಾಮೋಪಭೋಗಗಳಾ 
ಗಲೀ, ಆ ಕಾಮೋಪಭೋಗಗಳನ್ನು ಒದಗಿಸಿಕೊಡುವ ಪುರುಷ 
ರಾಗಲೀ, ಕಾಲದಿಂದ ನಷ್ಟವಾಗಿ ಹೋಗುವ ದೇವತೆಗಳಾಗಲೀ, 
ತಮ್ಮ ಭಾರ್ಯೆಯರಿಗೆ ಯಾವ ಸಂತೋಷವನ್ನು ನೀಡಬಲ್ಲರು ? 
ಪರಮಾತ್ಮನು ದಯಪಾಲಿಸುವ ಆತ್ಮಸುಖದ ಮುಂದೆ ಮನುಷ್ಯರು 
ಅಥವಾ ದೇವತೆಗಳು ತಮ್ಮ ಭಾರ್ಯೆಯರಿಗೆ ಕೊಡುವ ಸುಖವು 
ಅತಿ ತುಚ್ಛವಾದುದು. ॥ ೩೬ ॥ ನನ್ನ ಯಾವುದೋ ಶುಭಕರ್ಮ 
ದಿಂದ ಭಗವಾನ್‌ ವಿಷ್ಣುವು ಅವಶ್ಯವಾಗಿ ನನ್ನ ಮೇಲೆ ಪ್ರಸನ್ನನಾಗಿ 
ರುವನು. ಅದಕ್ಕಾಗಿಯೇ ದುರಾಸೆಯಿಂದ ನನಗೆ ಈ ವಿಧವಾದ 
ವೈರಾಗ್ಯ ಉಂಟಾಯಿತು. ನನ್ನ ಈ ವೈರಾಗ್ಯವು ಅವಶ್ಯವಾಗಿ ಸುಖ 
ಕೊಡುವಂತಹುದಾದೀತು. ॥ ೩೭ ॥ ನನಗೆ ದುಖ ಉಂಟಾ 
ಯಿತು, ಇದೇ ನನಗೆ ವೈರಾಗ್ಯಕ್ಕೆ ಕಾರಣವಾಯಿತು. ಆದ್ದರಿಂದ 
ನಾನು ಭಾಗ್ಯಹೀನಳಲ್ಲ ಏಕೆಂದರೆ, ಇದೇ ವೈರಾಗ್ಯದಿಂದ 
ಮನುಷ್ಯನು ತನ್ನ ಬಂಧನಗಳನ್ನುಕಳಕೊಂಡು ಪರಮಶಾಂತಿಯನ್ನು 
ಪಡೆಯುತ್ತಾನೆ. ॥ ೩೮ ॥ ಈಗ ನಾನು ಆ ಭಗವಂತನ ಈ 
ಮಹೋಪಕಾರವನ್ನು ಆದರಪೂರ್ವಕ ತಲೆಬಾಗಿ ಸ್ವೀಕರಿಸುತ್ತೇನೆ. 
ಇನ್ನು ವಿಷಯಭೋಗಗಳ ದುರಾಸೆಯನ್ನು ಬಿಟ್ಟು ಆ ಜಗದೀಶ್ವರ 
ನಿಗೇ ಶರಣುಹೋಗುವೆನು. ॥ ೩೯ ॥ ಇನ್ನು ಮುಂದ ನಾನು 
ಪ್ರಾರಬ್ಧಕ್ರನುಸಾರ ದೊರೆತುದರಲ್ಲೇ ಜೀವನ ನಿರ್ವಾಹ ಮಾಡು 
ವೆನು. ಬಹಳ ಸಂತೋಷ ಮತ್ತು ಶ್ರದ್ಧೆಯಿಂದೊಡಗೂಡಿ ಇರು 
ವೆನು. ಇನ್ನು ನಾನು ಯಾವುದೇ ಬೇರೆ ಪುರುಷರತ್ತ ಕಣ್ಣೆತ್ತಿಯೂ 
ನೋಡದೆ, ನನ್ನ ಹೃದಯೇಶ್ವರ, ಆತ್ಮಸ್ತರೂಪೀ ಪ್ರಭುವಿನೊಂದಿಗೆ 
ವಿಹರಿಸುವೆನು. ॥ ೪೦ ॥ ಈ ಜೀವಿಯು ಸಂಸಾರ ಕೂಪದಲ್ಲಿ 
ಬಿದ್ದಿರುವುದು. ವಿಷಯಗಳು ಇವನನ್ನು ಕುರುಡಾಗಿಸಿವೆ. ಕಾಲ 
ರೂಪೀ ಅಜಗರವು ಇವನನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡಿದೆ. ಈಗ 
ಭಗವಂತನನ್ನು ಬಿಟ್ಟು ಇವನನ್ನು ರಕ್ಷಿಸುವವರು ಬೇರೆ ಯಾರು 
ಸಮರ್ಥರಾಗಿರುವರು ? ॥ ೪೧ ॥ ಜೀವಿಯು ಸಮಸ್ತ ವಿಷಯ 
ಗಳಿಂದ ವಿರಕ್ಶನಾದಾಗ ಅವನು ಸ್ವತಃ ತನ್ನನ್ನು ರಕ್ಕಿಸಿಕೊಳ್ಳುತ್ತಾನೆ. 
ಅದಕ್ಕಾಗಿ ಇಡೀ ಜಗತ್ತು ಕಾಲರೂಪೀ ಅಜಗರಕ್ಕೆ ತುತ್ತಾಗಿದೆ 
ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿರಬೇಕು. ॥ ೪೨ ॥ 

ಅವಧೂತ ದತ್ತಾತ್ರೇಯರು ಹೇಳುತ್ತಾರೆ - ರಾಜನೇ! 
ಪಿಂಗಳೆ ವೇಶ್ಕೆಯು ಹೀಗೆ ನಿಶ್ಚಯಿಸಿಕೊಂಡು ತನ್ನ ಪ್ರಿಯ 
ಶ್ರೀಮಂತರ ದುರಾಸೆಯನ್ನು, ವಿಟರನ್ನು ಸೇರುವ ಲಾಲಸೆಯನ್ನು 


9 ಅಧ್ಯಾಯ] 


ಏಕಾದಶ ಸ್ಕಂಧ 


649 





ಆಶಾ ಹಿ ಪರಮಂ ದುಃಖಂ ನೈರಾಶ್ಯಂ ಕರಮಂಸುಖಮ್‌ | 


ಯಥಾ ಸಂಭಿದ್ಯ ಕಾಂತಾಶಾಂಸುಖಂ ಸುಷ್ಟಾಪ ಪಿಂಗಲಾ 
|| ೪೪ || 


| ಪರಿತ್ಯಜಿಸಿ, ಶಾಂಶಭಾವದಿಂದ ಹೋಗಿ ತನ್ನ ಹಾಸಿಗೆಯಲ್ಲಿ ಮಲಗಿ 


ಕೊಂಡಳು. ॥ ೪೩ ॥ ನಿಜವಾಗಿಯೂ ಆಸೆಯೇ ಎಲ್ಲಕ್ಕಿಂತ ದೊಡ್ಡ 
ದುಃಖವಾಗಿದೆ, ನಿರಾಸೆಯೇ ಎಲ್ಲಕ್ಕಿಂತ ಭಾರೀ ಸುಖವಾಗಿದೆ. 
ಏಕೆಂದರೆ, ಪಿಂಗಳೆವೇಶ್ಕೆಯು ಪುರುಷರ ಆಸೆಯನ್ನು ತೊರೆದಾಗಲೇ 
ಅವಳು ಸುಖವಾಗಿ ಮಲಗಲು ಸಾಧ್ಯವಾಯಿತು. ॥ ೪೪ ॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ೮ 
ಭುತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ವಂಧೇ ಅಷ್ಟೋ ಧ್ಯಾಯಃ॥ ೮ ॥ 


—y ಸಜಾ ಲಾಲಾ 
ಒಂಭತ್ತನೆಯ ಅಧ್ಯಾಯ 
ಅವಧೂತೋಪಾಖ್ಯಾನ- ಕುರರಪಕ್ಷಿಯಿಂದ ಹಿಡಿದು ಭೃಂಗದವರೆಗಿನ ಏಳು ಗುರುಗಳ ಕಥೆ 


ಬ್ರಾಹ್ಮಣ ಉವಾಚ 
ಪರಿಗ್ರಹೋ ಹಿ ದುಃಖಾಯ ಯದೃತ್ತಿಯತಮಂ ನೃಣಾಮ್‌ | 
ಅನಂತಂ ಸುಖಮಾಪ್ಟೋತಿ ತದ್ದಿದ್ದಾನ್‌ ಯಸ್ಪಕಿಂಚನಃ 
1 © 1 


ಸಾಮಿಷಂ ಕುರರಂ ಜಘರ್ಬಲಿನೋ ಯೇ ನಿರಾಮಿಷಾಃ । 
ತದಾಮಿಷಂ ಪರಿತ್ಯಜ್ಯ ಸ ಸುಖಂ ಸಮವಿಂದತ 
W ೨ 1 


ನಮೇ ಮಾನಾವಮಾನೌಸ್ಕೋ ನ ಚಿಂತಾ ಗೇಹಪುತ್ರಿಣಾಮ್‌ | 


ಆತ್ಮಕ್ರೀಡ ಆತ್ಮರತಿರ್ವಿಚರಾಮೀಹ ಬಾಲವತ್‌ 
IH ೩ 1 
ದ್ವಾವೇವ ಚಿಂತಯಾ ಮುಕೌ 
ಪರಮಾನಂದ ಆಪ್ಪತೌ । 
ಯೋ ವಿಮುಗ್ಲೋ ಜಡೋ ಬಾಲೋ 
ಯೋ ಗುಣೇಭ್ಯಃ ಪರಂ ಗತಃ | ೪ ॥ 


ಬ್ರಾಹ್ಮಣಶ್ರೇಷ್ಠರಾದ ಅವಧೂತ ದತ್ತಾತ್ರೇಯರು ಹೇಳುತ್ತಾರೆ- 
ರಾಜನೇ! ಮನುಷ್ಯನಿಗೆ ಪ್ರಿಯವೆನಿಸಿದ ವಸ್ತು, ಪದಾರ್ಥಗಳನ್ನೇ 
ಪರಿಗ್ರಹ, ಸಂಗ್ರಹಮಾಡುತ್ತಾನೆ. ಅವೇ ಅವನ ದುಃಖಕ್ಕೆ ಕಾರಣ 
ವಾಗುತ್ತವೆ. ಆದರೆ ಅಕಿಂಚನನೂ, ಅಪರಿಗ್ರಹನೂ ಆದ 
ವಿದ್ವಾಂಸನು ಆನಂದವನ್ನು ಅನುಭವಿಸುತ್ತಾನೆ. ಆದ್ದರಿಂದ 
ಶ್ರೇಯೋಕಾಮಿ ಮನುಷ್ಯನು ಸಂಗ್ರಹದಿಂದ ದೂರವುಳಿಯ 
ಬೆಣು. ॥ ೧ ॥ 

(ಕುರರಪಕ್ಷಿಯ ದೃಷ್ಟಾಂತವನ್ನು ಕೊಟ್ಟು ಹೇಳುತ್ತಾರೆ -) 
ಯಾವುದೋ ಕುರರ ಪಕ್ಷಿಗೆ ಎಲ್ಲೋ ಒಂದು ಮಾಂಸದ ತುಂಡು 
ಸಿಕ್ಕಿತು. ಅದನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರುವಾಗ ಅದನ್ನು 
ನೋಡಿ ಬೇರೆ ಮಾಯದ ಲೋಭಿಪಕ್ಕಿಗಳು ಅದನ್ನು ಆಕ್ರಮಿಸಿ 
ಪೀಡಿಸತೊಡಗಿದವು. ಆಗ ಆ ಪಕ್ಷಿಯು .ಮಾಂಸದ ತುಂಡನ್ನು 
ಎಸೆದುಬಿಡಲು ಆಕ್ರಮಣದಿಂದ ಪಾರಾಗಿ ಸುಖಿಯಾಯಿತು. 
ಇದರಿಂದ ಸಂಗ್ರಹಿಸುವುದನ್ನು ಆಪತ್ತಿನ ಮೂಲವೆಂಬುದನ್ನು 
ತಿಳಿಯಬೇಕು. ॥ ೨ ॥ 

(ಬಾಲಕನ (ಮಗು) ಉದಾಹರಣೆಯಿಂದ ತಿಳಿಸುತ್ತಿದ್ದಾರೆ -) 
ಸಣ್ಣ ಬಾಲಕನು ತಾನೇ-ತನ್ನಲ್ಲಿ ರಮಮಾಣವಾಗಿದ್ದು, ನಿಶ್ಚಿಂತ 
ವಾಗಿರುತ್ತಾನೆ. ಹಾಗೆಯೇ ನಾನೂ ನನ್ನ ಆತ್ಮಾನಂದದಲ್ಲಿ ಮಗ್ನ 
ನಾಗಿರುತ್ತೇನೆ. ಮಾನ ಬರಲೀ ಅಪಮಾನವಾಗಲೀ, ಅದರ 
ಪರಿಣಾಮ ನನ್ನ ಮೇಲೆ ಏನೂ ಆಗುವುದಿಲ್ಲ ಹಾಗೂ ಮನೆ 
ಪರಿವಾರ ಚಿಂತೆಯೂ ನನಗಿಲ್ಲ ಪ್ರಪಂಚದಲ್ಲಿ ಇಬ್ಬರೇ ಚಿಂತೆ 
ಯಿಂದ ಮುಕ್ತರಾಗಿದ್ದಾರೆ. ಒಂದು ಮುಗ್ಧ ಮಗು, ಇನ್ನೊಬ್ಬ 
ಗುಣಾತೀತ ಯೋಗಿ. ಇವರಿಬ್ಬರೂ ಪರಮ ಆನಂದದಲ್ಲಿ 
ಮಗ್ನರಾಗಿರುತ್ತಾರೆ. ॥ ೩-೪ ॥ 


650 


ಕೃಚಿತ್‌ ಕುಮಾರೀ ತ್ಯಾತ್ಮಾನಂ ವೃಣಾನಾನ್‌ ಗೃಹಮಾಗತಾನ್‌ । 
ಸ್ವಯಂ ತಾನರ್ಹಯಾಮಾಸ ಕ್ವಾಪಿ ಯಾತೇಷು ಬಂಧುಷು 
| ೫ ॥ 


ತೇಷಾಮಭ್ಯವಹಾರಾರ್ಥಂ ಶಾಲೀನ್ರಹಸಿ ಪಾರ್ಥಿವ । 


ಅವಪ್ಪಂತ್ಯಾಃ ಪ್ರಕೋಷ್ಠಸ್ಥಾಶಕ್ರು: ಶಂಖಾಃ ಸ್ಪನಂ ಮಹತ್‌ 
Wt Nn 


ಸಾ ತಜ್ಜುಗುಪ್ಪಿತಂ ಮತ್ವಾ ಮಹತೀ ವ್ರೀಡಿತಾ ತತಃ। 
ಬಭಂಜೈಕ್ಳೆಕಶಃ ಶಂಖಾನ್‌ ದೌದೌ ಶಿಪಾಣ್ಯೋರಶೇಷಯತ್‌ 
1 ೭ ॥ 


ಉಭಯೋರಪ್ಯಭೂದ್ಧೋಸಷೋ ಹೃವಘ್ಸಂತ್ಯಾ: ಸ್ಮತಂಖಯೋಃ । 


ತತ್ರಾಪ್ಟೇಕಂ  ನಿರಭಿದದೇ ಕಸ್ಮಾನ್ನಾಭವದ್ದೃನಿಃ 
| ೮ ॥ 


ಅನ್ನಶಿಕ್ಚಮಿಮಂ ತಸ್ಯಾ ಉಪದೇಶಮರಿಂದಮವು । 
ಲೋಕಾನನುಚರನ್ನೇತಾನ್‌ಲೋಕತತ್ತ ವನಿವಿತಯಾ 
1 ೯ ॥| 


ವಾಸೇ ಬಹೂನಾಂಕಲಹೋ ಭವೇದ್ಧಾರ್ತಾ ದೃಯೋರಪಿ 
ಏಕ ಏವ ಚರೇತ್ತಸ್ಥಾತ್‌ ಕುಮಾರ್ಯಾ ಇವ ಕಂಕಣ: 
Il ೧೦ ॥ 


ಮನ ಏಕತ್ರ ಸಂಯುಜ್ಯಾಜ್ಜಿತಶ್ಥಾಸೋ ಜಿತಾಸನಃ। 
ವೈರಾಗ್ಯಾಭ್ಯಾಸಯೋಗೇನ ಧ್ವಿಯಮಾಣಮತಂದ್ರಿತಃ 
1೧೧ ॥ 


ಯಸ್ಮಿನ್‌ ಮನೋ ಲಬ್ಧಹದಂ ಯದೇತ- 

ಚ್ಛನ್ನೆಃ ಶನೈರ್ಮುಂಚತಿ ಕರ್ಮರೇಣೂನ್‌ । 
ಸತ್ತ್ವೇನ ವೃದ್ಧೇನ ರಜಸ್ತಮಶ್ಚ 

ವಿಧೂಯ ನಿರ್ವಾಣಮುಶೈತ್ಯನಿಂಧನಮ್‌ ॥ ೧೨॥ 


ತದೈವಮಾತ್ಮನ್ಯವರುದ್ಧಚಿತ್ತೋ 


ನ ವೇದ ಕಿಂಚಿದ್ದಿರಂತರಂ ವಾ । 


ಯಥೇಷುಕಾರೋ ನೃಪತಿಂ ವ್ರಜಂತ- 
ಮಿಷೌ ಗತಾತ್ಮಾ ನ ದದರ್ಶ ಪಾರ್ಶ್ವೇ ॥ ೧೩॥ 





ಶ್ರೀಮದ್ಭಾಗವತ 


[ಅಧ್ಯಾಯ 9 


(ಈಗ ಕುಮಾರಿಯೊಬ್ಬಳ ಉದಾಹರಣೆಯನ್ನು ತಿಳಿಸುತ್ತಾರೆ.) 
ಒಮ್ಮೆ ಕುಮಾರಿಯೋರ್ವಳ ಮನೆಗೆ ಕನ್ಯಾವರಣಕ್ಕಾಗಿ ಕೆಲವರು 
ಬಂದರು. ಅಂದು ಉಳಿದ ಮನೆಯವರೆಲ್ಲರೂ ಎಲ್ಲೋ ಹೊರಗೆ 
ಹೋಗಿದ್ದರು. ಅದಕ್ಕಾಗಿ ಅವಳು ಸ್ವತಃ ಅವರ ಆದರ-ಆತಿಥ್ಯ 
ಮಾಡಬೇಕಾಗಿ ಬಂತು. ॥ ೫ ॥ 

ರಾಜನೇ । ಬಂದ ಅತಿಥಿಗಳಿಗೆ ಭೋಜನಕ್ಕಾಗಿ ಅವಳು 
ಮನೆಯೊಳಗೆ ಏಕಾಂತದಲ್ಲಿ ಭತ್ತ ಕುಟ್ಟುತ್ತಿದ್ದಳು. ಆಗ ಅವಳು 
ತೊಟ್ಟುಕೊಂಡಿದ್ದ ಶಂಖದ ಬಳೆಗಳು ಒಂದಕ್ಕೊಂದು ತಗುಲಿ 
ಶಬ್ದಮಾಡತೊಡಗಿದವು. ಈ ಶಬ್ದವನ್ನು ನಿಂದಿತವೆಂದು ತಿಳಿದು 
ಕುಮಾರಿಗೆ ತುಂಬಾ ನಾಚಿಕೆಯಾಯಿತು.* ಅವಳು ಒಂದೊಂ 
ದಾಗಿ ಬಳೆಗಳನ್ನು ಒಡೆದು ಹಾಕಿ ಕೊನೆಗೆ ಎರಡೆರಡು ಬಳೆಗಳು 
ಉಳಿದವು. ॥ ೬-೭ ॥ ಅವಳು ಪುನಃ ಭತ್ತ ಕುಟ್ಟಲು ಪ್ರಾರಂಭಿಸಿ 
ದಳು. ಆದರೆ ಆ ಎರಡೆರಡು ಬಳೆಗಳೂ ಸದ್ದು ಮಾಡುತ್ತಿದ್ದವು. 
ಕೊನೆಗೆ ಅದರಲ್ಲಿ ಒಂದೊಂದನ್ನು ಒಡೆದುಹಾಕಿ ಕೇವಲ 
ಒಂದೊಂದೇ ಬಳೆ ಉಳಿಯಿತು. ಆಗ ಯಾವ ಸದ್ದೂ ಉಂಟಾಗು 
ತ್ತಿರಲಿಲ್ಲ ॥ ೮ ॥ ಶತ್ರುಸೂದನಾ | ಆಗಲೇ ವ್ಯವಹಾರವನ್ನು 
ತಿಳಿಯುವ ಇಚ್ಛೆಯಿಂದ ನಾನೂ ಅಲ್ಲಿಗೆ ತಲುಪಿದೆ. ಆಗ ನಾನು 
ಅವಳಿಂದ ಈ ಶಿಕ್ಷಣವನ್ನು ಪಡೆದುಕೊಂಡೆ. ಆನೇಕ ಜನರು ಒಟ್ಟಿಗೆ 
ಒಂದೆಡೆ ಇದ್ದರೆ ಕಲಹ ಉಂಟಾಗುತ್ತದೆ. ಇಬ್ಬರು ಜೊತೆಯಲ್ಲಿ 
ದ್ದರೂ ವ್ಯರ್ಥವಾದ ಮಾತುಗಳು ನಡೆಯುತ್ತವೆ. ಅದಕ್ಕಾಗಿ ಆ 
ಹೆಣ್ಣುಮಗಳ ಬಳೆಗಳಂತೆ ಒಬ್ಬನೇ ಸಂಚರಿಸಬೇಕು. ॥ ೯-೧೦ ॥ 

ರಾಜನೇ! ಆಸನ ಮತ್ತು ಪ್ರಾಣಾಯಾಮದ ಮೂಲಕ 
ಶ್ವಾಸವನ್ನು ಗೆದ್ದು ವೈರಾಗ್ಯ ಹಾಗೂ ಅಭ್ಯಾಸದಿಂದ ತನ್ನ ಮನವನ್ನು 
ವಶಪಡಿಸಿಕೊಳ್ಳಬೇಕು. ಮತ್ತೆ ಬಹಳ ಜಾಗರೂಕತೆಯಿಂದ ಅದನ್ನು 
ಒಂದು ಗುರಿಯಲ್ಲಿ ನೆಲೆಗೊಳಿಸಬೇಕು. ಇದನ್ನು ನಾನು 
ಬಾಣವನ್ನು ತಯಾರಿಸುವವನಿಂದ ಕಲಿತೆನು. ॥ ೧೧ ॥ ಪರಮಾ 
ನಂದ ಸ್ವರೂಪೀ ಪರಮಾತ್ಮನಲ್ಲಿ ಮನಸ್ಸು ಸ್ಥಿರವಾದಾಗ ಅದು 
ಕ್ರಮವಾಗಿ ಕರ್ಮವಾಸನೆಯ ಧೂಳನ್ನು ತೊಳೆದುಬಿಡುತ್ತದೆ. 
ಸತ್ತ್ವಗುಣದ ವೃದ್ಧಿಯಾಗುತ್ತದೆ. ರಜೋಗುಣ ಮತ್ತು ತಮೋ 
ಗುಣ ಇವುಗಳ ವೃತ್ತಿಗಳನ್ನು ತ್ಯಾಗಗೈದು ಮನಸ್ಸು - ಕಟ್ಟಿಗೆ ಇಲ್ಲದ 
ಅಗ್ನಿಯು. ಶಾಂತವಾಗುವಂತೆ ಶಾಂತವಾಗುತ್ತದೆ. ॥ ೧೨ ॥ 
ಈ ವಿಧವಾಗಿ ಚಿತ್ರವು ತನ್ನ ಆತ್ಮನಲ್ಲೇ ಸ್ಥಿರ-ನಿರುದ್ಧನಾದವನಿಗೆ 
ಒಳ-ಹೊರಗೆ ಎಲ್ಲಿಯೂ ಯಾವುದೇ ಪದಾರ್ಥದ ಎಚ್ಚರವಿರು 
ವುದಿಲ್ಲ ಓರ್ವ ಕಮ್ಮಾರನು ಬಾಣವನ್ನು ತಯಾರಿಸುತ್ತಿದ್ದನು. 
ಅವನ ಬಳಿಯಿಂದಲೇ ಭೇರಿ, ನಗಾರಿ, ಕಹಳೆ ಮುಂತಾದ 
ವಾದ್ಯಗಳೊಂದಿಗೆ ರಾಜನ ಮೆರವಣಿಗೆ ಹೊರಟಿತ್ತು. ಆದರೆ 
ಅವನಿಗೆ ಇದರ ಅರಿವೇ ಇರದಷ್ಟುತನ್ನ ಕಾಯಕದಲ್ಲಿ ತನ್ನಯನಾಗಿ 
ಹೋಗಿದ್ದನು. ಇದನ್ನು ನಾನು ನೋಡಿದೆ. ॥ ೧೩. ॥ 

ಸರ್ಪದಿಂದ ನಾನು ಕಲಿತುದು - ಮುನಿಯಾದವನು 
ಒಬ್ಬಂಟಿಗನಾಗಿರಬೇಕು. (ಮಂಡಳಿ ಕಟ್ಟಿಕೊಳ್ಳಬಾರದು.) ಇರುವ 
ಜಾಗದಲ್ಲಿ ಮಮತೆ ಇರಬಾರದು. ಎಚ್ಚರಿಕೆಯಿಂದಿರಬೇಕು. 


* ಏಕೆಂದರೆ, ಅದರಿಂದ ಅವಳು ಸ್ವತಃ ಭತ್ತಕುಟ್ಟುವುದು, ಅವರ ದರಿದ್ರಶೆಯನ್ನು ಪ್ರದರ್ಶಿಸುತ್ತಿತ್ತು. 


9 ಅಧ್ಯಾಯ] 


ಏಕಾದಶ ಸ್ಕಂಧ 


651 





ಏಕಚಾರ್ಯನಿಕೇತಃ ಸ್ಯಾದಪ್ರಮತ್ತೋ ಗುಹಾಶಯಃ | 
ಅಲಕ್ಯಮಾಣ ಆಚಾರೈರ್ಮುನಿರೇಕೋತ ಲಭಾಷಣಃ 
॥ ೧೪ ॥ 


ಗೃಹಾರಂಭೋತತಿದುಜರಾಯ ವಿಫಲಶ್ಚಾದಧ್ರುವಾತ್ಮನಃ । 
ಸರ್ಪಃ ಪರಕೃತಂ ವೇಶ್ಚ ಪ್ರವಿಶ್ಯ ಸುಖಮೇಧತೇ 
1 ೧೫ ॥ 


ಏಕೋ ನಾರಾಯಣೋ ದೇವಃ ಪೂರ್ವಸೃಷೂ ಸಮಾಯಯಾ । 
ಸಂಪೃತ್ಯ ಕಾಲಕಲಯಾ ಕಲ್ಬಾಂತ ಇದಮೀಶರಃ 
1 ೧೬ ॥ 


ಏಕ ಏವಾದ್ದಿಶೀಯೋ5 ಭೂದಾತ್ಸಾಧಾರೋತ ಖಿಲಾಶ್ರಯಃ | 

ಕಾಲೇನಾತ್ಕಾನುಭಾವೇನ ಸಾಮ್ಯಂ ನೀತಾಸು ಶಕ್ತಿಷು। 

ಸತ್ತ್ವಾದಿಷ್ಟಾದಿಪುರುಷಃ ಪ್ರಧಾನಪುರುಷೇಶ್ವರ: 
1 ೧೭ ॥ 


ಪರಾವರಾಣಾಂ ಪರಮ ಆಸ್ತೇ 
ಕೇವಲಾನುಭವಾನಂದಸಂದೋಹೋ 


ಕೈವಲ್ಯಸಂಜ್ಜಿತಃ I 
ಕಷ್ಟ 
ನಿರುಪಾಧಿಕ; 

1 ೧೮ ॥| 


ಕೇವಲಾತ್ಮಾನುಭಾವೇನ ಸ್ವಮಾಯಾಂ ತ್ರಿಗುಣಾತ್ಮಿಕಾಮ್‌ । 
ಸಂಕ್ಲೋಭಯನ್ನ ಜತ್ಯಾದೌ ತಯಾ ಸೂತ್ರಮರಿಂದಮ 
1೧೯॥ 


ತಾಮಾಹುಸ್ವಿಗುಣವ್ವಕ್ತಿಂ ಸೃಜಂತೀಂ ವಿಶ್ವಶೋಮುಖಮ್‌ । 
ಯಸ್ಮಿನ್‌ ಪ್ರೋತಮಿದಂ ವಿಶ್ವ ಯೇನ ಸಂಸರತೇ ಪುಮಾನ್‌ 
mW ೨೮ I 


ಯಥೋರ್ಣನಾಭಿರ್ಹದಯಾದೂರ್ಣಾಂ ಸಂತತ್ಯ ವಕ್ಷತಃ | 
ತಯಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವಂ ಮಹೇಶ್ವರಃ 
Il ೨೧ ॥ 








ಏಕಾಂತದಲ್ಲಿ ಅಥವಾ ಗುಹೆಯಲ್ಲಿ ವಾಸಿಸಬೇಕು. ತನ್ನ ಆಚಾರ- 
ವ್ಯವಹಾರದಿಂದ ತನ್ನನ್ನುಯಾರ ಮುಂದೆಯೂ ಪ್ರಕಟಿಸಬಾರದು. 
ಮಿತಭಾಷಿಯಾಗಿರಬೇಕು. ॥ ೧೪ ॥ ಈ ಅನಿತ್ಯ ಶರೀರಕ್ಕಾಗಿ ಇಷ್ಟು 
ಕಷ್ಟಪಟ್ಟು ಮನೆಕಟ್ಟುವದು ವ್ಯರ್ಥವಾಗಿದೆ. ಇಲಿಯು ಮಾಡಿದ 
ಬಿಲದಲ್ಲೇ ಹಾವು ಹಾಯಾಗಿ ವಾಸಿಸುತ್ತದೆ. ಹಾಗೆಯೇ ಎಲ್ಲಾ 
ದರೂ ಇದ್ದು ತನ್ನ ನಿರ್ವಾಹವನ್ನು ಮಾಡಿಕೊಳ್ಳಬೇಕು. ॥ ೧೫ ॥ 
(ಈಗ ಜೇಡರಹುಳುವಿನ ದೃಷ್ಟಾಂತದಿಂದ ತಿಳಿಸುತ್ತಾರೆ -) 
ಅದ್ವಿತೀಯನಾದ, ದೇವದೇವನಾದ ನಾರಾಯಣನೇ ತನ್ನ 


| ಮಾಯೆಯಿಂದ ವಿಶ್ವವನ್ನು ನಿರ್ಮಿಸುತ್ತಾನೆ. ಅವನೇ ಕಲ್ಪದ 
| ಕೊನೆಯಲ್ಲಿ ತನ್ನ ಕಾಲಶಕ್ಕಿಯ ಮೂಲಕ ಇದರ ಉಪಸಂಹಾರ 


ವನ್ನು ಮಾಡುತ್ತಾನೆ. ॥ ೧೬ ॥ ಆ ಪರಮಾತ್ಮನು ಓರ್ವನೇ 
ಆಗಿದ್ದಾನೆ. (ಅವನಲ್ಲಿ ಸಜಾತಿಯ ಜೀವ ಮುಂತಾದ ಭೇದ 
ಗಳಿಲ್ಲ. ಅದ್ವಿತೀಯನಾಗಿದ್ದಾನೆ. (ವಿಜಾತೀಯ ಪ್ರಧಾನಾದಿ 
ಭೇದದಿಂದ ರಹಿತನಾಗಿದ್ದಾನೆ.] ಹಾಗೂ (ನಿರುಪಾಧಿಕನಾಗಿ 
ದ್ದಾನೆ) ಆದ್ದರಿಂದ ಸ್ವಗತಭೇದರಹಿತನಾಗಿದ್ದಾನೆ. ಈ ಪ್ರಕಾರ ಆ: 
ಪರಮಾತ್ಮನು ಅಖಂಡರೂಪದಿಂದ ಸ್ವಯಂ ತಾನೇ ತಾನಾಗಿ 
ದ್ಧಾನೆ. ಆ ಭಗವಾನ್‌ ಆದಿನಾರಾಯಣನೇ ಪ್ರಕೃತಿ-ಪುರುಷರ 
ನಿಯಾಮಕನಾಗಿದ್ದಾನೆ. ಅವನು ತನ್ನ ಕಾಲಶಕ್ತಿಯ ಮೂಲಕ ಈ 
ಸತ್ಕ್ವಾದಿ ಶಕ್ತಿಗಳನ್ನು ಸಾಮ್ಯಾವಸ್ಥೆಗೆ ಒಯ್ದಾಗ ಏಕಮಾತ್ರ 
ಪರಮಾತ್ಮನೇ ಶೇಷವಾಗಿ ಇರುತ್ತಾನೆ. ॥ ೧೭ ॥ ಅವನು ಪರಮ 
ಶ್ರೇಷ್ಠನಾಗಿದ್ದು ಪರಾ ಮತ್ತು ಅಪರಾ ಇವೆರಡೂ ಪ್ರಕೃತಿಗಳಿಂದ 
ಅಶೀತನಾಗಿದ್ದಾನೆ. ಅವನನ್ನು ಕೈವಲ್ಯನೆಂದೂ ಹೇಳಲಾಗುತ್ತದೆ. 
ಅವನು ಕೇವಲಸ್ವರೂಪನೂ, ಅನುಭವ ಸ್ವರೂಪನೂ, ಆನಂದ 
ಪುಂಜನೂ ಆಗಿರುವನು. ಅಲ್ಲಿ ಪ್ರಕೃತಿಯ ಯಾವ ಉಪಾಧಿಯೂ 
ಇಲ್ಲ ॥ ೧೮ ॥ ಅವನು ಕೇವಲ ತನ್ನ ಸಾಮರ್ಥ್ಯದಿಂದಲೇ ಕನ್ನ 


| ತ್ರಿಗುಣಾತ್ಮಿಕಾ ಮಾಯೆಯಲ್ಲಿ ಕ್ಟೋಭೆ ಉಂಟುಮಾಡುತ್ತಾನೆ. ಹೇ 
| ಶತ್ತುಸೂದನಾ! ಆ ಮಾಯೆಯ ಮೂಲಕ ಮೊಟ್ಟಮೊದಲು 


ಕ್ರಿಯಾಶಕ್ತಿ ಪ್ರಧಾನನಾದ ಸೂತ್ರಾತ್ಮನನ್ನು ರಚಿಸುತ್ತಾನೆ. ॥ ೧೯ ॥ 
ಆ ಕ್ರಿಯಾಶಕ್ಕಿ ಪ್ರಧಾನ ಸಾತ್ರಾತ್ಮನೇ ತ್ರಿಗುಣಾಶ್ಮಿಕಾ ಶಕ್ತಿಯನ್ನು 
ಮತ್ತು ಮೂರೂ ಗುಣಗಳನ್ನು ಅಭಿವ್ಯಕ್ತಗೊಳಿಸುತ್ತಾನೆ. ಹೀಗೆ 
ಅವನೇ ಇಡೀ ವಿಶ್ವವನ್ನು ನಿರ್ಮಿಸುತ್ತಾನೆ. ಈ ಎಲ್ಲ ವಿಶ್ವದಲ್ಲಿ 
ವ್ಯಾಪ್ತವಾಗಿರುವವನು ಅವನೇ. ಆದರೆ ಪುರುಷನು ಅದರಲ್ಲಿ 
ಅಹಂ ಬುದ್ಧಿಯಿಂದ ಅಲೆಯುತ್ತಾನೆ. ॥ ೨೦ ॥ ಜೇಡರಹುಳುವು 
ಹೃದಯದಿಂದ ಹೊರಬಂದ ನೂಲೆಳೆಯನ್ನು ಬಾಯಿಂದ ಹರಡಿ 
ಬಲೆಯನ್ನು ಕಟ್ಟಿ, ಅದರಲ್ಲೇ ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದು ಕಡೆಗೆ 
ತಾನೇ ಅದನ್ನು ನುಂಗಿಬಿಡುತ್ತದೆ. ಹಾಗೆಯೇ ಪರಮೇಶ್ವರನೂ ಈ 
ಜಗತ್ತನ್ನು ತನ್ನಿಂದಲೇ ಸೃಷ್ಟಿಸಿ, ಅದರಲ್ಲಿ ಜೀವರೂಪದಿಂದ 
ವಿಹರಿಸುತ್ತಾ ಕೊನೆಗೆ ಅದನ್ನು ತನ್ನಲ್ಲೇ ಲೀನಗೊಳಿಸಿಕೊಳ್ಳುತ್ತಾನೆ. 
ಇದರಿಂದ ಮೊತ್ತವಾಗಿ ಈ ಎಶ್ವವು ಪರಮಾತ್ಮನದೇ ಸ್ವರೂಪ 
ವಾಗಿದೆ ಎಂದು ತಿಳಿಯಬೆಣು. ॥ ೨೧॥ 


ಯತ್ರ ಯತ್ರ ಮನೋ ದೇಹೀ ಧಾರಯೇತಕಲಂ ಧಿಯಾ । 
ಸ್ನೇಹಾದ್ವೇಷಾದ್ಬಯಾದ್ದಾಪಿ ಯಾತಿ ತತ್ತತರೂಪತಾಮ್‌ 
Il ೨೨! 


ಕೀಟಃ ಪೇಶಸೃತಂ ಧ್ಯಾಯನ್‌ ಕುಡ್ಯಾಂ ತೇನ ಪ್ರವೇಶಿತಃ | 
ಯಾತಿ ತತ್ಪಾತ್ಮತಾಂ ರಾಜನ್‌ ಪೂರ್ವರೂಪಮಸಂತ್ಯಜನ್‌ 
॥ ೨೩ ॥ 


ಏವಂ ಗುರುಭ್ಯ ಏತೇಭ್ಯ ಏಷಾ ಮೇ ಶಿಕ್ಜಿತಾ ಮತಿಃ । 
ಸ್ಥಾತ್ಮೋಪಶಿಕ್ಸಿತಾಂ ಬುದ್ಧಿಂ ಶೃಣು ಮೇ ವದತಃ ಪ್ರಭೋ 
ll ೨೪॥ 


ದೇಹೋ ಗುರುಮನಮ ವಿರಕ್ಕಿವಿವೇಕಹೇತು- 
ರ್ಬಿಭ್ರತ್‌ ಸೃಸತ್ತನಿಧನಂ ಸತತಾರ್ತುದರ್ಕಮ್‌ | 
ತತ್ತ್ಯಾನ್ಯನೇನ ವಿಮೃಶಾಮಿ ಯಥಾ ತಥಾಪಿ 
ಪಾರಕ್ಕಮಿತ್ಯವಸಿತೋ ವಿಚರಾಮ್ಯಸಂಗಃ ॥ ೨೫ ॥ 


ಜಾಯಾತ್ಮಜಾರ್ಥಪಶುಭೃತ್ಯಗೃಹಾಪವರ್ಗಾನ್‌ 

ಪುಷ್ಪಾಶಿ ಯತ್ತಿ ಡಿ ಯಚಿಕೀರ್ಷುತಯಾ ವಿತನ್ನನ್‌ । 
ಸ್ಟಾಂತೇ ಸಕೃಚ್ಛಮವರುದ್ಧಧನಃ ಸ ದೇಹಃ 

ಸೃಷ್ಟಾಸ್ಯ ಬೀಜಮವಸೀದತಿ ವೃಕ್ಚಧರ್ಮಾ ॥ ೨೬ ॥ 


ಜಿಹ್ಟೈಕತೋತ ಮುಮಪಕರ್ಷತಿ ಕ್ಕಿ ತರ್ಷಾ 
ಶಿಶ್ನೋತನ್ಯತಸ್ತ ುದರಂ ಶ್ರವಣಂ ಕುತಶ್ಚಿತ್‌ | 
ಫ್ರಾಣೋರನೃತಶ್ಚಹಲದ್ಧಕ್‌ ಕ್ಹಚಕರ್ಮಶ]್ಕಿ- 
ರ್ಬಹ್ವ್ಯಃ ಸಪತ್ನ್ಯ ಇವ ಗೇಹಪತಿಂ ಲುನಂತಿ ॥ ೨೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ರಾಜನೇ! ಪ್ರಾಣಿಯು ಸ್ಲೇಹದಿಂದಾಗಲೀ, ದ್ವೇಷದಿಂ 
ದಾಗಲೀ ಅಥವಾ ಭಯದಿಂದಾಗಲೀ ತಿಳಿದು - ತಿಳಿದು ಏಕಾಗ್ರ 
ವಾಗಿ ತನ್ನ ಮನಸ್ಸನ್ನು ಯಾವುದರಲ್ಲಾದರೂ ತೊಡಗಿಸಿದರೆ, 
ಅದಕ್ಕೆ ಅದೇ ವಸ್ತುವಿನ ಸ್ವರೂಪ ಪ್ರಾಪ್ತವಾಗುತ್ತದೆ. ಇದನ್ನು ನಾನು 
ಭೃಂಗೀ (ಕಣಜದ) ಹುಳುವಿನಿಂದ ಕಲಿತುಕೊಂಡೆನು. ॥ ೨೨ ॥ 


| ಕಣಜದ ಹುಳುವು ಯಾವುದೋ ಹುಳವನ್ನು ತಂದು ಅದನ್ನು 
| ಮಣ್ಣಿನ ಗೂಡಿನಲ್ಲಿ ಮುಚ್ಚಿಡುತ್ತದೆ. ಹೊರಗಿನಿಂದ ತಾನು ಬಂದು 
| ಪದೇ-ಪದೇ ಅದನ್ನು ಭೂ`-ಭೂ" ಮಾಡುತ್ತಾ ಹೆದರಿಸುತ್ತದೆ. 
| ಒಳಗಿರುವ ಹುಳುವು ಕಣಜದ ಭಯದಿಂದ ಅದನ್ನೇ ಚಿಂತಿಸುತ್ತಾ 
| ತನ್ನ ಹಿಂದಿನ ಶರೀರವನ್ನು ಬಿಡದೆ ತದ್ರೂಪವಾಗುತ್ತದೆ. ಅಂದರೆ 


ಕಣಜದ ಹುಳುವೇ ಆಗುತ್ತದೆ* ಹೀಗೆಯೇ ಹೇಗೆಬೇಕಾದರೂ 
ಇರಲಿ ಪರಮಾತ್ಮನನ್ನು ಸತತ ಚಿಂತಿಸುವುದರಿಂದ ಮನುಷ್ಯನೂ 
ಅವಶ್ಯವಾಗಿ ಪರಮಾತ್ಮಸ್ಥರೂಪನೇ ಆಗುವನು. ॥ ೨೩ ॥ 
ರಾಜನೇ | ಈ ಪ್ರಕಾರ ನಾನು ಇಷ್ಟುಗುರುಗಳಿಂದ ಈ ಶಿಕ್ಷಣ 
ವನ್ನು ಗ್ರಹಿಸಿದೆ. ಈಗ ನಾನು ನನ್ನ ಶರೀರದಿಂದ ಕಲಿತಿರುವುದನ್ನು 
ನಿನಗೆ ತಿಳಿಸುತ್ತೇನೆ. ಮನಗೊಟ್ಟು ಕೇಳು. ॥ ೨೪ ॥ ಈ ದೇಹವೂ 
ನನ್ನ ಗುರುವಾಗಿದೆ. ಇದು ನನಗೆ ವೈರಾಗ್ಯ ಮತ್ತು ವಿವೇಕವನ್ನು 
ಉಪದೇಶಿಸುತ್ತದೆ. ದೇಹವು ಜನ್ಮ-ಮರಣಶೀಲವಾಗಿದೆ ಎಂಬುದು 
ಪ್ರಸಿದ್ಧವೇ ಆಗಿದೆ. ಪರಿಣಾಮದಲ್ಲಿ ಇದರೊಂದಿಗೆ ನಿರಂತರ 
ದುಃಖವೇ ಅಂಟಿಕೊಂಡಿದೆ. ಆದರೆ ಈ ದೇಹದಿಂದಲೇ ನಾನು 
ಪರಮಾತ್ಮ ತತ್ತ್ವವನ್ನು ಚಿಂತಿಸುತ್ತೇನೆ, ಇದೇ ಇದರ ದೊಡ್ಡ 
ಲಾಭವಾಗಿದೆ. ಈ ದೇಹವನ್ನು ಒಂದು ದಿನ ನರಿ-ನಾಯಿಗಳು 
ತಿಂದುಬಿಡುವುವು ಇದು ನಿಶ್ಚಯವಾಗಿದೆ. ಆದ್ದರಿಂದ ಇದು 
ನಮ್ಮದಲ್ಲ, ಬೇರೆಯವರದೇ ಆಗಿದೆ. ಅದಕ್ಕಾಗಿ ನಾನು ದೇಹ 
ದಿಂದಲೂ ಅಸಂಗನಾಗಿ ಸಂಚರಿಸುತ್ತೇನೆ. ॥ ೨೫ ॥ ಮನುಷ್ಯನು 
ಪತ್ನೀ-ಪುತ್ರ, ಧನ-ಸಂಪತ್ತು, ಪಶು, ಸೇವಕರು, ಮನೆ, ಸಂಬಂಧಿ 


| ಗಳು, ಇವುಗಳನ್ನು ಬೆಳೆಸುತ್ತಾ, ಅವುಗಳಿಂದ ಸುಖ ಪಡೆಯುವ 
| ಇಚ್ಛೆಯಿಂದ ಅವರ ಲಾಲನೆ-ಪೋಷಣೆ ಮಾಡುತ್ತಾನೆ. ತುಂಬಾ 


ಕಷ್ಟಪಟ್ಟು ಧನವನ್ನು ಗಳಿಸುತ್ತಾನೆ. ಬೀಜವನ್ನಿತ್ತು ವೃಕ್ಷವು ನಾಶ 
ವಾಗುವಂತೆ ಕೊನೆಗೆ ಅವನು ಮುಂದಿನ ಜನ್ಮಕ್ಕಾಗಿ ಕರ್ಮ 
ಬೀಜವನ್ನು ನಿರ್ಮಿಸಿಕೊಂಡು ಮೃತ್ಯುಮುಖನಾಗುತ್ತಾನೆ. ಈ 
ವಿಧವಾಗಿ ದೇಹವು ನಾಶವಾದ ಬಳಿಕವೂ ಅವನ ದುಃಖಗಳ 
ಕೊನೆಯಾಗುವುದಿಲ್ಲ ಜನ್ಯ- ಮರಣದ ಚಕ್ರದಲ್ಲಿ ಸುತ್ತುತ್ತಾ 
ಇರುತ್ತಾನೆ. ॥ ೨೬ ॥ ಮನೆಯ ಯಜಮಾನನನ್ನು ಅವನ ಅನೇಕ 
ಸವತಿಯರು ತಮ್ಮ-ತಮ್ಮ ಕಡೆಗೆ ಸೆಳೆದುಕೊಂಡು ಹರಿದು ಹಂಚಿ 
ಹಾಕಿಬಿಡುವಂತೆ, ದೇಹಾಭಿಮಾನೀ ಜೀವಿಯನ್ನು ಒಂದು ಕಡೆ 
ಯಿಂದ ಅವನನ್ನು ನಾಲಿಗೆ ಸೆಳೆದರೆ, ಕೆಲವೊಮ್ಮೆ ಬಾಯಾರಿಕೆ 
ಕಂಗೆಡಿಸುತ್ತದೆ. ಕೆಲವೊಮ್ಮೆ ಜನನೇಂದ್ರಿಯವು ಸಂಭೋಗಕ್ಕಾಗಿ 
ವ್ಯಾಕುಲಗೊಳಿಸುತ್ತದೆ. ಹಾಗೆಯೇ ಚರ್ಮ, ಉದರ, ಕಿವಿ ಇವು 
ತಮ್ಮ-ತಮ್ಮ ವಿಷಯಗಳತ್ತ ಸೆಳೆಯುತ್ತವೆ. ಮೂಗೂ ಪರಿಮಳದತ್ತ 





* ಅದೇ ಶರೀರದಿಂದ ಚಿಂತಿಸಿದ ಸ್ವರೂಪವೇ ಪ್ರಾಪ್ತವಾಗುವುದಾದರೆ ಬೇರೆ ಶರೀರದಿಂದ ಹೇಳುವುದೇನಿದೆ ? ಅದಕ್ಕಾಗಿ ಮನುಷ್ಯನು ಬೇರೆ ವಸ್ತುಗಳ 
ಚಿಂತನೆಮಾಡದೆ ಭಗವತ್ಚಾಪ್ತಿಯ ಉದ್ದೇಶದಿಂದ ಕೇವಲ ಪರಮಾತ್ಮನನ್ನೇ ಚಿಂತಿಸುತ್ತಿರಬೇಕು. 


9 ಅಧ್ಯಾಯ] 


ಏಕಾದಶಸ್ಕಂಧ 


653 





ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾತ3ತೃಶಕ್ಷ್ಯಾ 
ವೃಕ್ಕಾ ಿನರೀಸ್ಥಪಪಶೂನ್‌ ಖಗದಂಶಮತ್ತ್ಯಾನ್‌ । 
ತೈಸ್ಸೈರತುಷ್ಠಹೃದಯಃ ಪುರುಷಂ ವಿಧಾಯ 
ಬ್ರಹ್ಮಾವಲೋಕಧಿಷಣಂ ಮುದಮಾಪ ದೇವಃ ॥ ೨೮ ॥ 


ಲಬ್ಭ್ಯಾ ಸುದುರ್ಲಭಮಿದಂ ಬಹುಸಂಭವಾಂತೇ 
ಮಾನುಷ್ಯಮರ್ಥದಮನಿತ್ಯಮಪೀಹ ಧೀರಃ | 
ತೂರ್ಣಂ ಯತೇತ ನಪತೇದನುಮ್ಯತ್ಕು ಯಾವ- 
ನ್ನಿಪ್ರೇಯಸಾಯ ವಿಷಯಃ ಖಲು ಸರ್ವತಃ ಸ್ಯಾತ್‌ ॥ ೨೯ ॥ 


ಏವಂ ಸಂಜಾತವೈರಾಗ್ಯೊ ವಿಜ್ಞಾನಾಲೋಕ ಆತ್ಮನಿ | 
ವಿಚರಾಮಿ ಮಹೀಮೇತಾಂ ಮುಕ್ತಸಂಗೋ5 ನಹಂಕೃತಿಃ 
|| ೩೦ || 


ನ ಹ್ಯೇಕಸ್ಮಾತ್‌ ಗುರೋರ್ಜ್ಲಾನಂ ಸುಸ್ಥಿರಂಸ್ಯಾತ್ತುಪುಷ್ಕಲಮ್‌ I 
ಬ್ರಹ್ಮೃತದದ್ದಿತೀಯಂ ವೈ ಗೀಯತೇ ಬಹುಧರ್ಷಿಭಿಃ 
11 ೩೦ ॥ 


ಶ್ರೀಭಗವಾನುವಾಚ 
ಇತ್ಯುಕ್ತ್ವಾ ಸ ಯದುಂ ವಿಪ್ರಸ್ತಮಾಮಂತ್ರ್ಯಗಭೀರಧೀಃ । 
ವಂದಿತೋ5ಭ್ಯರ್ಥಿತೋ ರಾಜ್ಞಾಯಯೌ ಪ್ರೀತೋ ಯಥಾಗತಮ್‌ 
1 ೩೨ ॥ 


ಅವಧೂತವಚಃ ಶ್ರುತ್ವಾ ಪೂರ್ವೇಷಾಂ ನಃ ಸ ಪೂರ್ವಜಃ | 
ಸರ್ವಸಂಗವಿನಿರ್ಮುಕ್ತಃ ಸಮಚಿತ್ತೋ ಬಭೂವ ಹ 
॥| ೩೩ 1 


| ಅಚಿಂತ್ವ ಶಕ್ತಿ ಮಾಯೆಯಿಂದ ವೃಕ್ಷ, ಸರೀ 





| ಸೆಳೆದರೆ, ಚಂಚಲನೇತ್ರಗಳು ಸುಂದರರೂಪವನ್ನು ನೋಡಲು 


ಆಕರ್ಷಿಸುತ್ತವೆ. ಹೀಗೆ ಕರ್ಮೇಂದ್ರಿಯ - ಜ್ಞಾನೇಂದ್ರಿಯಗಳು 
ಈ ದೇಹಾಭಿಮಾನಿ ಜೀವಿಯನ್ನು ತಮ್ಮ-ತಮ್ಮ ವಿಷಯಗಳ ಕಡೆಗೆ 
ಆಕರ್ಷಿಸಿ ಅವನನ್ನು ಕಂಗೆಡಿಸುತ್ತವೆ. ॥ ೨೭ ॥ ಭಗವಂತನು ತನ್ನ 
ಪ, ಪಶು, ಪಕ್ಚಿ, 
ನೊಣ, ಮೀನು ಮುಂತಾದ ಅನೇಕ ಪ್ರಕಾರದ ಯೋನಿಗಳನ್ನು 
ರಚಿಸಿದನು. ಆದರೆ ಅದರಿಂದ ಅವನಿಗೆ ಸಂಶೋಷವಾಗಲಿಲ್ಲ 
ಕೊನೆಗೆ ಅವನು ಮನುಷ್ಯಶರೀರವನ್ನು ಸೃಷ್ಟಿಸಿದನು. ಇದು 
ಬ್ರಹ್ಮಸಾಕ್ದಾತ್ಕಾರ ಮಾಡಬಹುದಾದ ಬುದ್ಧಿಯಿಂದ ಕೂಡಿದೆ. 


| ಇದನ್ನು ರಚಿಸಿ ಅವನಿಗೆ ಬಹಳ ಆನಂದವಾಯಿತು. ॥ ೨೮ ॥ ಷೂ 
| ಮನುಷ್ಯಶರೀರವು ಅತ್ಯಂತ ದುರ್ಲಭವಾಗಿದೆ. ಅನೇಕ ಜನ್ನಗಳ 


ಬಳಿಕ ಭಗವಂತನ ಆಸೀಮಕೃಪೆಯಿಂದ ಪ್ರಾಪ್ತವಾಗಿದೆ. ಇದರಿಂದ 
ಪರಮ ಪುರುಷಾರ್ಥಸ್ವರೂಪೀ ಪರಮಾತ್ಮನ ಪ್ರಾಪ್ತಿಯಾಗ 
ಬಲ್ಲದು. ಜೊತೆಗೆ ಇದು ಅನಿತ್ಯವೂ ಆಗಿದೆ. ಇಂತಹ 


| ಅಮೂಲ್ಯ ಮನುಷ್ಯಜೀವನವನ್ನು ಪಡೆದ ಬಳಿಕ ಶರೀರವನ್ನು 


ಮೃತ್ಯವು ಬಂದು ನುಂಗಿಬಿಡುವ ಮೊದಲೇ ಭಗವತ್ಪಾಪ್ತಿರೂಪೀ 
ತನ್ನ ಪರಮ ಶ್ರೇಯಸ್ಸನ್ನು ಮಾಡಿಕೊಳ್ಳುವುದರಲ್ಲೇ ಮನುಷ್ಯತ್ವ 
ವಿದೆ ಎಂದು ಬುದ್ದಿವಂತರು ತಿಳಿಯಬೇಕು. ಏಕೆಂದರೆ, ವಿಷಯ 
ಭೋಗಗಳಾದರೋ ಎಲ್ಲಯೋನಿಗಳಲ್ಲಿಯೂ ಸಿಗುತ್ತವೆ. ಅದರಲ್ಲಿ 
ತಮ್ಮ ಅಮೂಲ್ಯ ಸಮಯವನ್ನು ಕಳೆಯ ಬಾರದು. ॥ ೨೯ ॥ 
ಎಲ್ಫೆ ರಾಜನೇ! ಈ ವಿಧವಾಗಿ ನನಗೆ ವೈರಾಗ್ಯ ಉಂಟಾ 


ಯಿತು. ಅಂತಃಕರಣದಲ್ಲಿ ವಿಜ್ಞಾನದ ಪ್ರಕಾಶ ಹರಡಿಕೊಂಡಿತು. 


ಈಗ ನಾನು ಅಹಂಕಾರವನ್ನು ಬಿಟ್ಟು ಈ ಭೂತಲದಲ್ಲಿ ಸ್ವಚ್ಚಂದ 
ವಾಗಿ ವಿಚರಿಸುತ್ತೇನೆ. ॥ ೩೦ ॥ ಈ ಪ್ರಕಾರ ಒಬ್ಬನೇ ಗುರುವಿನಿಂದ 
ಪಡೆಯುವ ಜ್ಞಾನವು ಸುಸ್ಥಿರವೂ, ಪುಷ್ಕಳ ಏಜಚಾರವುಳ್ಳದ್ದೂ 
ಆಗಿರುವುದಿಲ್ಲ, ಇದೆಲ್ಲವನ್ನು ನಾನು ನಿನಗೆ ಅರುಹಿದೆನು. ಒಂದೇ 


ಅದ್ವಿತೀಯ ಬ್ರಹ್ಮನ ಕುರಿತು ಯಷಿಗಳು ಅನೇಕ ರೀತಿಯಿಂದ 


ವರ್ಣಿಸಿರುವರು. ॥ ೩೧ ॥ 
ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ದವನೇ! 


| ಆಳವಾದ ಬುದ್ಧಿಯುಳ್ಳ ಅವಧೂತ ದತ್ತಾತ್ರೇಯರು ಯದು 


ರಾಜನಿಗೆ ಹೀಗೆ ಉಪದೇಶಿಸಿದರು. ಯದುವು ಅವರನ್ನು ಪೂಜಿಸಿ, 
ವಂದಿಸಿಕೊಂಡನು. ದಶ್ವಾತ್ರೇಯರು. ಅವನಿಂದ ಬೀಳ್ಕೊಂಡು 
ತುಂಬಾ ಸಂತೋಷವಾಗಿ ತಮ್ಹ ಇಚ್ಛಾನುಸಾರ ದಯಮಾಡಿಸಿ 
ದರು. ನಮ್ಮ ಪೂರ್ವಜರ ಪೂರ್ವಜನೂ ಆದ ಯದುರಾಜರು 


| ಅಪಧೂತ ದತ್ತಾತ್ರೇಯರ ಈ ಮಾತುಗಳನ್ನು ಆಲಿಸಿ ಸಮಸ್ತ 


ಆಸಕ್ಕಿಗಳಿಂದ  ಬಿಡುಗಡೆಹೊಂದಿ ಸಮದರ್ಶಿಗಳಾದರು. 


| (ಹೀಗೆಯೇ ನೀನೂ ಕೂಡ ಸಮಸ್ತ ಆಸಕ್ತಿಗಳನ್ನು ಪರಿತ್ಯಜಿಸಿ 


ಸಮದರ್ಶಿಯಾಗಬೇಕು.) | 2-2೩೩ 1 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 
ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಯ್ಯಾಂ ಸಂಹಿತಾಯಾಂ ಏಕಾದಶ ಸ್ಫಂಧೇ ನವಮೋತ ಧ್ಯಾಯಃ॥ ೯ ॥ 


654 


ಶ್ರೀಮದ್ಭಾಗವತ 


[ ಅಧ್ಯಾಯ 10 





ಹತ್ತನೆಯ ಅಧ್ಯಾಯ 
ಆಸಾರವಾದ ಲೌಕಿಕ ಮತ್ತು ಪಾರಲೌಕಿಕವಾದ ಭೋಗಗಳ ನಿರೂಪಣೆ 


ಶ್ರೀಭಗವಾನುವಾಚ 
ಮಯೋದಿತೇಪ್ಟವಹಿತ:ಃ ಸ್ವಧರ್ಮೇಷು ಮದಾಶ್ರಯಃ । 
ವರ್ಣಾಶ್ರಮಕುಲಾಚಾರಮಕಾಮಾತ್ಮಾ ಸಮಾಚರೇತ್‌ 
1 ೧ ॥ 


ಅನ್ನಿಕ್ಷೇತ ವಿಶುದ್ಧಾತ್ಮಾ ದೇಹಿನಾಂ ವಿಷಯಾತ್ಮನಾಮ್‌ । 
ಗುಣೇಷು ತತ್ವ್ವಧ್ಯಾನೇನ ಸರ್ವಾರಂಭವಿಷರ್ಯಯಮ್‌ 
|| ೨ || 


ಸುಪ್ತಸ್ಕ ವಿಷಯಾಲೋಕೋ ಧ್ಯಾಯತೋ ವಾ ಮನೋರಥಃ | 
ನಾನಾತೃಕತ್ಪಾದಿಫಲಸ್ತಥಾ ಭೇದಾತ್ಮಧೀರ್ಗುಣ್ಯೆ: 


11 8 ॥| 


ನಿವೃತ್ರಂ ಕರ್ಮ ಸೇವೇತ ಪ್ರವೃತ್ತಂ ಮತ್ತರಸ್ತ್ಯಜೇತ್‌ । 
ಜಿಜ್ಞಾಸಾಯಾಂಸಂಪ್ರವೃತ್ತೋ ನಾದ್ರಿಯೇತೃರ್ವಚೋದನಾಮ್‌ 
11 ೪ ॥ 


ಯಮಾನಭೀಕ್ಷಂ ಸೇವೇತ ನಿಯಮಾನ್ನತ್ತರಃ ಕ್ವಚಿತ್‌ | 
ಮದಭಿಜ ರ ಗುರುಂ ಶಾಂತಮುಪಾಸೀತ ಮದಾತ್ಮಕಮ್‌ 
॥ ೫ ॥ 


ಅಮಾನ್ಯಮತ್ತರೋ ದಕ್ಟೋ ನಿರ್ಮಮೋ ದೃಢಸೌಹೃದಃ । 
ಅಸತ್ವರೋರ ರ್ಥಜಿಜ್ಞಾಸುರನಸೂಯುರಮೋಘವಾಕ್‌ 


॥| ಓ ॥ 
ಜಾಯಾಪತ್ಯಗೃಹಕ್ಬೇತಸ್ವಜನದ್ರವಿಣಾದಿಷು I 
ಉದಾಸೀನಃ ಸಮಂ ಪಶ್ಯನರ್ವೇಷ್ಟರ್ಥಮಿವಾತ್ಮನಃ 

11 ೭ ॥ 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ದವನೇ | 
ಸಾಧಕನಾದವನು ಎಲ್ಲ ರೀತಿಯಿಂದ ನನಗೆ ಶರಣಾಗಿ, ನನ್ನಿಂದ 
ಉಪದಿಷ್ಠವಾದ ಧರ್ಮಗಳನ್ನು ಜಾಗರೂಕತೆಯಿಂದ ಪಾಲನೆ 
ಮಾಡಬೇಕು. ನಿಷ್ಕಾಮ ಭಾವದಿಂದ ತಮ್ಮ ವರ್ಣ-ಆಶ್ರಮ 
ಹಾಗೂ ಕುಲಕ್ಕನುಸಾರ ಸದಾಚಾರವನ್ನು ಅನುಷ್ಠಾನ ಮಾಡ 
ಬೇಕು. ॥ ೧ ॥ ವಿಷಯಗಳಲ್ಲಿ ಮುಳುಗಿದ ಚಿತ್ತವುಳ್ಳ ಸಂಸಾರೀ 
ಜನರ ಎಲ್ಲ ಕರ್ಮಗಳ ಪರಿಣಾಮವು ವಿಪರೀತವೇ ಆಗುತ್ತದೆ. ಈ 
ಮಾತನ್ನು ಆಳವಾಗಿ ತಿಳಿದುಕೊಂಡು ಶುದ್ಧ ಅಂತಣರಣನಾಗಿ 
ಸಂಸಾರದಿಂದ ವಿಮುಖನಾಗಬೇಕು. ॥ ೨ ॥ ಮಲಗಿದ ಮನುಷ್ಯನು 
ಸ್ವಪ್ಪಾವಸ್ಥೆಯಲಿ ವಿಷಯಗಳನ್ನು ಕಂಡು, ಎಚ್ಚರಗೊಂಡಾಗ ಅವನಿಗೆ 
ಅವುಗಳ ಮಿಥೃತ್ವ ತಿಳಿದುಬರುತ್ತದೆ. ಹಾಗೆಯೇ ಜಾಗ್ರತ್‌ 
ಅವಸ್ಥೆಯಲ್ಲಿಯೂ ಮನಸ್ಸಿನಿಂದ ಮಾಡುವ ಸಂಕಲ್ಪ-ವಿಕಲ್ಪಗಳೆ 
ಲ್ಲವೂ ಮಿಥ್ಯೆಯೇ ಆಗಿದೆ. ಈ ನಾನಾತ್ವದ ಭ್ರಮೆಯು ಅಜ್ಞಾನದ 
ಕಾರಣದಿಂದಲೇ ಇದೆ. ॥ ೩ ॥ ಮನುಷ್ಯನು ನಿಷ್ಕಾಮ ಕರ್ಮವನ್ನು 
ಆಚರಿಸಬೇಕು. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿಬಿಡ 
ಬೇಕು. ಸಕಾಮ ಕರ್ಮವನ್ನು ಎಂದೂ ಮಾಡಬಾರದು. ಆತ್ಮ 
ಜ್ಞಾನದ ಉತ್ಕಟ ಇಚ್ಛೆ ಇದ್ದರೆ ಕರ್ಮಸಂಬಂಧೀ ವಿಧಾನವನ್ನು 
ಆದರಿಸಬಾರದು. ॥ ೪ ॥ ಯಮಗಳನ್ನು ಅಂದರೆ ಅಹಿಂಸಾ, 
ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವನ್ನು ಪೂರ್ಣ 
ರೂಪದಿಂದ ಪಾಲಿಸಲಿ. ಶೌಚ ಸಂತೋಷ, ತಪಸ್ಸು, 
ಸ್ವಾಧ್ಯಾಯ, ಈಶ್ವರಪ್ರಣಿಧಾನ ಈ ನಿಯಮಗಳನ್ನೂ ಕೂಡ 
ಯಥಾಸಾಧ್ಯ ಪಾಲಿಸಲಿ. ಪರಮಾತ್ಮನಾದ ನನ್ನನ್ನು ತಿಳಿದಿರುವ 
ಶಾಂತಸ್ವರೂಪೀ ಗುರುವಿನ ಬಳಿಗೆ ಹೋಗಿ, ಗುರುವನ್ನು ನನ್ನ 
ಸ್ವರೂಪವೆಂದೇ ತಿಳಿಯಲಿ, ಯಾವ ರೀತಿಯ ಅಭಿಮಾನವನ್ನೂ 
ಪಡದಿರಲಿ, ಯಾವುದೇ ಮತ್ತರದ ಭಾವ ಇರಿಸದಿರಲಿ. ಎಲ್ಲ 
ವಿಧದಿಂದ ಕುಶಲನಾಗಲಿ. ಮಮತಾ ರಹಿತನಾಗಲಿ. ಗುರುವಿನಲ್ಲಿ 
ಮತ್ತು ನನ್ನಲ್ಲಿ ಹೃತ್ಫೂರ್ವಕವಾಗಿ ಅನುರಾಗವಿರಲಿ. ತತ್ತ್ವದ 
ಜಿಜ್ಞಾಸುವಿನಲ್ಲಿ ಯಾವುದೇ ಬೇಸರಿಕೆ ಇರದಿರಲಿ. ಯಾರೊಂ 
ದಿಗೂ ದೋಷದ್ಭಷ್ಟಿ ಇರದಿರಲಿ. ವ್ಯರ್ಥ ಹಾಗೂ ಅಸತ್ಯ ಭಾಷಣ 
ದಿಂದ ದೂರವಿರಲಿ. ॥ ೫-೬ ॥ ಈ ಪ್ರಕಾರ ಅಭ್ಯಾಸ ಮಾಡುತ್ತಾ 
ಮಾಡುತ್ತಾ ಸಮತೆಯಲ್ಲಿ ಅವನ ಸ್ಥಿತಿ ಉಂಟಾದಾಗ ಪತ್ನೀ ಪುತ್ರ, 
ಮನೆ, ಭೂಮಿ, ಬಂಧು-ಬಾಂಧವರು, ಧನ ಮುಂತಾದವುಗಳಲ್ಲಿ 
ಎಲ್ಲಿಯೂ ಅವನಿಗೆ ಆಸಕ್ಕಿಯು ಉಳಿಯುವುದಿಲ್ಲ ಮತ್ತೆ ಅವನು 
ತನ್ನ ಪದಾರ್ಥದಂತೆಯೇ ಎಲ್ಲದರಲ್ಲಿ ಸಮಭಾವವನ್ನಿಡುತ್ತಾ, 
ಎಲ್ಲರಿಂದ ಪೂರ್ಣವಾಗಿ ಉದಾಸೀನನಾಗಿ ಹೋಗುತ್ತಾನೆ. ॥ ೭ ॥ 


10 ಅಧ್ಯಾಯ] 


ಏಕಾದಶಸ್ಥಂಧ 


655 





ವಿಲಕ್ಷಣ: ಸ್ಕೂಲಸೂಕ್ಕಾ ಶದೇಹಾದಾತ್ಮೇಕ್ಬಿತಾ ಸ್ಪದ್ಧಕ್‌ । 
ಯಥಾಗಿರ್ದಾರುಣೋ ದಾಹ್ಯಾದ್ದಾಹಕೋತನ್ಯಃ ಪ್ರಕಾಶಕಃ 


1 ೮ ॥|.: 


ನಿರೋಧೋತತ್ಸ ಕೈಣುಬ್ಬಹನ್ನಾನಾತ್ರಂ ತತೃತಾನ್ಗುಣಾನ್‌ | 
ಅಂತಃಪ್ರವಿಷ್ಟ ಆಧತ್ತ ಏವಂ ದೇಹಗುಣಾನ್‌ ಪರಃ 


nF ॥ 
ಯೋಕಸ್‌ ಗುಣೈರ್ವಿರಚಿತೋ 
ದೇಹೋ ಯಂ ಪುರುಷಸ್ಯ & | 
ಸಂಸಾರಸ್ಪನ್ನಿಬಂಧೋತ ಯಂ 
ಪುಂಸೋ ವಿದ್ಯಾಚ್ಛಿದಾತ್ಮನಃ I ೧೦ 


ತಸ್ಥ್ನಾಚ್ಛಿಜ್ಞಾಸಯಾ5 5ತ್ಮಾನಮಾತ್ಮಸ್ತಂ ಕೇವಲಂ ಪರಮ್‌ | 

ಜ್ರ *ಳ್‌ ಡು 

ಸಂಗಮ್ಯ ನಿರಸೇದೇತದ್ದಸ್ತುಬುದ್ದಿಂ ಯಥಾಕ್ರಮಮ್‌ 
1 ೧೧ 1 


ಆಚಾರ್ಯೋತರಣಿರಾದ್ಯಃ ಸ್ಕಾದಂತೇವಾಸ್ಕುತ್ತರಾರಣಿಃ | 
ತತಂಥಾನಂ ಪ್ರವಚನಂ ವಿದ್ಯಾಸಂಧಿಃ ಸುಖಾವಹಃ 
1 22 ॥ 


ವೈಶಾರದೀ ಸಾತಿವಿಶುದ್ಧಬುದ್ಧಿ- 
ರ್ಧುನೋತಿ ಮಾಯಾಂ ಗುಣಸಂಪ್ರಸೂತಾಮ್‌ 
ಗುಣಾಂಶ್ಚ ಸಂದಹ್ಯ ಯದಾತ್ಮಮೇತತ್‌ 


ಸ್ವಯಂ ಚ ಶಾಮ್ಯತ್ಯಸಮಿದ್ಯಥಾಗ್ನಿ: ॥ ೧೩ ॥ 
ಅಥೈಷಾಂ ಕರ್ಮಕರ್ತ್ವೃಣಾಂ 

ಭೋಕ್ಷ ಟಂ ಹುಖದುಚುಯೋಃ | 
ನಾನಾತ್ಮಮಥ ನತ್ಯ 

ಲೋಕಕಾಲಾಗಮಾತ್ಮನಾಮ್‌ ॥ ೧೪ ॥ 


ಆತ್ಮವು ಸ್ವಯಂ ಪ್ರಕಾಶಸ್ವರೂಪವಾಗಿದ್ದು, ಎಲ್ಲರ ಸಾಕ್ಷಿಯಾಗಿದೆ. 
ಸ್ಟೂಲ ಮತ್ತು ಸೂಕ್ಷ್ಮ ಇವೆರಡೂ ದೇಹಗಳಿಂದ ಖಂಡಿತವಾಗಿ 
ಭಿನ್ನನಾಗಿದ್ದಾನೆ. ಉರಿಯುವ ಕಟ್ಟಿಗೆಗಿಂತ ಅದನ್ನು ಸುಡುತ್ತಿರುವ 
ಅಗ್ನಿಯು ಭಿನ್ನವೇ ಆಗಿದೆ. ಹಾಗೆಯೇ ಇವೆಲ್ಲ ಶರೀರಗಳನ್ನು 
ಪ್ರಕಾಶಿಸುವ ಆತ್ಮನೂ ಕೂಡ ಈ ಶರೀರಗಳಿಂದ ಭಿನ್ನವಾಗಿದೆ. ॥ ೮॥ 
ಕಟ್ಟಿಗೆಯ ಸಂಬಂಧದ ಕಾರಣ ಅಗ್ನಿಯು ಕಟ್ಟಿಗೆಯ ಆಕಾರಕ್ಕನು 
ಸಾರ ಚಿಕ್ಕದಾಗಿ ದೊಡ್ಡದಾಗಿ ಕಾಣುತ್ತದೆ. ಕಟ್ಟಿಗೆಯು ಪೂರ್ಣ 
ವಾಗಿ ಸುಟ್ಟುಹೋದಾಗ ಅಗಿಯು ಶಾಂತವಾಗುವುದು ಮತ್ತು 
ಉರಿದಾಗ ಕಾಣಿಸಿಕೊಳ್ಳುವುದು ಮುಂತಾಗಿ ಕಂಡುಬರುತ್ತದೆ. 
ಆದರೆ ವಾಸ್ತವವಾಗಿ ಕಟ್ಟಿಗೆಯಿಂದ ಅಗ್ನಿಯು ಬೇರೆಯೇ ಆಗಿದೆ. 
ಹೀಗೆಯೇ ಆತ್ಮನೂ ಕೂಡ ದೇಹದ ಗುಣಗಳನ್ನು ಧರಿಸಿದಾಗ 
ದೇಹದ ವಿಕಾರಗಳು ಅದರಲ್ಲಿ ಆರೋಪಿತವಾಗುತ್ತದೆ. ॥ ೯ ॥ 
ಪುರುಷನ ಈ ಶರೀರವು ತ್ರಿಗುಣಗಳ ರಚನೆಯಾಗಿದೆ. ಈ 
ಗುಣಗಳಲ್ಲಿ ಅಹಂತೆ-ಮಮತೆಯ ಕಾರಣವೇ ಅವನು ಬಂಧಿತ 
ನಾಗಿದ್ದಾನೆ. ಅದು ಆತ್ಮನ ಜ್ಞಾನವನ್ನು ಮುಚ್ಚಿಬಿಡುತ್ತದೆ. 1೧೦ ॥ 
ಆದ್ದರಿಂದ ತತ್ತ ವನ್ನು ತಿಳಿಯುವ ಇಚ್ಛೆಯನಿರಿಸಿಕೊಳ್ಳಬೇಕು. 
ಅದರಿಂದ ಆತ್ಮಸ್ವರೂಪದ ರಾ ಈ ಆತ್ಮನು ತನ್ನಲ್ಲೇ 
ಸ್ಥಿತನಾಗಿದ್ದಾನೆ, ಕೇವಲನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಇದನ್ನು 


ಪ್‌ 


ಅರಿತುಕೊಂಡ ಬಳಿಕ ಅನಾತ್ಮ ಪದಾರ್ಥ ಗಳಲ್ಲಿ ಇರುವ ಸತ್ಯತೆಯ 


| ಬುದ್ಧಿಯು ಕ್ರಮಶಃ ದೂರವಾಗುತ್ತಾ ಹೋಗುತ್ತದೆ. Nees] 


ಈ ವಿದ್ಯೆಯ ಜ್ಞಾನವನ್ನು ಪ ಪಡೆಯಲು ಗುರುವನ್ನೇ ಆಶ್ರಯಿ 
ಸಬೇಕು. ಆವರ ಬಳಿ ವಾಸಿಸಬೇಕು. ಆರಣಿಯನ್ನು ಕಡೆದು 
ಯಜ್ಞೇಶ್ವರನನ್ನು ಪ್ರಕಟಗೊಳಿಸುವಂತೆ ಇಲ್ಲಿಯೂ ಆಚಾರ್ಯನೇ 
ಅಥರಾರಣಿ, (ಕೆಳಗಿನದು) ಶಿಷ್ಯನೇ ಉತ್ಕರಾರಣಿ (ಮೇಲಿನದು). 
ಆಚಾರ್ಯರ ಪ್ರವಚನವೇ ಅದರ ಮಂಥನದಂಡ. ಅದರಿಂದ 
ವಿದ್ಯಾರೂಪೀ ಆಗ್ಗಿಯು ಪ್ರಕಟಗೊಳ್ಳುತ್ತದೆ. ಅದು ಅಜ್ಞಾನವನ್ನು 
ನಾಶಮಾಡಿ, ಪರಮಾನಂದವನ್ನು ಕರುಣಿಸುತ್ತದೆ. ॥ ೧೨ ॥ ಈ 
ಪ್ರಕಾರ ಅಭ್ಯಾಸಮಾಡುತ್ತಾ-ಮಾಡುತ್ತಾ ಬುದ್ಧಿಯು ಸೂಕ್ಶ್ಮ 
ವಾದಾಗ ಅತ್ಯಂತ ಶುದ್ಧವಾದ ಆ ಬುದ್ದಿಯು ಮಾಯೆಯಿಂದ 


| ಉಂಟಾಗುವ ಎಲ್ಲ ಗುಣಗಳನು  ಭಸ್ಮಮಾಡಿಬಿದುತ್ತದೆ. ಗುಣಗಳು 


ಭಸ್ಮವಾದಾಗ ಗುಣಗಳಿಂದ ಉಂಟಾದ ಈ ವಿಶ್ವವು ಅವನಿಗೆ 
ಉಳಿಯುವುದಿಲ್ಲ ಅಗ್ನಿಯು ಇಂಧನಗಳನ್ನು ಭಸ್ಮಮಾಡಿ ಶಾಂತ 
ವಾಗುವಂತೆ, ಗುಣಗಳನ್ನು ಸುಟ್ಟು ಮತ್ತೆ ಆ ಬುದ್ಧಿಯು ಶಾಂತ 
ವಾಗುತ್ತದೆ. * ॥ ೧೩ ॥ 

ಕರ್ಮ ಮಾಡುವವರಲ್ಲಿ ಭಿನ್ನತೆ ಇದೆ ಎಂದು ಕದಾಚಿತ್‌ 
ಒಪ್ಪಿಕೊಂಡರೆ, ಅದಕ್ಕನುಸಾರ ಅವರ ಸುಖ-ದುಃಾದಿ ಫಲ 
ಗಳಲ್ಲಿಯೂ ಭಿನ್ನತೆ "ಇದೆ ಹಾಗೂ ಅವರ ಕರ್ಮಗಳನುಸಾರ 
ಅವರ ಫಲಸ್ವ ರೂಪ ಸಿಗಬಹುದಾದ ಲೋಕ, ಅವುಗಳ ಭೋಗದ 
ಸಮಯ, ಆಯಾ ಕರ್ಮಗಳನ್ನು ವಿಧಾನ ಮಾಡುವ ಶಾಸ್ತ್ರಗಳು, 





* ಸ್ವಯಂಪ್ರಕಾಶ ಜ್ಞಾನಸ್ವರೂಪೀ ಆತ್ಮನು ನಿತ್ತನೂ, ಏಕನೂ ಆಗಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ಕರ್ತೃತ್ವ, ಭೋಕೃತ್ವ ಮುಂತಾದ ಧರ್ಮಗಳು 
ದೇಹಾಭಿಮಾನದ ಕಾರಣವಾಗಿವೆ. ಆತ್ಮನಲ್ಲದೆ ಇರುವದೆಲ್ಲವೂ ಅನಿಶ್ಯವೂ, ಮಾಯಾಮಯವಾಗಿವೆ. ಅದಕ್ಕಾಗಿ ಆತ್ಮಜ್ಞಾನ ಉಂಟಾಗುತ್ತಲೇ ಸಮಸ್ತ 
ವಿಪತ್ತುಗಳಿಂದ ಮುಕ್ತಿ ದೊರೆಯುತ್ತದೆ. 


656 


ಶ್ರೀಮದ್ಭಾಗವತ [ ಅಧ್ಯಾಯ 10 


LLL 


ಮನ್ಯಸೇ ಸರ್ವಭಾವಾನಾಂ ಸಂಸ್ಥಾ ಹ್ಯೌತ್ಛತ್ತಿೀ ಯಥಾ । 
ತತ್ತದಾಕೃತಿಭೇದೇನ ಜಾಯತೇ "ಭಿದ್ಯತೇ ಚ ಧೀಃ 
Il ೧೫ ॥ 


ಏವಮಪ್ಯಂಗ ಸರ್ವೇಷಾಂ ದೇಹಿನಾಂ ದೇಹಯೋಗತಃ । 
ಕಾಲಾವಯವತಃ ಸಂತಿ ಭಾವಾ. ಜನ್ಮಾದಯೋಜಸಕ್ಕತ್‌ 
| ೧೬ ॥ 


ಕರ್ಮಣಾಂ ಕರ್ತು- 

ರಸ್ವಾತಂತ್ರಂ ಚ ಲಕ್ಷ್ಯತೇ । 

ಭೋತ್ಸುಶ್ವ ದುಖುಸುಖಯೋಃ 
ನರ್ಫೋ 


ಆತ್ಪಾಪಿ 


ಕೋ ವಿವಶಂ ಭಜೇಶ್‌ ॥ ೧೭॥ 


ನ ದೇಹಿನಾಂ ಸುಖಂ ಕಿಂಚಿದ್ದಿದ್ದತೇ ವಿದುಷಾಮಪಿ । 
ತಥಾ ಚದುಜುಂ ಮೂಢಾನಾಂ ವೃಥಾಹಂಕರಣಂ ಪರಮ್‌ 

| || ೧೮ ॥ 

ಯದಿ ಪ್ರಾಪಿಂ ವಿಘಾತಂ ಚ ಜಾನಂತಿ ಸುಖದುಃಖಯೋಃ | 
ತೇಠಪ್ಯದ್ದಾನ ವಿದುರ್ಯೋಗಂಮೃತ್ಕುರ್ನ ಪ್ರಭವೇದ್ಯಥಾ 

11 ೧೯ || 


ಕೋ ನ್ವರ್ಥಃ ಸುಖಯತ್ವೇನಂ ಕಾಮೋ ವಾ ಮೃತ್ಯುರಂತಿಕೇ । 
ಆಘಾತಂ ನೀಯಮಾನಸ್ಯ ವಧ್ಯಸ್ಥೇವ ನ ತುಪ್ಪಿದ: 
|| ೨೦ ॥ 


ಶ್ರುತಂ ಚ ದೃಷ್ಟವದ್ದುಷ್ಟಂ ಸ್ಪರ್ಧಾಸೂಯಾತ್ಯಯವ್ಯಯ್ಯೆ: | 
ಬಹ್ವಂತರಾಯಕಾಮತ್ವಾತ್‌ ಕೃಷಿವಚ್ಚಾಪಿ ನಿಷ್ಠಲಮ್‌ 


| 20H 


ಅಂತರಾಯ್ಕೆರವಿಹತೋ ಯದಿ ಧರ್ಮಃ ಸ್ನನುಷ್ಠಿತಃ । 
ತೇನಾಪಿ ನಿರ್ಜಿತಂ ಸ್ಥಾನಂ ಯಥಾ ಗಚ್ಛತಿ ತಚ್ಛೃಣು 
ll 2೨ ॥ 


ಇಷ್ಟೇಹ ದೇವತಾ ಯಜ್ಞಃ ಸ್ಪರ್ಲೊೋಕಂ ಯಾತಿ ಯಾಜ್ಞೆಕಃ । 
ಭುಂಜೀತ ದೇವವತ್ತತ್ರ ಭೋಗಾನ್‌ ದಿವ್ಯಾನ್‌ ನಿಜಾರ್ಜಿತಾನ್‌ 
॥| ೨೩ ॥ 





ಆದರಿಂದ ದೊರೆಯುವ ಶರೀರ ಇವೆಲ್ಲವೂ ಭಿನ್ನ- ಭಿನ್ನವಾಗಿವೆ. 
ಈ ಭಿನ್ನತೆಗೆ ಮಾನ್ಯತೆ ಕೊಟ್ಟರೆ ಹಾಗೂ. ಎಲ್ಲ ಮ್ತು, 'ಪ್ರಾಣೀ, 
ಪದಾರ್ಥ, ಪ್ರವಾಹರೂಪದಿಂದ ಉತ್ಪನ್ನವಾಗುತ್ತವೆ 'ಮತ್ತು ನಾಶ 
ಪಾಗುತ್ತವೆ ಎಂದು ಒಪ್ಪಿಕೊಂಡರೆ ಇದರಿಂದ ಬುದ್ಧಿಯಲ್ಲಿ 
ನಾನಾತ್ವ ದ ಭ್ರಮೆಯೇ ಉಪಸ್ಥಿತವಾಗುತ್ತದೆ. ಏಕೆಂದರೆ, 
ಮನುಷ್ಠನು ಯಾವ ರೀತಿಯ ಸತ್ತಾ ದಿ ದೇವತೆಗಳನ್ನು ಆರಾಧಿ 
ಸುತ್ಠಾ ನೋ. ಅವರ ಆಕ್ಕತಿಗನುಸಾರ ಸತ್ತ್ವಾ ದಿ "ಗುಣಗಳ 
ತರನ್ಯದಿವ ಅ ಅವನ ಬುದ್ಧಿಯೂ ಅಂತಹ ಗುಣಗಳಿಂದಲೇ 
ಕೂಡಿರುತ್ತದೆ. ಆದರೆ ಇವೆಲ್ಲವೂ ದೇಹಾಭಿಮಾನೀ ಜೀವರಿಗೆ 
ದೇಹದೊಂದಿಗೆ ಸಂಬಂಧ ಬೆಳೆಸುವುದೇ ಆಗಿದೆ. ಕಾಲದ 
ಪ್ರವಾಹದಿಂದ ಎಲ್ಲ ಪ್ರಾಣಿ, ಪದಾರ್ಥಗಳು ಪ್ರತಿಕ್ಷಣ ವಿನಾಶದತ್ತ 


| ಸಾಗುತ್ತಿವೆ. ಕರ್ಮಮಾಡುವ ಜೀವಿಯೂ ಸ್ವತಂತ್ರನಲ್ಪ ಅವನು 


ಸುಖ-ದುಃಖದ ಭೋಗದಲ್ಲಿಯೂ ಪರತಂತ್ರನಾಗಿದ್ದಾನೆ. 
ಪರತಂತ್ರನಲ್ಲದಿದ್ದರೆ ವಿವಶನಾಗಿ ಯಾರು ದುಃಖವನ್ನು ಅನು 


| ಭವಿಸಲು ಬಯಸುವನು 9 ಎಲ್ಲರೂ ಸುಖವನ್ನೇ ಬಯಸು 


ವರು, ॥ ೧೪-೧೭ ॥ ವಿದ್ಯಾಂಸನಾದರೂ ಕೂಡಾ ಸುಖಿ 
ಯಾಗಿಲ್ಲ ಎಂಬುದನ್ನು ನೋಡಲಾಗುತ್ತದೆ. ಹಾಗೆಯೇ ಮೂಢ 
ರಾವರೂ ಕೂಡ ದುಃಖಿಗಳಾಗಿಲ್ಲ ಇಂತಹ ಸ್ಥಿ ) ಅಹಂಕಾರ 
ಮಾಡುವುದು ವ್ಯರ್ಥವಾಗಿದೆ. ಸುಖ-ದುಃಾದ ಪ್ರಾಪ್ತ ಹಾಗೂ 
ಅದರ ನಾಶ ಹೇಗಾದೀತು ಎಂದು ತಿಳಿದುಕೊಂಡರೂ 
ವನ್ನು ಎಂದು ಬಂದೀತು ಎಂಬುದಂತೂ ತಿಳಿಯಲಾಗುವುದಿಲ್ಲ 
ಮೃತ್ಯುವು ಹೇಗೆ ಪರಿಹರಿಸಬಹುದು, ಇದೂ ಕೂಡ ಯಾರು 
ತಿಳಿಯಲಾರರು. ॥ ೧೮-೧೯ ॥ ಯಾರಿಗಾದರೂ ನೇಣುಶಿಕ್ಷೆ 
ಯಾಗಿ ಸಾಯುವವನೆಂದಾದರೆ ಅವನಿಗೆ ಯಾವುದೇ ಭೋಗ". 
ಸಾಮಗ್ರಿಯು ಸಂತುಷ್ಠಪಡಿಸಲಾರದು. ಹಾಗೆಯೇ ಮೃತ್ಯು 
ವಾದರೋ ಪ್ರತಿಯೋರ್ವ ಮನುಷ್ಯನ ತಲೆಯ ಮೇಲೆ ಕುಣಿ 
ಯುತ್ತಿದೆ ಎಂದಾದರೆ ಯಾನ ವಸ್ತುವೂ ಈ ಮರಣಧರ್ಮಿಯನ್ನು 
ಹೇಗೆ ಸುಖಿಯಾಗಿಸಬಲ್ಲವು % 20 

ಈ ಲೋಕದಂತೆಯೇ ಪರಲೋಕಗಳೂ ದೋಷಯುಕ್ತವೇ 
ಆಗಿವೆ. ಅಲ್ಲೀಯೂ ಸ್ಪರ್ಧೆ, ಅಸೂಯೆ, ನಿಧಾನವಾಗಿ ಕಣ 
ವಾಗುವುದು ಮತ್ತು ನಾಶವಾಗುವುದು ಇವೆಲ್ಲವೂ ಇವೆ. ಪುಣ್ಯವು 
ಮುಗಿದಾಗ ಅಲ್ಲಿಂದಲೂ ಪತನವಿದ್ದೇ ಇದೆ. ರೈತನು ಪೈರನ್ನು 
ಬೆಳೆಸುತ್ತಾನೆ, ಆದರೆ ಅದು ಅತಿವೃಷ್ಟಿ, ಅನಾವೃಷ್ಟಿ ಮುಂತಾದ 
ಈತಿಬಾದೆಗಳಿಂದ ನಾಶವಾಗಿ ಹೋಗುತ್ತದೆ. ಹಾಗೆಯೇ 
ಸ್ವರ್ಗಾದಿ ಕಾಮನೆಯಿಂದ ಮನುಷ್ಯನು ಮಾಡುವ ಪ್ರಯಾಸ 
ಗಳಲ್ಲಿಯೂ ಅನೇಕ ರೀತಿಯ ವಿಘ್ಯಗಳು ಎದುರಾಗುತ್ತವೆ. 
ಅದರಿಂದ ಅವೂ ನಾಶವಾಗುತ್ತವೆ. ॥ ೨೧ ॥ ಒಂದೊಮ್ಮೆ 


| ನಿರ್ವಿಘ್ಲತೆಯಿಂದ ಚೆನ್ನಾಗಿ ಯಜ್ಞಾದಿ ಅನುಷ್ಠಾನವು ಸಾಂಗವಾಗಿ 
ನಡೆದು ಅವನು ಊರ್ಧ್ವ ೯ಲೋಕವನ್ನು ಪಡೆದುಕೊಂಡರೂ 


ಅವನ ಮುಂದಿನ ಗತಿಯ ಮಾತನ್ನು ಕೇಳು, ॥ ೨೨ ॥ ಯಜ್ಞ 
ಮಾಡುವ ಮನುಷ್ಯನು ಯಜ್ಞದ ಮೂಲಕ ದೇವತೆಗಳನ್ನು ಅರಾಧಿಸಿ 
ಸ್ವರ್ಗಕ್ಕೆ ಹೋಗುತ್ತಾನೆ ಮತ್ತು ಜಲ್ಲಿ ತನ್ನ ಪ್ರಣ್ಯಕರ್ಮ 
ಗಳ ಮೂಲಕ ಗಳಿಸಿದ ದಿವ್ವ ಭೋಗಗಳನ್ನು. ದೇವತೆಗಳಂತೆ 
ಭೋಗಿಸುತ್ತಾನೆ. ॥ ೨೩ ॥ ಅವನಿಗೆ ಅವನ ಪ್ರಣ್ಯಗಳನುಸಾರ 


10 ಅಧ್ಯಾಯ] 


ಏಕಾದಶ ಸೃಂಧ 


657 





ಸ್ವಪ್ರುಣ್ಯೋಪಚಿತೇ ಶುಭ್ರೇ ವಿಮಾನ ಉಪಗೀಯತೇ | : 
| ಮೂಲಕ 


ಗಂಧರೈರ್ಮಿಹರನ್‌ ಮಧ್ಯೇ ದೇವೀನಾಂ ಹೃದ್ಯವೇಷದ್ಧಕ್‌ 


11 ೨೪ || 


ಸ್ವೀಭಿಃ ಕಾಮಗಯಾನೇನ ಕಿಂಕಿಣೀಜಾಲಮಾಲಿನಾ | 
ಕ್ರೀಡನ್‌ ನ ವೇದಾತ್ಮಪಾತಂ ಸುರಾಕ್ರೀಡೇಷು ನಿರ್ವೃತಃ 
1 ೨೫ ॥ 


ತಾವತ್ಚಮೋದತೇ ಸ್ಪರ್ಗೇ ಯಾವತ್ತುಣ್ಯಂ ಸಮಾಪ್ಯತೇ | 
ಕ್ಬೀಣಪುಣ್ಯ: ಪತತ್ಯರ್ವಾಗನಿಚ್ಛನ್‌ ಕಾಲಚಾಲಿತಃ 


Haku 


ಯದ್ಯಧರ್ಮರತ: ಸಂಗಾದಸತಾಂ ವಾಜಿತೇಂದ್ರಿಯಃ | 
ಕಾಮಾತ್ಮಾಕೃಪಣೋ ಲುಬ್ಬಃ ಸ್ತ್ರೈಣೋ ಭೂತವಿಹಿಂಸಕಃ 
॥ ೨೭ ॥ಟ 


" ಪಶೂನವಿಧಿನಾ55ಲಭ್ಯ ಪ್ರೇತಭೂತಗಣಾನ್ಯಜನ್‌ । 
ನರಕಾನವಶೋ ಜಂತುರ್ಗತ್ವಾ ಯಾತ್ಯುಲ್ಲಣಂ ತಮಃ 
|| ೨೮ ॥ 


ಕರ್ಮಾಣಿ ದುಃಜಕೋದರ್ಶಾಣಿ ಕುರ್ವನ್ಹೇಹೇನ ತೈ: ಪುನಃ । 
ದೇಹಮಾಭಜತೇ ತತ್ರ ಕಿಂ ಸುಖಂ ಮರ್ತ್ಯಧರ್ಮಿಣಃ 
॥| ೨೯ ॥ 


ಲೋಕಾನಾಂ ಲೋಕಪಾಲಾನಾಂಮದ್ಭಯಂ ಕಲ್ಲಜೀವಿನಾಮ್‌ | 
ಬ್ರಹ್ಮಣೋತಪಿ ಭಯಂ ಮತ್ತೋ ದ್ವಿಪರಾರ್ಧಪರಾಯುಷಃ 
1೩೦ ॥ 


ಗುಣಾಃ ಸೃಜಂತಿ ಕರ್ಮಾಣಿ ಗುಣೋಶನುಸೃಜತೇ ಗುಣಾನ್‌ | 
ಜೀವಸ್ತು ಗುಣಸಂಯುಕ್ತೋ ಭುಂಕ್ರೇ ಕರ್ಮಫಲಾನ್ಯಸೌ 
11 ೩೧ 1 


ಯಾವತ್‌ ಸ್ಯಾದ್ಗುಣವೈಷಮ್ಯಂ ತಾವನ್ನಾನಾತ್ವಮಾತ್ಮನಃ | 
ನಾನಾತ್ವಮಾತ್ಮನೋ ಯಾವತ್ಪಾರತಂತ್ರ್ಯಂ ತದೈವ ಹಿ 
1 ೩೨ || 





ಒಂದು ಹೊಳೆಯುವ ವಿಮಾನ ದೊರೆಯುತ್ತದೆ ಮತ್ತು ಅದರ 
ಸುರ-ಸುಂದರಿಯರೊಂದಿಗೆ ಏಹರಿಸುತ್ತಾನೆ. 
ಗಂಧರ್ವರು ಅವನ ಗುಣಗಳನ್ನು ಗಾನಮಾಡುತ್ಥಾರೆ. ಅವನ 
ರೂಪ ಲಾವಣ್ಯವನ್ನು ನೋಡಿ ಬೇರೆಯವರ ಮನಸ್ಸು 
ಆಕರ್ಷಿತವಾಗುತ್ತದೆ. ॥ ೨೪ ॥ ಅವನ ವಿಮಾನವು ಅವನು 
ಬಯಸಿದಲ್ಲಿಗೆ ಕೊಂಡು ಹೋಗುತ್ತದೆ. ಅದರ ಘಂಟೆಗಳ 


| ಧ್ವನಿಗಳು ಎಲ್ಲ ದಿಕ್ಕುಗಳನ್ನು ಪ್ರಶಿಧ್ವನಿಸುತ್ತವೆ. ಅವನು 


ಅಪ್ಪರೆಯರೊಂದಿಗೆ ನಂದನವನ ಬ ಹು ದೇವತೆಗಳ ವಿಹಾರ 
ಸ್ಥರಗಳಲ್ಲಿ ಕ್ರೀಡಿಸುತ್ಕಾ ಇರುವಾಗ ಅವನಿಗೆ ಈಗ ನನ್ನ ಪುಣ್ಯವು 
ಮುಗಿದುಹೋದೀತು ಹಾಗೂ ನಾನು ಇಲ್ಲಿಂದ ತಳ್ಳಲಡುವೆನೆಂಬ 
ಮಾತಿನ ಅರಿವು ಕೂಡ ಇರದಷ್ಟು ಮೈಮರೆಯುತ್ತಾನೆ. ॥ ೨೫ ॥ 
ಅವನ ಪುಣ್ಯಗಳು ಶೇಷವಾಗಿರುವತನಕ ಅವನು ಸ್ವರ್ಗದಲ್ಲಿ 
ಸಂತೋಷಹಡುತ್ತಾನೆ. ಪುಣ್ಯವೂ ಕ್ವೀಣವಾಗುತ್ತಲೇ ಇಚ್ಚೆ 
ಇಲ್ಲದಿದ್ದರೂ ಅವನನ್ನು Ne ಕೆಳಗೆ ತಳ್ಳಲ್ಪಡು' 
ತ್ತಾನೆ. ॥ ೨೬ ॥ 

ಯಾವನಾದರೂ ಮನುಷ್ಯನು ದುಷ್ಟರ ಸಂಗತಿಯಲ್ಲಿ ಬಿದ್ದು 
ಅಧರ್ಮಪರಾಯಣನಾದರೆ, ತನ್ನ ಇಂದ್ರಿಯಗಳಿಗೆ ವಶನಾದರೆ, 
ಸ್ವಚ್ಛಂದವಾಗಿ ವಿಹರಿಸತೊಡಗಿದರೆ, ಲೋಭಿಯಾದರೆ, ಲಂಪಟ 


ನಾದರೆ, ಪ್ರಾಣಿಗಳನ್ನು ಸತಾಯಿಸುತ್ತಿದ್ದರೆ. ವಿಧಿ-ವಿರುದ್ಧ 
ಪಶುಬಲಿಯನ್ನಿತ್ತು.. ಭೂತ-ಪ್ರೇಶತಗಳ. ಉಪಾಸನೆಯಲ್ಲಿ 


ತೊಡಗಿದರೆ, ಅವನು ಪರವಶನಾಗಿ ಘೋರ ಅಂಧಕಾರಪೂರ್ಣ 
ನರಕಕ್ಕೆ ಹೋಗಬೇಕಾಗುತ್ತದೆ. ॥ ೨೭-೨೮ ॥ ಸಕಾಮ ಕರ್ಮ 
ಗಳೆಲ್ದರ. ಫಲವು ದುಃಖವೇ ಆಗಿದೆ. ಶರೀರದಲ್ಲಿ 
ಅಹಂತೆ-ಮಮತೆಯನ್ನಿಟ್ಟು ಅದರಲ್ಲೇ ತೊಡಗಿರುವ ಜೀವಿಗೆ 
ಜನ್ಮ-ಮರಣದ ಚಕ್ರದಿಂದ ಬಿಡುಗಡೆ ಸಿಗುವುದಿಲ್ಲ ಇಂತಹ 
ಸ್ಥಿತಿಯಲ್ಲಿ ಮೃತ್ಯುಧರ್ಮಿಯಾದ ಜೀವಿಗೆ ಆ ಸಕಾಮ 
ಕರ್ಮಗಳಿಂದ ಯಾವ ಸುಖ ಸಿಗಬಹುದು? ಲೋಕ ಮತ್ತು 
ಲೋಕಪಾಲರ ಆಯುಸ್ಸು ಕೂಡ ಕೇವಲ ಒಂದು ಕಲವೇ ಆಗಿದೆ. 
ಅವರೂ ಕೂಡ ನನಗೆ ಭಯಪಡುವಾಗ, ಬೇರೆಯವರ 
ಮಾತೇನಿದೆ? ಸ್ವಯಂ ಬ್ರಹ್ಮನ ಆಯುಸ್ಸು ಎರಡು 
ಪರಾರ್ಧವಾಗಿದೆ. ಇಷ್ಟು ದೀರ್ಫವಾದ ಆಯುಸಿದ್ದರೂ ಅವನೂ 
ಕೂಡ ನನಗೆ ಭಯಪಡುತ್ತಾನೆ. | ೨೯- ೩೦ ॥ ಸತ್ವ್ಯ್ವಾದಿ 
ಗುಣಗಳು ಇಂದ್ರಿಯಗಳನ್ನು ಅವುಗಳ ಕರ್ಮಗಳಲ್ಲಿ ಪ್ರನೇ 
ಫಿಸುತ್ತವೆ ಮತ್ತು ಇಂದ್ರಿಯಗಳು ಕರ್ಮಮಾಡುತ್ತವೆ. ಜೀವಿಯು 
ಅಜ್ಞಾನವಶನಾಗಿ ಸತ್ತ್ವ, ರಜ ತಮ ಗುಣಗಳನ್ನು ಹಾಗೂ 
ಇಂದ್ರಿಯಗಳನ್ನು ತನ್ನೆ ಸ್ವ ರೂಪವೆಂದು ತಿಳಿದುಕೊಳ್ಳುತ್ತಾನೆ. 
ಅವುಗಳು ಮಾಡಿದ ಕರ್ಮಗಳೊಂದಿಗೆ ಸಂಬಂಧ “ಬಳಿ 
ಸುಖ-ದುಚುಗಳನ್ನು  ಭೋಗಿಸತೊಡಗುತ್ತಾನೆ. ಗುಣಗಳ 
ವಿಷಮತೆ ಇರುವತನಕ ಅರ್ಥಾತ್‌ - ಶರೀರಾದಿಗಳಲ್ಲಿ ನಾನು- 
ನನ್ನದೆಂಬ ಅಭಿಮಾನವಿರುವಕನಕ ಆತ್ಮನ ಏಕತ್ವದ ಅನುಭೂತಿ 
ಉಂಟಾಗುವುದಿಲ್ಲ ನಾನಾತ್ವದ ಭ್ರಮೆ ಅಳಿಯುವುದಿಲ್ಲ ಈ 
ಅಜ್ಞಾನಮೂಲ ಭ್ರಮದ ನಿವೃತ್ತಿ ಆಗುವವರೆಗೆ ಅವನು 
ಪರತಂತ್ರನೇ ಆಗಿರುವನು. ॥ ೩೧-೩೨ ॥ 


658 


ಯಾವದಸ್ಯಾಸ್ಥತಂತ್ರತ್ವಂ ತಾವದೀಶ್ಚರತೋ ಭಯಮ್‌ । 
ಯ ಏತತ್ತಮುಪಾಸೀರಂಸ್ರೇ ಮುಹ್ಯಂತಿ ಶುಚಾರ್ಪಿತಾಃ 
| ೩೩ 1 


ಕಾಲ ಆತ್ಮಾ55ಗಮೋ ಲೋಕಃ ಸ್ವಭಾವೋ ಧರ್ಮ ಏವಚ। 
ಇತಿ ಮಾಂ ಬಹುಧಾ ಪ್ರಾಹುರ್ಗುಣವ್ಯತಿಕರೇ ಸತಿ 
| ೩೪ ॥ 


ಉದ್ದವ ಉವಾಚ 
ಗುಣೇಷು ವರ್ತಮಾನೋತಪಿ ದೇಹಜೇಷ್ಟನಪಾವೃತಃ | 
ಗುಣೈರ್ನ ಬದ್ಧ ಕೃತೇ ದೇಹೀ ಬದ ಕೃತೇ ವಾಕಥಂವಿಭೋ 
11 ೩೫ Il 


ಕಥಂ ವರ್ತೇತ ವಿಹರೇತ್ವೈರ್ವಾ ಜ್ಞಾಯೇತ ಲಕ್ಷಣ: | 
ಕಿಂ ಭಂಜೀತೋತ ವಿಸೃಜೇಚ್ಛಯೀತಾಸೀತ ಯಾತಿ ವಾ 
|| ೩೬ || 


ಏತದಚ್ಛುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ। 
ನಿತ್ಯಮುಕ್ತೋ ನಿತ್ಯಬದ್ಧ ಏಕ ಏವೇತಿ ಮೇ ಭ್ರಮಃ 
I ೩೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಪರತಂತ್ರತೆ ಇರುವ ತನಕ ಈಶ್ವರನಿಂದ ಭಯವಿದ್ದೇ 
ಇರುತ್ತದೆ. ಈ ಪ್ರಕಾರದ ಗುಣ-ಧರ್ಮಗಳಲ್ಲಿ ಬಿದ್ದುಕೊಂಡಿರು 
ವವನಿಗೆ ಶೋಕ ಮತ್ತು ಮೋಹದ ಪ್ರಾಪ್ತಿ ಆಗುತ್ತಾ 
ಇರುತ್ತದೆ. ॥ ೩೩ ॥ ಪ್ರಿಯ ಉದ್ಧವನೇ। ಮಾಯೆಯ ಗುಡ 
ಗಳಲ್ಲಿ ಕ್ಟೋಭೆ ಉಂಟಾದಾಗ ಅವುಗಳ ವ್ಯಾವಹಾರಿಕ ಸತ್ತೆಯು 


| ನು ಕಂಡುಬರುತ್ತದೆ. ಕಾಲ, ಆತ್ಮಾ ಚೌಕ (ವೇದ), 


ಸ್ವಭಾವ ಮತ್ತು “ಧರ್ಮ ಇವೆಲ್ಲವೂ ನಾನೇ ಆಗಿದ್ದೇನೆ. 
ಸ ಹ ಳ್ಳ ನಾನಾತ್ವ ದ ಭಾವನೆಯನ್ನಿರಿಸದೆ ಇವೆಲ್ಲದರ 
ರೂಪದಲ್ಲಿ ಓರ್ವ ಪರಮಾತ್ಮನಾದ ನನ್ನನ್ನೇ ನೋಡ 
ಬೇಕು.) ॥ ೩೪ ॥ 
ಉದ್ದವನು ಕೇಳಿದನು - ಭಗವಂತಾ! ಈ ಜೀವಿಯು 
ದೇಹದಿಂದ ಉಂಟಾಗುವ ಗುಣಗಳಲ್ಲಿ ಇದ್ದರೂ ಕೂಡ 
ಅವುಗಳಿಂದ ಮುಕ್ತಜೀವನ ಹೇಗೆ ನಡೆಸುತ್ತಾನೆ ಮತ್ತು ಆ ಗುಣ 
ಗಳಿಂದ ಹೇಗೆ ಬಂಧಿತನಾಗುವುದಿಲ್ಲ 9 ಹಾಗೆಯೇ ಬೇರೆಯ 
ವನು ಗುಣಗಳಿಂದ ಬದ್ದನಾಗುತ್ತಾನೆ. ಇದು ಏಕೆ? ॥ ೩೫ ॥ ಬದ್ಧ 
ಅಥವಾ ಮುಕ್ತ ಪುರುಷನು ಹೇಗೆ ವರ್ತಿಸುತ್ತಾನೆ, ಅವನು ಹೇಗೆ 
ವಿಹರಿಸುತ್ತಾನೆ, ಅವನನ್ನು ಯಾವ ಲಕ್ಷಣಗಳಿಂದ ಗುರುತಿಸ 
ಲಾಗುತ್ತದೆ. ಹೇಗೆ ಊಟಮಾಡುತ್ತಾನೆ ಮತ್ತು ಹೇಗೆ ಮಲತ್ಕಾಗ 
ಇತ್ಯಾದಿ ಮಾಡುತ್ತಾನೆ, ಹೇಗೆ ಮಲಗುತ್ತಾನೆ, ಹೇಗೆ ಕುಳಿತು 
ಕೊಳ್ಳುತ್ತಾನೆ ಹಾಗೂ ಹೇಗೆ ನಡೆಯುತ್ತಾನೆ? ॥ ೩೬ ॥ ಹೇ 
ಅಚ್ಚುತಾ! ಪ್ರಶ್ನೆಯ ಮರ್ಮವನ್ನು ತಿಳಿಯುವುದರಲ್ಲಿ ನೀನು 
ಶ್ರೇಷ್ಠನಾಗಿರುವೆ. ಅದಕ್ಕಾಗಿ ನೀನು "ನನ್ನ ಪ್ರಶ್ನೆಗಳ ಉತ್ತರವನ್ನು 
ಕೊಡುವವನಾಗು. ಒಂದೇ ನಿತ್ಯಬದ್ಧನೂ ಆಗಿದ್ದಾನೆ ಮತ್ತು 
ನಿತ್ಯಮುಕ್ತನೂ ಆಗಿದ್ದಾನೆ. ಈ ಮಾತಿನ ಕುರಿತು ನನ್ನನ ಭ್ರಮೆ 


| ಉಂಟಾಗುತ್ತಿದೆ. ॥ ೩೭ ॥ 


ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸೃಂಧೇ 
ಭಗವದುದ್ಧದ ಸಂವಾದೇ ದಶಮೋಶಧ್ಯಾಯಃ॥ ೧೦ ॥ 


ವಾಹ ನ ಸಮಾನಾ 6 
ಹನ್ನೊಂದನೆಯ ಅಧ್ಯಾಯ 
ಬದ್ದ , ಮುಕ್ಕ ಮತ್ತು ಭಕ್ತಜನರ ಲಕ್ಷಣಗಳು 
ಹ್‌ ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ದವನೇ! 
4 ಬದ್ಧ ಅಥವಾ ಮುಕ್ತನೆಂದು ಹೇಳುವುದು ಗುಣಗಳನ್ನು 
ಬದ್ದೋ ಮುಕ್ತ ಇತಿ ವ್ಯಾಖ್ಯಾ ಪರಿಗಣಿಸಿಯೇ ಆಗಿದೆ. "ವಸ್ತುತಃ ನನ್ನ ಸ್ವರೂಪದಲ್ಲಿ ಅರ್ಥಾತ್‌ 
ಗುಣತೋ ಮೇ ನ ವಸ್ತುತಃ । ಆತ್ಮನಲ್ಲಿ ಇವೆರಡು ಇಲ್ಲವೇ ಇಲ್ಲ "ಗುಣಗಳು" ಮಾಯಾ 
ಮೂಲಕವಾಗಿವೆ. ಆತ್ಮಸ್ತರೂಪದಲ್ಲಿ . ಬಂಧನವಾಗಲಿ, ಮೋಕ್ಷ 
ಗುಣಸ್ಕ ಮಾಯಾಮೂಲತ್ವಾನ್ನ ವಾಗಲಿ ಇಲ್ಲ ॥ ೧॥ ಶೋಕ, ಮೋಹ, ಸುಖ, ದುಃಖ 
ಮೇ ಮೋಕ್ಸೋ ನ ಬಂಧನಮ್‌ ॥ ೧ ॥ | ದೇಹಪ್ಪಾಪ್ತಿ ಇವೆಲ್ಲವೂ ಮಾಯೆಯ ಕಾರಣದಿಂದಲೇ ಇದೆ. 





11 ಅಧ್ಯಾಯ] 


ಏಕಾದಶಸ್ಥಂಧ 


659 





ಶೋಕಮೋಹೌ ಸುಖಂ ದುಃಖಂ ದೇಹಾಪತ್ತಿಶ್ಚ ಮಾಯಯಾ । 
ಸಸ್ನೋ ಯಥಾ ತತ್ಗನಃ ಖ್ಯಾತಿಃ ಸಂಸೃತಿರ್ನ ತು ವಾಸ್ತವೀ 
HH 21 


ವಿದ್ಯಾವಿದ್ಯೇ ಮಮ ತನೂ ವದು ಕದವ ಶರೀರಿಣಾಮ್‌ । 
ಮೋಕ್ಚಬಂಧಕರೀ ಆದ್ಯೇಮಾಯಯಾ ಮೇ ವಿನಿರ್ಮಿತೇ 
11 8೩ 1 


ಏಕಸ್ಕೆ ಪವ ಮಮಾಂಶಸ್ಯ ಜೀವಸ್ಥೆ ರ ಮಹಾಮತೇ । 
ಬಂಧೋತಸ್ಯಾವಿದ್ಧಯಾನಾದಿರ್ವಿದ್ಯ್ಧಯಾ ಚ ತಥೇತರಃ 
|| ೪ ॥ 


ಅಥ ಬದ್ದಸ್ಯ ಮುತ್ತಸ್ಯ ವೈಲಕ್ಷಣ್ಯಂ ವದಾಮಿ ತೇ। 
ವಿರುದ್ದಧರ್ಮಿಣೋಸ್ತಾತ ಸ್ಥಿತಿಯೋರೇಕಧರ್ಮಿಣಿ 


1 ೫ ॥|. 


"ಸುಹರ್ಣಾವೇತ್‌ ಸದ್ಭಶೌ ಸಖಾಯ್‌ೌ 
ಯದೃಚ್ಛಯೈತೌ ಕೃತನೀಡೌ ಚ ವೃಕ್ಷೇ। 
ಏಕಸ್ತಯೋಃ ಖಾದತಿ ಪಿಪ್ನಲಾನ್ನ- 


ಮನ್ಯೋ ನಿರನ್ನೋಠಪಿ ಬಲೇನ ಭೂಯಾನ್‌ ॥ ೬ ॥ 


ಆತ್ಮಾನಮನ್ಯಂ ಚ ಸ ವೇದ ವಿದ್ವಾ 
ನಪಿಪಲಾದೋ ನ ತು ಪಿಷ್ಠಲಾದಃ 

ಯೋಕವಿದ್ಯಯಾಯುಕ್‌ ಸತು ನಿತ್ಯಬದ್ದೋ 
ವಿದ್ಯಾಮಯೋ ಯಃ ಸ ತು ನಿತ್ಯಮುಕ್ತಃ 


11 ೭ ॥ 


ದೇಹಸ್ಟೋ5ಪಿ ನ ದೇಹಸ್ಟೋ ವಿದ್ವಾನ್‌ ಸ್ವಸ್ನಾದ್ಯಥೋತ್ಠಿತಃ । 
ಅದೇಹಸ್ಟೋಠಫಿ ದೇಹಸ್ವು ಕುಮತಿ; ಸ್ಪಪ್ನದೃಗೃಥಾ 
nS un 


ಇಂದ್ರಿಯೈರಿಂದ್ರಿಯಾರ್ಥೇಶು ಗುಣೈರಪಿ ಗುಣೇಷು ಚ। 
ಗೃಹ್ಯಮಾಣೇಷ್ಟಹಂಕುರ್ಯಾನ್ನವಿದ್ದಾನ್‌ ಯಸ್ತೃವಿಕ್ರಿಯಃ 
| ೯॥ 


| ಪನು ನಿತ್ಯಮುಕ್ತನಾಗಿದ್ದಾನೆ. | ೭ 1 "ತನ್ನ 





ಆತ್ಮನಿಗಾಗಿ ಸಂಸ್ಕೃತಿಯ ಮಾತು ಹೇಳುವುದು ಯಥಾರ್ಥವಲ್ಲ 
ಸ್ವಪ್ನದ ಮಾತಿನಂತೆ ಇದೆ. ಅರ್ಥಾತ್‌ - ಸ್ವಷ್ಠವು ಮಿಠ್ಕೆಯಾಗಿ 
ರುವಂತೆ ಆತ್ಮನಿಗಾಗಿ ಸಂಸ್ಕತಿ ಹೇಳುವುದು ಮಿಥ್ಯೆಯೇ 
ಆಗಿದೆ. ॥ ೨ ॥ ಎಲ್ಲೆ ಉದ್ದವಾ | ವಿದ್ಯೆ ಮತ್ತು ಅವಿದ್ಯೆ ಇವೆರಡೂ 
ನನ್ನದೇ ಶಕ್ತಿಗಳಾಗಿವೆ. ಅದು ಶರೀರಧಾರಿಗಿಗೆ ಕ್ರಮಶಃ ಮೋಕ್ಷ 
ಶಾಸ ಬಂಧನಗಳನ್ನು ಕೊಡುವುದಾಗಿದೆ. ಇವೆರಡೂ ಅನಾದಿ' 
ಯಾಗಿದ್ದು ನನ್ನ ಮಾಯೆಯಿಂದ ರಚಿತವಾಗಿವೆ. ॥ ೩ ॥ ಬುದ್ದಿ. 
ವಂತನೇ !' ಈ ಜೀವಿಯು ಏಕಮಾತ್ರ ನನ್ನದೇ ಅಂಶವಾಗಿದ್ದಾನೆ. 
ಅನಾದಿ ಅವಿದ್ಯೆಯು ಜೀವಿಯನ್ನು ಬಂಧಿಸುತ್ತದೆ. ಎರಡನೆಯ 
ದಾದ ನನ್ನ ವಿದ್ಯಾಶಕ್ಷಿಯಿಂದ ಮೋಕ್ಷ ಉಂಟಾಗುತ್ತದೆ. i 9 
ಬದ್ಧ ಮತ್ತು ಮುಕ್ತ ಎರಡರಲ್ಲಿರುವ ಪ್ರಭೇದವನ್ನು ಈಗ ನಾನು 
ನಿನಗೆ ಹೇಳುತ್ತೇನೆ. ಪ್ರಿಯ ಉದ್ದವನೇ | ಜೀವವು ನನ್ನದೇ ಸ್ವರೂಪ 
ವಾದ್ದರಿಂದ ವಾಸ್ತವವಾಗಿ ಮತ್ತು ಜೀವ ಇವೆರಡೂ ಒಂದೇ 
ಆಗಿದೆ. ಅದರೂ. ಇವೆರಡರಲ್ಲಿ ಇ ರುವ ಪರಸ್ಪರ ಭೇದವನ್ನು ಕೇಳು. 
ನಾನು ಶಾಸಕ (ಅಳುವವನು)ನಾಗಿದ್ದೇನೆ, “ಜೀವಿಯು ಶಾಸಿತಾ 
(ಅಳಲ್ಪಡುವವನು) ಆಗಿದ್ದಾನೆ. ನಾನು ಆನಂದಸ್ವರೂಪನಾಗಿ 
ದ್ದೇನೆ, ಜೀವಿಯು ಶೋಕ-ಮೋಹದಿಂದ ಗಸಿತನಾಗಿ ಸುಖೀ- 


| ದೇಖೀಯಾಗುತ್ತಾನೆ. 1೫॥ ಈ ಶರೀರರೂಪೀ ವೃಕ್ಷದಲ್ಲಿ 


ಗೂಡು ಕಟ್ಟಕೂಂಡು ಜೊತೆಗೆ ವಾಸಿಸುವ ಇವೆರಡು ಪಕ್ಷಿಗಳಾಗಿವೆ. 
ಇಬ್ಬರೂ ಮಿತ್ರರಾಗಿದ್ದು ಸಮಾನ ಧರ್ಮಿಗಳಾಗಿವೆ. ಇವೆರಡರಲ್ಲಿ 
ಒಂದಾದರೋ ಈ ಶರೀರದ ಮೂಲಕ ಗೈದ ಕರ್ಮಗಳ ಫಲವನ್ನು 
ಉಪಭೋಗಿಸುತ್ತದೆ. ಆದರೆ ಅದು ಅವನ್ನು ಉಪಭೋಗಿಸಿಯೂ 
ಕ್ಷೀಣವಾಗುತ್ತದೆ. ಆದರೆ ಇನ್ನೊಂದು ಪಕ್ಷಿಯು ಆ ಫಲಗಳನ್ನು 
ಉಪಭೋಗಿಸುವುದಿಲ್ಲ ಆದರೂ ಅದು ಸಾಕಷ್ಟು ಬಲಶಾಲಿ 
ಯಾಗಿದೆ. ॥ ೬ ॥ ಫಲವನ್ನು ಉಪಭೋಗಿಸದಿರುವವನು ತನ್ನನ್ನೂ 
ತಿಳಿಯುತ್ತಾನೆ ಹಾಗೂ ತನ್ನ ಸಖನಾದ ದು ಜೀವವನ್ನೂ 
ತಿಳಿಯುತ್ತಾನೆ. ಆದರೆ ಭೋ ೇಗಗಳನ್ನು ಉಪ !ಗಿಸುವವನು. 
ತನ್ನನ್ನೂ ತಿಳಿಯುವುದಿಲ್ಲ ತನ್ನ ಸಖನಾದ ಆತ್ಮಸ್ಥರೂಪವನ್ನೂ 
ತಿಳಿಯುವುದಿಲ್ಲ ಈ ವಿಧವಾಗಿ ಅವಿದ್ಯೆಯಲ್ಲಿ ತೊಡಗಿರುವವನು 
ನಿತ್ಯಬದ್ಧನಾಗಿದ್ದಾನೆ ಮತ್ತು ತನ್ನ ನಿಜಸ್ವ ರೂಪವನ್ನು ಅರಿಯುವ 
ಅತ್ಮಸ್ತರೂಪವನ್ನು 
ಅರಿತುಕೊಂಡವನು ಈ ದೇಹದಲ್ಲಿ ಇದ್ದರೂ ದೇಹದ ಗುಣ 
ಧರ್ಮಗಳಿಂದ ಅಶೀತನಾಗಿದ್ದಾನೆ. 'ಏಕೆಂದರೆ, ಸ್ನ ಸ್ವಪ್ನ ಪ್ರಪಂಚವು 
ಮಿಥ್ಛೆಯಾಗಿರುವಡೆ ಈ ಪ್ರಪಂಚವೆಲ್ಲವೂ ಸಹಗ 
ವಾಗಿದ್ದು ಮಿಥ್ಯೆಯೇ ಆಗಿದೆ ಎಂದು ಅವನು ತಿಳಿದಿರುವನು. 
ಆದರೆ ” ಆಕೆ ಶರೀರದೊಂದಿಗೆ ಯಾವ ಸಂಬಂಧವೂ 
ಇರದಿದ್ದರೂ ಅಜ್ಞಾಭಿಯು ಸ್ವಪ್ನದ ಪ್ರಪಂಚವನ್ನು ನೋಡಿ 
ಸುಖ-ದುಃಖಿಯಾಗುವಂತೆ ಘಃ "ಜಗತ್ತನ್ನೂ ಸತ್ಯವೆಂದು ತಿಳಿದು 
ಸುಖೀ-ದುಖಿಯಾಗುತ್ತಾ ಇರುತ್ತಾನೆ. nS "ಇಂದ್ರಿಯಗಳೂ 
ಕೂಡ ತ್ರಿಗುಣಗಳ ವಿಕಾರವಾಗಿವೆ. ಮತ್ತು ಈ ವಿಷಯ 
ಭೋಗಗಳೂ ತ್ರಿಗುಣಗಳದ್ದೇ ವಿಕಾರವಾಗಿವೆ.. ಹೀಗೆ ಗುಣಗಳ 
ಮೂಲಕ ಗುಣಗಳ ವ್ಯವಹಾರ ಪರಸ್ಪರ ನಡೆಯುತ್ತಾ ಇರುತ್ತದೆ. 
ವಿದ್ವಾಂಸನು ತನ್ನ ಆತ್ಮಸ್ತರೂಪದಲ್ಲಿ ಸ್ಥಿ ಸ್ಥತನಾದ್ದರಿಂದ "ಇವುಗಳಿಂದ 
ಪೂರ್ಣವಾಗಿ ನಿರ್ವಿಕಾರಿಯಾಗಿರುತ್ತಾನೆ ಹಾಗೂ ನಾನು ಏನನ್ನೂ 
ಮಾಡುವುದಿಲ್ಲ ಎಂದು ತಿಳಿಯುತ್ತಾನೆ. ॥ ೯ ॥ 


660 


ದೈವಾಧೀನೇ ಶರೀರೇಶಸ್ಟಿನ್‌ ಗುಣಭಾವ್ಯೇನ ಕರ್ಮಣಾ | 
ವರ್ತಮಾನೋಶಠಬುಧಸ್ತತ್ರ ಕರ್ತಾಸ್ಟೀತಿ ನಿಬದ್ಧ್ಯತೇ 


I ೧೦॥ 
ಏವಂ ವಿರಕ್ಕೇ ಶಯನೇ ಆಸನಾಟನಮಜ್ಜನೇ । 
ದರ್ಶನಸರ್ಶನಘಫ್ರಾಣಭೋಜನಶ್ರವಣಾದಿಷು 

11 ೧೧॥ 


ನ ತಥಾ ಬದ್ವತೇ ವಿದ್ವಾಂಸ್ತತ್ರ ತತ್ರಾದಯನ್ನುಣಾನ್‌ । 
ಪ್ರಕೃತಿಸ್ಟೋ5 ಪ್ಯಸಂಸಕ್ಟೋ ಯಥಾ ಖಂ ಸವಿತಾನಿಲಃ 


1 ೧೨॥ 
ವೈಶಾರದ್ಯೇಕ್ಷಯಾಸಂಗಶಿತಯಾ ಛಿನ್ನಸಂಶಯಃ | 
ಪ್ರತಿಬುದ್ಧ ಇವ ಸ್ಪಶ್ನಾನ್ನಾನಾತ್ಪಾದ್ವಿನಿವರ್ತತೇ 

5 HW 05 1 


ಯಸ್ಯ ಸ್ಕುರ್ವೀತಸಂಕಲ್ಪಾಃ ಪ್ರಾಣೇಂದ್ರಿಯಮನೋಧಿಯಾಮ್‌ । | 


ವೃತ್ತಯಃ ಸ ವಿನಿರ್ಮುಕ್ಟೋ ದೇಹಸ್ಟೋತಪಿ ಹಿ ತದ್ಭುಣ್ಯೆಃ 
I ೦೪ 1 


ಯಸ್ಯಾತ್ಮಾ ಹಿಂಸ್ಕತೇ ಹಿಂಸ್ಕೈರ್ಯೇ ನ ಕಿಂಚಿದ್ಧದ್ದಚ್ಚೆಯಾ । 
ಅರ್ಚ್ಯತೇ ವಾ ಕ್ವಚಿತ್ರತ್ರ ನ ವ್ಯತಿಕ್ರಿಯತೇ ಬುಧಃ 


11 ೧೫ ॥|. 


ನ ಸ್ತುವೀತ ನ ನಿಂದೇತ ಕುರ್ವತಃ ಸಾಧ್ವಸಾಧು ವಾ। 
ವದತೋ ಗುಣದೋಷಾಭ್ಯಾಂ ವರ್ಜಿತಃ ಸಮದೃಜ್ಜುನಿಃ 
॥ ೧೬ I 


ನ ಕುರ್ಯಾನ್ನ ವದೇತ್ವಿಂಚಿನ್ನ ಧ್ಯಾಯೇತ್‌ ಸಾಧ್ವನಾಧು ವಾ | 
ಆತ್ಮಾರಾಮೋಠನಯಾ ವೃತ್ತ್ಯಾ ವಿಚರೇಜ್ಜಡವನ್ನುನಿಃ 
11 CL || 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಈ ಶರೀರವಾದರೋ ಪ್ರಾರಬ್ಧಕ್ತಧೀನವಾಗಿದೆ. ಇಂದ್ರಿಯ 
ಗಳಿಂದ ಕರ್ಮಗಳು ಮಾಡಲ್ಪಡುತ್ತವೆ ಅವುಗಳ ಪ್ರೇರಕವು ಮನ 
ಸ್ಲಾಗಿದೆ. ಹೀಗೆ ಈ ಮನ ಮತ್ತು ಇಂದ್ರಿಯಗಳು ಎರಡೂ 
ಗುಣಗಳ ಕಾರ್ಯವೇ ಆಗಿದೆ. ವಾಸ್ತವವಾಗಿ ಗುಣಗಳೇ ಗುಣ 
ಗಳಲ್ಲಿ ವರ್ತಿಸುತ್ತವೆ. ಆದರೆ ಅಜ್ಞಾನಿಯು "ನಾನು ಕರ್ತಾ 
ಆಗಿದ್ದೇನೆ' ಹೀಗೆ ತಿಳಿದು ಬಂಧಿತನಾಗುತ್ತಾನೆ. ॥ ೧೦ ॥ 

ಆದರೆ ವಿರಕ್ಷಜ್ಞಾನಿಯು ಮಲಗುವುದು, ಕುಳಿತುಕೊಳ್ಳು 
ವುದು, ತಿರುಗಾಡುವುದು, ಸ್ನಾನಮಾಡುವುದು, ನೋಡುವುದು, 
ಮುಟ್ಟುವುದು, ಮೂಸುವುದು, ತಿನ್ನುವುದು, ಕೇಳುವುದು 
ಮುಂತಾದ ಕ್ರಿಯೆಗಳನ್ನು ಮಾಡುತ್ತಿದ್ದರೂ ತನ್ನನ್ನು ಕರ್ತಾ ಭೋಕ್ತಾ 
ಎಂದು ತಿಳಿಯುವುದಿಲ್ಲ ಅವನು ಪ್ರಕೃತಿಯಲ್ಲಿ ನೆಲೆಸಿಯೂ 
ಅದರಿಂದ ಪೂರ್ಣ ಅಸಂಗನಾಗಿದ್ದಾನೆ. ಅರ್ಥಾತ್‌ - ಅವನು ಆ 
ಕರ್ಮಗಳಿಂದ ಲಿಪ್ಪನಾಗುವುದಿಲ್ಲ ಆಕಾಶ, ಸೂರ್ಯ, ವಾಯು 
ಇವು ಯಾರ ಗುಣದೋಷಗಳನ್ನು ಗ್ರಹಿಸುವುದಿಲ್ಲ, ಎಲ್ಲಿಯೂ 
ಲಿಪ್ತವಾಗುವುದಿಲ್ಲ ಹಾಗೆಯೇ ಜ್ಞಾನಿಯು ಪೂರ್ಣವಾಗಿ 
ನಿರ್ಲಿಪ್ರನಾಗಿರುತ್ತಾನೆ. ಹೀಗೆ ವೈರಾಗ್ಯದಿಂದ ತೀಕ್ಷ್ಣವಾದ 
ದಿಂದ ಎಚ್ಚತ್ತಮೇಲೆ ಸ್ವಪ್ಪದ ಸೃಷ್ಟಿಯು ಕಣ್ಮರೆಯಾಗುವಂತೆ ವಿವೇಕ 
ಜ್ಞಾನದ ಮೂಲಕ ಅವನ ಎಲ್ಲ ನಾನಾತ್ವದ ಭ್ರಮೆಯು 
ದೂರವಾಗುತ್ತದೆ. ॥ ೧೧-೧೩ ॥ ಪ್ರಾಣ, ಇಂದ್ರಿಯಗಳು, 
ಮನಸ್ಸು, ಬುದ್ಧಿ ಇವುಗಳ ಸಂಕಲ್ಪಗಳಿಂದ ಪೂರ್ಣವಾಗಿ ನಿವೃತ್ತ 
ವಾದವನು, ಪ್ರಾಪಂಚಿಕ ಕರ್ಮಗಳನ್ನು ಮಾಡುವ ಪರಂಪರೆ 
ನಾಶವಾದವನು ದೇಹದಲ್ಲಿ ಸ್ಥಿತನಾಗಿದ್ದರೂ ಅದರ ಗುಣಗಳಿಂದ 
ಸರ್ವಥಾ ಅತೀತನಾಗಿರುತ್ತಾನೆ ಅರ್ಥಾತ್‌ ಅವನು ಗುಣಾತೀತ 
ಅವಸ್ಥೆಯನ್ನು ಪಡೆದುಕೊಳ್ಳುತ್ತಾನೆ. ॥ ೧೪ ॥ 

ಆ ತತ್ತ್ವಜ್ಞಮುಕ್ತ ಪುರುಷನ ಶರೀರಕ್ಕೆ ಬೇಕಾದರೆ ಹಿಂಸಕರು 
ದುಃಖಕೊಟ್ಟರೂ, ಬೇಕಾದರೆ ಎಂದಾದರೂ, 
ಯಾರಾದರೂ ದೈವಯೋಗದಿಂದ ಪೂಜಿಸಿದರೆ, ಅವನು ಸತಾ 
ಯಿಸುವುದರಿಂದ ದುಃರಿಯೂ, ಪೂಜೆಯಿಂದ ಸುಖಿಯೂ 
ಆಗುವುದಿಲ್ಲ ॥ ೧೫ ॥ ಮುನಿಯಾದವನು ತನ್ನನ್ನು ಬೇಕಾದರೆ 
ಸ್ತುತಿಸಲಿ, ನಿಂದಿಸಲಿ, ಅವರನ್ನು ಒಳ್ಳೆಯವರೆಂದಾಗಲೀ, ಕೆಟ್ಟವ 
ರೆಂದಾಗಲೀ ಹೇಳುವುದಿಲ್ಲ ಎಲ್ಲೆಡೆ ಸಮದೃಷ್ಟಿಯಿದ್ದು ಓರ್ವ 
ಪರಮಾತ್ಮನದೇ ಭಾವನೆವಿರಿಸಬೇಕು. ಯಾರಾದರೂ ಗುಣ 
ದೋಷಗಳ ವಿಷಯದಲ್ಲಿ ಚರ್ಚಿಸುತ್ತಿದ್ದರೆ ಅದರಿಂದ ದೂರ 
ವುಳಿಯಬೇಕು. ॥ ೧೬ ॥ ಹೀಗೆ ಮುನಿಯಾದವನು ತನ್ನ ಆತ್ಮನಲ್ಲೇ 
ತನ್ನಯನಾಗಿರಲಿ, ಈ ರೀತಿಯಿಂದ ಪ್ರಕೃತಿಯಲ್ಲಿ ಸ್ಥಿತನಾಗಿದ್ದರೂ 
ಅವನು ಯಾರಿಗಾಗಿಯೂ ಒಳ್ಳೆಯದಾಗಲೀ, ಕೆಟ್ಟದಾಗಲಿ 
ಮಾತನಾಡದಿರಲಿ, ಹೇಳದಿರಲಿ, ಚೆಂತಿಸದಿರಲಿ, ಜಡನಂತೆ 
ವರ್ಶಿಸಲಿ. ತನ್ನ ಗೂಢಭಾವವನ್ನು ಯಾರಲ್ಲಿಯೂ ಪ್ರಕಟಿಸ 
ದಿರಲಿ. ॥ ೧೭ ॥ 


11 ಅಧ್ಯಾಯ] 


ಶಬ್ದಬ್ರಹ್ಮಣಿ ನಿಷ್ಠಾತೋ ನ ನಿಷ್ಣಾಯಾತ್ರರೇ ಯದಿ। | 


ಶ್ರಮಸ್ತಸ್ಯ ಶ್ರಮಫಲೋ ಹೃಧೇನುಮಿವ ರಕ್ಚತ: 
|| ೧೮ ॥ 

ಗಾಂ ದುಗ್ಗದೋಹಾಮಸತೀಂ ಚಭಾರ್ಯಾಂ 

ದೇಹಂ ಪರಾಧೀನಮಸತ್ವಚಾಂ ಚ | 

ವಿತ್ತಂ ತೃತೀರ್ಥೀಕೃತಮಂಗ ವಾಚಂ 


ಹೀನಾಂ ಮಯಾ ರಕ್ಕತಿ ದುಃಖಖದುಃಖೀ ॥ ೧೯ ॥ 


ಯಸ್ಯಾಂ ನ ಮೇ ಹಾವನಮಂಗ ಕರ್ಮ 
ಸ್ಥಿತ್ಯುದ್ಧವಪ್ರಾಣನಿರೋಧಮಸ್ಕ ) 
ಲೀಲಾವತಾರೇಪ್ಲಿತಜನ್ಮ ವಾ ಸ್ಯಾದ್‌ 
ವಂಧ್ಯಾಂ ಗಿರಂ ತಾಂ ಬಿಭ್ಭಯಾನ್ನ ಧೀರಃ ॥ ೨೦ ॥ 


ಏವಂ ಜಿಜ್ಞಾಸಯಾಪೋಹ್ಯ ನಾನಾತ್ಪಭ್ರಮಮಾತ್ಮನಿ | 
'ಉಪಾರಮೇತ ವಿರಜಂ ಮನೋ ಮಯ್ಯರ್ಪ್ಶ್ಯ ಸರ್ವಗೇ 
 ೨೧॥ 
 ಯದ್ಧನೀಶೋ ಧಾರಯಿತುಂ ಮನೋ ಬ್ರಹ್ಮಣ ನಿಶ್ಶಲಮ್‌ | 
ಮಯಿ ಸರ್ವಾಣಿ ಕರ್ಮಾಣಿ ನಿರಪೇಕ್ಬ! ಸಮಾಚರ 
| ೨೨ ॥ 
ಶ್ರದ್ಧಾಲುರ್ಮೇ ಕಥಾಃ ಶೃಣ್ಣನ್‌ ಸುಭದ್ರಾ ಲೋಕಪಾವನೀಃ | 
ಗಾಯನ್ನನುಸ್ಥರನೌ್ಶರ್ಮ ಜನ್ಮ ಚಾಭಿನಯನ್ಮುಹುಃ 
il ೨೩ ॥ 
ಮದರ್ಥೆೇ ಧರ್ಮಕಾಮಾರ್ಥಾನಾಚರನ್ಮದಪಾಶ್ರಯಃ । 
ಲಭತೇ ನಿಶ್ಚಲಾಂ ಭಕ್ತಿಂ ಮಯ್ಯುದ್ದವ ಸನಾತನೇ 
I ೨೪ ॥ 
ಸತ್ತಂಗಲಬ್ಹಯಾ ಭಕ್ತ್ಯಾ ಮಯಿ ಮಾಂ ಸ ಉಪಾಸಿತಾ। 
ಸ ವೈ ಮೇ ದರ್ಶಿತಂ ಸದ್ದಿರಂಜಸಾ ವಿಂದತೇ ಪದಮ್‌ 
11 ೨೫ ॥ 


ಉದ್ಧವ ಉವಾಚ 
ಸಾಧುಸ್ತವೋತ್ತಮಶ್ಲೋಕ ಮತಃ ಕೀದೃಗ್ಗಿಧ: ಪ್ರಭೋ। 
ಭಕ್ಕಿಸ್ವ್ವಯ್ಯುಪಯುಜ್ಯೇತ ಕೀದೃಶೀ ್ಹಸದ್ದಿರಾದ್ಧತಾ 
॥| ೨೬ | 
ಏತನ್ಮೇ ಪುರುಷಾಧ್ಯಕ್ಷ ಲೋಕಾಧ್ಯಕ್ಷ ಜಗತ್ತಭೋ | 
ಪ್ರಣತಾಯಾನುರಕ್ತಾಯ ಪ್ರಪನ್ನಾಯ ಚ ಕಥ್ಯತಾಮ್‌ 
॥ ೨೭ ॥ 


[1740122 & 


ಏಕಾದಶಸ್ಥಂಧ 


661 


ಆದರೆ ಪ್ರಿಯ ಉದ್ದವನೇ | ವೇದದಲ್ಲಿ ಪಾರಂಗತನಾದ 
ವಿದ್ವಾಂಸನು ಪರಬ್ರಹ್ಮನ ಅನುಭವವು ಆಗದಿದ್ದರೆ, ಅವನ 
ಪರಿಶ್ರಮವು ಹಾಲುಕೊಡದ ಹಸುವನ್ನು ಸಾಕಿದಂತೆ ಇದೆ ಎಂದು 
ತಿಳಿಯಬೇಕು. ಅರ್ಥಾತ್‌ - ವ್ಯರ್ಥವೇ ಆಗಿದೆ. ॥ ೧೮ ॥ 
ಎಲೆ ಉದ್ದವನೇ! ಹಾಲುಕೊಡದ ಹಸು, ಕುಲಟೆಯಾದ 
ಪತ್ತಿ, ಪರಾಧೀನದೇಹ, ದುಷ್ಟ ಸಂತತಿ,ಸತ್ತಾತ್ರಕ್ಕೆ ದಾನಕೊಡದ 
ಧನ, ಭಗವಂತನ ನಾಮ-ರೂಪ-ಲೀಲೆ-ಧಾಮ ಮುಂತಾದ 
ಭಗವತ್ತಂಬಂಧೀ ಚರ್ಚೆಯಿಲ್ಲದ ವಾಣೀ, ಇವುಗಳನ್ನು ಆಶ್ರಯಿಸಿ 
ದವನಿಗಾದರೋ ದುಃಖದ ಮೇಲೆ ದುಃಖವನ್ನೇ ಭೋಗಿಸ 
ಬೇಕಾಗುತ್ತದೆ. ॥ ೧೯ ನನ್ನ ಪವಿತ್ರ ಕರ್ಮಗಳ ಉಲ್ಲೇಖವಿಲ್ಲದ 
ವಾಣೀ, ಈ ಜಗತ್ತಿನ ಉತ್ತತ್ತಿ, ಸ್ಥಿತಿ ಸಂಹಾರಗೈವ ಭಗವಂತನ 
ಶಕ್ತಿಯ ನಿರೂಪಣೆಯಿಲ್ಲದ ವಾಣಿಯು, ಭಗವಂತನ ಬೇರೆ- 
ಬೇರೆ ಅವತಾರಗಳ, ಅವುಗಳ ಪವಿತ್ರಗುಣಗಳ, ಯಶೋಗಾನದ 
ವರ್ಣನೆ ಇಲ್ಲದಿರುವ ವಾಣಿಯು ವಂಧ್ಯೆಯೇ ಆಗಿದೆ. ಇಂತಹ 
ವಾಣಿಯನ್ನು ಜ್ಞಾನಿಗಳು ಆದರಿಸಬಾರದು. ॥ ೨೦ ॥ 
ಹೀಗೆ ತತ್ತ್ವ ದ ಜಿಜ್ಞಾಸೆಯಿಂದ ಜಗತ್ತಿನಲ್ಲಿ ಎಲ್ಲೆಡೆ ಓರ್ವ 
ಬ್ರಹ್ಮವನ್ನೇ ನೋಡಲಿ ಆತ್ಮನಲ್ಲಿರುವ ನಾನಾತ್ವದ ಭ್ರಮೆಯು 
ಪೂರ್ಣವಾಗಿ ದೂರಾಗಿಸಲಿ, ಈ ಪ್ರಕಾರ ಶುದ್ಧವಾದ ಮನಸ್ಸನ್ನು 
ಸರ್ವವ್ಯಾಪೀ ಪರಮಾತ್ಮನಾದ ನನ್ನಲ್ಲಿ ತೊಡಗಿಸಲಿ, ಉಳಿದೆಲ್ಲದ 
ರಲ್ಲಿಯೂ ಉಪರಾಮನಾಗಲಿ. ॥ “೨೧ ॥ ಈ ವಿಧವಾಗಿ ವರ 
ಮಾತ್ಸನಾದ ನನ್ನಲ್ಲಿ ನಿಶ್ಚಲರೂಪದಿಂದ ಮನಸ್ಸನ್ನು ತೊಡಗಿಸಲು 
ಅಸಮರ್ಥನಾದರೆ, ಮಾಡುವ ಎಲ್ಲ ಕ್ರಿಯೆಗಳನ್ನು ನಿರಪೇಕ್ಟನಾಗಿ 
ನನಗಾಗಿಯೇ ಮಾಡಲಿ. ॥ ೨೨ ॥ ಲೋಕಗಳನ್ನು ಪವಿತ್ರ 
ಗೊಳಿಸುವ ನನ್ನ ಶ್ರೇಯಸ್ಕರವಾದ ಕಥೆಗಳನ್ನು ಶ್ರದ್ಧಾಳುವಾದವನು 


| ಶ್ರವಣಿಸಲಿ, ಕೀರ್ತಿಸಲಿ ಹಾಗೂ ್ಥರಿಸಲಿ. ಹಾಗೆಯೇ ನನ್ನ 


ಅವತಾರದ (ರಾಮನವಮಿ, ಕೃಷ್ಣ ಜನ್ಮಾಷ್ಠಮಿ ಮುಂತಾದ) 
ಲೀಲೆಗಳನ್ನು ಅಭಿನಯಿಸಲಿ. ॥ ೨೩ ॥ ಎಲ್ಲೆ ಉದ್ದವಾ | ಪ 
ಪ್ರಕಾರ ನನಗೆ ಶರಣಾಗಿ, ನನಗಾಗಿಯೇ ಧರ್ಮ, ಅರ್ಥ, ಕಾಮ 
ಇವುಗಳನ್ನು ಆಚರಿಸುತ್ತಿರುವ ನನ್ನ ಅನನ್ಯ ಪ್ರೇಮಿ ಭಕ್ತನು ಸನಾತನ 
ಪರಮಾತ್ಮನಾದ ನನ್ನಲ್ಲಿ ನಿಶ್ಚಲ ಭಕ್ತಿಯನ್ನು ಪಡೆದುಕೊಳ್ಳು 
ತ್ತಾನೆ. ॥ ೨೪ 

ಸತ್ಸಂಗದಿಂದ ಭಕ್ತಿಯು ಪ್ರಾಪ್ತವಾಗುತ್ತದೆ. ಮತ್ತೆ ಅವನು 
ನನ್ನನ್ನು ಉಪಾಸಿಸುತ್ತಾನೆ. ಸಂತರು ಹೇಳಿದ ಮಾರ್ಗದಿಂದ 


| ನಡೆದು ಅವನು ಸುಲಭವಾಗಿ ನನ್ನನ್ನು ಪಡೆದುಕೊಳ್ಳುತ್ತಾನೆ. ॥ ೨೫ ॥ 


ಉದ್ದವನು ಕೇಳಿದನು - ಪದಿತ್ರಕೀರ್ತಿಯುಳ್ಳೆ ಭಗವಂತನೇ ! 
ನಿನ್ನ ಅಭಿಪ್ರಾಯದಲ್ಲಿ ಸಂತರ ಲಕ್ಷಣಗಳು ಯಾವುವು? 
ಸಂತಜನರು ಆದರಿಸುತ್ತಿರುವ ನಿನ್ನ ಕುರಿತಾದ ಭಕ್ತಿಯನ್ನು ಹೇಗೆ 
ಮಾಡಬೇಕು? ನೀನು "ದಯಮಾಡಿ ತಿಳಿಸುವವನಾಗು. ॥ ೨೬ ॥ 
ಭಗವಂತನೇ | ನೀನೇ ಬ್ರಹ್ಮಾದಿ ಶ್ರೇಷ್ಠ ದೇವತೆಗಳಿಗೆ, ಸತ್ಯಾದಿ 
ಲೋಕಗಳಿಗೆ, ಚರಾಚರ ಜಗತ್ತಿಗೆ ಒಡೆಯನಾಗಿರುವೆ. ನಾನು 
ವಿನೀತ, ಪ್ರೇಮಿ, ಶರಣಾಗತನಾದ ನಿನ್ನ ಭಕ್ತನಾಗಿರುವೆನು. ನೀನು 
ನನಗೆ ಭಕ್ತಿ ಹಾಗೂ ಭಕ್ತರ ರಹಸ್ಯವನ್ನು ಹೇಳುವವನಾಗು. ॥ ೨೭ ॥ 


662 


ಶ್ರೀಮದ್ಭಾಗವತ 


[ ಅಧ್ಯಾಯ 11 





ತ್ರಂ ಬ್ರಹ್ಮ ಪರಮಂ ವ್ಯೋಮ ಪುರುಷಃ ಪ್ರಕೃತೇಃ ಪರಃ | 
ಅವತೀಣ್ಣೋತಸಿ ಭಗವನ್‌ ಸ್ಟೇಚ್ಛೋಪಾತ್ತಪೃಥಗ್ಧಪ್ಪ: 
|| 2೮ ॥ 


ಶ್ರೀಭಗವಾನುವಾಚ 
ಕೃಪಾಲುರಕೃತದ್ರೋಹಸ್ಥಿತಿಕ್ಕು ಸರ್ವದೇಹಿನಾಮ್‌ । 
ಸಿತ್ಯಸಾರೋತನವದ್ಯಾತ್ಮಾ ಸಮಃ ಸರ್ಮೋಪಕಾರಕ: 
Il 2೯ ॥| 


ಕಾಮೈರಹತಧೀರ್ದಾಂತೋ ಮೃದು: ಶುಚಿರಕಿಂಚನಃ । 
ಅನೀಹೋ ಮಿತಭುಕ್‌ ಶಾಂತಃಸ್ಥಿರೋ ಮಚ್ಚರಣೋ ಮುನಿಃ 
1೩೦ I 


ಅಪ್ರಮತ್ತೋ ಗಭೀರಾತ್ಮಾ ದೃತಿಮಾನ್‌ಜಿತಷಡ್ಸುಣಃ | 
ಅಮಾನೀ ಮಾನದಃ ಕಲ್ಲೋ ಮೈತ್ರ: ಕಾರುಣಿಕಃ ಕವಿಃ 
(1 ೩೧ 1 


ಆಜ್ಞಾಯ್ಯೆವಂಗುಣಾನ್‌ ದೋಷಾನ್‌ ಮಯಾ55ದಿಷ್ಟಾನಪಿಸ್ಟಾನ್‌ | 
ಧರ್ಮಾನ್‌ ಸಂತ್ಯಜ್ಯ ಯಃ ಸರ್ವಾನ್‌ ಮಾಂ ಭಜೇತ ಸಸತ್ತಮಃ 
11 ೩೨ I 


ಜ್ಞಾತ್ಯಾಚ್ನಾತ್ಮಾಥ ಯೇವೈಮಾಂ ಯಾವಾನ್ಮಶ್ಚಾಸ್ತಿ ಯಾದೃಶಃ | 
ಭಜಂತ್ಯನನ್ಯಭಾವೇನ ತೇ ಮೇ ಭಕ್ತತಮಾ ಮತಾಃ 
॥ ೩೩ 1 





| ಕಲುಷಿತವಾಗುವುದಿಲ್ಲ 
| ಸ್ವಭಾವದವನೂ, ಪವಿತ್ರನೂ ಆಗಿರುತ್ತಾನೆ. ಸಂಗಹ-ಪರಿಗಹ 


ಪೆರಮಾತ್ತಾ! ನೀನು ಪ್ರಕೃತಿಗಿಂತ ಅತೀತನಾದ ಪುರುಷೋತ್ತಮ, 
ಹಾಗೂ ಚಿದಾಕಾಶಸ್ವರೂಪೀ ಬ್ರಹ್ಮನಾಗಿರುವೆ ಎಂಬುದನ್ನು ನಾನು 
ಬಲ್ಲೆನು. ನಿನ್ನಿಂದ ಭಿನ್ನವಾದುದು ಯಾವುದೂ ಇಲ್ಲ ಆದರೂ 
ನೀನು ಲೀಲೆಗಾಗಿ ಸ್ವೇಚ್ಛೆಯಿಂದಲೇ ಈ ಬೇರೆಯಾದ 
ಕೃಷ್ಣರೂಪದಿಂದ ಅವತರಿಸಿರುಷೆ. ಆದ್ದರಿಂದ ವಾಸ್ತವವಾಗಿ ನೀನೇ 
ಭಕ್ತ. ಮತ್ತು ಭಕ್ತರ ರಹಸ್ಯವನ್ನು ತಿಳಿಸಬಲ್ಲೆ ॥ ೨೮/॥ 

ಭಗವಾನ್‌ ಶ್ರೀಕೃಷ್ಣನೆಂದನು - ಪ್ರಿಯ ಉದ್ದವನೇ | ನನ್ನ 
ಭಕ್ತನು ಕೃಪೆಯಮೂರ್ತಿಯಾಗಿರುತ್ತಾನೆ. ಅವನು. ಯಾವುದೇ 
ಪ್ರಾಣಿಯಲ್ಲಿ ವೈರಭಾವವಿರಿಸುವುದಿಲ್ಲ ಹಾಗೂ ಭಾರೀ ದೊಡ್ಡ 
ದುಃಖವನ್ನೂ ಕೂಡ ಸಂತೋಷವಾಗಿ ಸಹಿಸುತ್ತಾನೆ. ಸತ್ಯವೇ ಅವನ 

ಜೀವನದ "`ಜೇವಾಳವಾಗಿದೆ. ಆವನ ಮನಸಿನಲ್ಲಿ ಯಾವ 
ವಿಧವಾದ ಪಾಪವಾಸನೆಯು ಎಂದೂ ಉಂಟಾಗುವುದಿಲ್ಲ 
ಅವನು ಸಮದರ್ಶಿಯಾಗಿದ್ದು ಎಲ್ಲರ ಒಳಿತನ್ನೇ ಮಾಡುವವ 
ನಾಗಿರುತ್ತಾನೆ. ॥ ೨೯ ॥ ಅವನ ಬುದ್ಧಿಯು "ಕಾಮನೆಗಳಿಂದ 
ಅವನು ಸಂಯಮಿಯೂ, ಮೃದು 


ಗಳಿಂದ ಪೂರ್ಣವಾಗಿ ದೂರವಾಗಿರುತ್ತಾನೆ. ಯಾವುದೇ ವಸ್ತುವಿ 
ಗಾಗಿ ಅವನು ಪ್ರಯತ್ನಿಸುವುದಿಲ್ಲ ಮಿತವಾಗಿ ಭೋಜನಮಾಡು 
ತ್ನಾನೆ ಹಾಗೂ ಶಾಂತವಾಗಿರುತ್ತಾನೆ. ಅವನ ಬುದ್ಧಿಯು ಸ್ಥಿರವಾಗಿ 
ರುತ್ತದೆ. ಅವನಿಗೆ ಕೇವಲ ನನ್ನ ಭರವಸೆಯೇ ಇರುತ್ತದೆ 'ಹಾಗೂ 
ಆಸ್ಥತತ್ತ ದ ಚೆಂತನೆಯಲ್ಲೇ ಸದಾಕಾಲ ತೊಡಗಿರುತ್ತಾನೆ. tel 
ಅವನು ಪೂರ್ಣವಾಗಿ ಎಚ್ಚರಿಕೆಯಿಂದಿರುತ್ತಾನೆ. ಗಂಭೀರಸ್ವಭಾವ 
ವಿದ್ದು ಧೈರ್ಯಶಾಲಿಯಾಗಿರುತ್ತಾನೆ. ಕಾಮ, ಕ್ರೋಧ, ಲೋಭ 
ಮೋಹ, ಮದ, ಮತ್ತರ ಎಂಬ ಈ ಆರು ಅವಗುಣಗಳನ್ನು 
ಗೆದ್ದಿರುತ್ತಾನೆ. ಅವನು ಸ್ವತಃ ಎಂದೂ, ಯಾರಿಂದಲೂ, ಯಾವ 
ಪ್ರಕಾರದ ಸನ್ಮಾನವನ್ನು ಬಯಸುವುದಿಲ್ಲ, ಆದರೆ ಬೇರೆಯ 
ವರನ್ನು ಸನ್ಮಾನಿಸುತ್ತಾನೆ. ಸಮರ್ಥ ನಾಗಿದ್ದು ನನ್ನ ಕುರಿತಾದ 
ವಿಷಯವನ್ನು ಬೇರೆಯವರಿಗೆ ಕಿಿಸಿಹೇಳಲು ತುಂಬಾ ನಿಪುಣ 
ನಾಗಿರುತ್ತಾನೆ. ಎಲ್ಲರೊಂದಿಗೆ ಮಿತ್ರತೆಯ ವ್ಯವಹಾರ ಮಾಡು 
ತ್ತಾನೆ. ಅವನ ಹೃದಯದಲ್ಲಿ ಕರುಣೆ ತುಂಬಿರುತ್ತದೆ. ನನ್ನ ತತ್ತ್ವದ 
ಯಥಾರ್ಥಜ್ಞಾನ ಅವನಿಗಿರುತ್ತದೆ. ॥ ೩೧ ॥ 

ನನ್ನ ಭಕ್ತನು ಗುಣ ಯಾವುದು, ದೋಷ ಯಾವುದು ಎಂಬು 
ದನ್ನು ತಿಳಿದಿರುತ್ತಾನೆ. ಅವನ ಅಂತಣರಣವು ಶುದ್ಧವಾಗಿರುತ್ತದೆ. 
ಅವನಲ್ಲಿ ಭಕ್ತಿಯ, ಪ್ರವಾಹ ನಿರಂತರ ಹೆಚ್ಚುತ್ತಲೇ ಇರುತ್ತದೆ, "ಆಗ 
ಅವನು : ನನ್ನಿಂದ ನಿರ್ದೇಶಿಸಲ್ಪಟ್ಟ ಕರ್ಮಗಳನ್ನು ಕೂಡ ಭಕ್ತಿಯಲ್ಲಿ 
ಬಾಧಕವೆಂದು ತಿಳಿದು ಎಲ್ಲ ಕರ್ಮಗಳನ್ನು ಭಗವಂತನಿಗೆ 
ಅರ್ಪಿಸಿ, ಅವನು ಎಲ್ಲ ರೀತಿಯ ಕರ್ಮಗಳಿಂದ ಉಪರಾಮ 
ನಾಗಿ, ಅನನ್ಯ ಭಾವದಿಂದ ಶರಣಾಗತನಾಗುತ್ತಾನೆ. ಭಕ್ಕಿಯಲ್ಲೇ 
ಮುಳುಗಿರುವ ಇಂತಹ ಭಕ್ತನು ಬಹಳ ಶ್ರೇಷ್ಠನಾಗಿದ್ದಾನೆ. *॥3೨॥ 
ನಾನು (ಭಗವಂತನು) ಯಾರು, ಎಷ್ಟು ದೊಡ್ಡವನಾಗಿದ್ದೇನೆ, ಹೇಗಿ 
ದ್ದೇನೆ, ಎಂಬುದನ್ನು ತಿಳಿಯಲಿ, ತಿಳಿಯದಿರಲಿ; ಆದರೆ ಅನನ್ಯ 
ಭಾವದಿಂದ ನನ್ನನ್ನು ಭಜಿಸುವವನೇ ನನ್ನ ಅಭಿಪ್ರಾಯದಲ್ಲಿ ಸನ್ನ 
ಪರಮಭಕ್ಷನಾಗಿದ್ದಾನೆ. ॥ ೩೩ ॥ 





* ಗೀತೆ ೧೮/೬೬ರಲ್ಲಿ ಭಗವದ್ದೀಿತೆಯ ಉಪಸಂಹಾರವನ್ನು ಭಗವಂತನು ಶರಣಾಗಪಿಯಲ್ಲೇ ಮಾಡಿರುವನು. 


[1740]22 8 

















11 ಅಧ್ಯಾಯ] ಏಕಾದಶಸ್ಕಂಧ 663 
ಮಲ್ಲಿಂಗ ಮದ್ಗಕ್ಕ್ಷಜನದರ್ಶನಸ್ಪರ್ಶನಾರ್ಚನಮ್‌ । ಪ್ರಿಯ ಉದ್ದವನೇ | ಭಕ್ತರಾದವರು ನನ್ನ ಮೂರ್ತಿ ಮತ್ತು ನನ್ನ 
ಪರಿಚರ್ಯಾ ಸ್ತುತಿಃ ಪ್ರಹ್ನಗುಣಕರ್ಮಾನುಕೀರ್ತನಮ್‌ | ಭಕ್ತರ ದರ್ಶನ, ಸರ್ಶ, ಪೂಜೆ, ಸೇವೆ, ಶುಶ್ರೂಷೆ, ಸ್ತುತಿ ಮತ್ತು 


|| AF ॥| 


ಮತ್ಕಥಾಶ್ರವಣೇ ಶ್ರದ್ದಾ ಮದನುಧ್ಯಾನಮುದ್ದವ | | 
| ಅರ್ಪಿಸುತ್ತಾ, ದಾಸ್ಯಭಾವದಿಂದ ನನ್ನಲ್ಲಿ ಆತ್ಮನಿವೇದನ ಮಾಡಲಿ 


ಸರ್ವಲಾಭೋಪಹರಣಂ ದಾಸ್ಯೇನಾತ್ಮನಿವೇದನಮ್‌ 
॥ ೩೫ ॥ 


ಮಜ್ಜನ್ನ ಕರ್ಮಕಥನಂ ಮಮ ಪರ್ವಾನುಮೋದನಮ್‌ । 
ಗೀತತಾಂಡವವಾದಿತ್ರಗೋಷ್ಠೀಭಿರ್ಮದ್ಗ ಎಹೋತವಃ 
|| ೩೬ || 


ಯಾತ್ರಾ ಬಲಿವಿಧಾನಂ ಚ ಸರ್ವವಾರ್ಷಿಕಪರ್ವಸು | 
ವೈದಿಕೀ ತಾಂತ್ರಿಕೀ ದೀಕ್ಬಾ ಮದೀಯವ್ರತಧಾರಣಮ್‌ 
॥ ೩೭ ॥ 


ಮಮಾರ್ಚಾಸ್ಥಾಪನೇ ಶ್ರದ್ಧಾಸ್ಪತಃ ಸಂಹತ್ಯ ಚೋದ್ಯಮಃ | 
ಉದ್ಯಾನೋಪವನಾಕ್ರೀಡಪುರಮಂದಿರಕರ್ಮಣಿ 
ಕ ॥ ೩೮ ॥ 


ಸಮ್ಮಾರ್ಜನೋಪಲೇಪಾಭ್ಯಾಂ ಸೇಕಮಂಡಲವರ್ತನ್ಯೆ: । 
ಗೃಹಶುಶ್ರೂಷಣಂ ಮಹ್ಯಂ ದಾಸವದ್ಯದಮಾಯಯಾ 
| ೩೯ ॥| 


ಅಮಾನಿತ್ತಮದಂಭಿತ್ತಂ ಕೃತಸ್ಯಾಪರಿಕೀರ್ತನಮ್‌ । 
ಅಪಿ ದೀಪಾವಲೋಕಂ ಮೇ ನೋಪಯುಂಚ್ಯಾನ್ಸಿವೇದಿತಮ್‌ 
1 ೪೦ I 


ಯದ್ಯದಿಷಮಂ ಲೋಕೇ ಯಚ್ಛ್ಚಾತಿಪ್ರಿಯಮಾತ್ಮನಃ | 


ತತ್ತನ್ನೀದಯೇನ್ನಹ್ಯಂ  ತದಾನಂತ್ಯಾಯ ಕಲ್ಪತೇ 
YO 1 


ಭೂರಾತ್ಮಾ ಸರ್ವಭೂತಾನಿ ಭದ್ರ ಪೂಜಾಪದಾನಿ ಮೇ 
I ೪S ॥ 


ಸೂರ್ಯೇ ತು ವಿದ್ಯಯಾ ತ್ರಯ್ಯಾ ಹವಿಷಾಗ್ನೌಯಜೇತ ಮಾಮ್‌ | 
ಆತಿಥ್ಯೇನ ತು ವಿಪ್ರಾಗ್ಯೇ ಗೋಷ್ಟಂಗ ಯವಸಾದಿನಾ 
Il ೪೩ I 


[1740122 c 





ನಮಸ್ಕಾರ ಮುಂತಾದುವನ್ನು ಮಾಡುತ್ತಾ, ನನ್ನ ಗುಣ-ಕರ್ಮ 
ಗಳನ್ನು ಕೀರ್ತಿಸಲಿ. ॥ ೩೪ | ನನ್ನ ಕಥಾಶ್ರವಣದಲ್ಲಿ ಶ್ರದ್ಧೆಯಿದ್ದು 
ನಿರಂತರ ನನ್ನನ್ನು ಧ್ಯಾನಿಸುತ್ತಿರಲಿ. ದೊರೆತುದೆಲ್ಲವನ್ನು ನನಗೆ 


1 ೩೫ ॥ ನನ್ನ ದಿವ್ಯವಾದ ಜನ್ಮ-ಕರ್ಮಗಳನ್ನು ಚರ್ಚಿಸುತ್ತಿರಲಿ. 
ಜನ್ಮಾಷಮಿ, ರಾಮನವಮಿ ಮುಂತಾದ ಪರ್ವಗಳಲ್ಲಿ ಉತ್ಸವವನ್ನಾ 
ಚರಿಸುತ್ತಾ, ಸಂಗೀತ, ನೃತ್ಯ, ವಾದ್ಯಗೋಷ್ಠಿ ಇವುಗಳಿಂದ ಸೇವೆ 
ನಡೆಸಲಿ. ಸಮಾಜಬಾಂಧವರಿಂದೊಡಗೂಡಿ ನನ್ನ ಮಂದಿರದಲ್ಲಿ 
ಮಹೋತ್ಸವವನ್ನು ಏರ್ಪಡಿಸಲಿ. ॥ ೩೬ ॥ ವಾರ್ಷಿಕ ಹಬ್ಬ-ಹರಿ 
ದಿನಗಳಲ್ಲಿ ನನ್ನ ಕ್ಷೇತ್ರಗಳ ಯಾತ್ರೆ ಮಾಡಲಿ, ಮೆರವಣಿಗೆ 
ಹೊರಡಿಸಲಿ, ವಿವಿಧ ವಸ್ತು ಉಪಚಾರಗಳಿಂದ ನನ್ನ ಪೂಜೆ 
ಮಾಡಲಿ, ವೈದಿಕ ಅಥವಾ ತಾಂತ್ರಿಕ ಪದ್ಧತಿಯಿಂದ ದೀಕ್ಷೆಯನ್ನು 
ಕೈಗೊಂಡು, ನನ್ನ ವ್ರತಗಳನ್ನು ಪಾಲಿಸುತ್ತಿರಲಿ. ॥ ೩೭ ॥ ಮಂದಿರ 
ಗಳಲ್ಲಿ ನನ್ನ ಮೂರ್ತಿಗಳ ಸ್ಥಾಪನೆಯಲ್ಲಿ ಶ್ರದ್ದೆಯಿರಲಿ. ಒಂದು 
ವೇಳೆ ಈ ಕಾರ್ಯವು ಒಬ್ಬನಿಂದಾಗದಿದ್ದರೆ, ಬೇರೆಯವರನ್ನು 
ಸೇರಿಸಿಕೊಂಡು ಉದ್ಯೋಗಮಾಡಲಿ. ನನಗಾಗಿ ಹೂದೋಟ, 
ಉದ್ಯಾನಗಳು, ಕ್ರೀಡಾಮಂದಿರ, ನಗರ ಹಾಗೂ ದೇವಸ್ಥಾನಗಳನ್ನು 
ನಿರ್ಮಿಸಲಿ. ॥ ೩೮ ॥ ಸೇವಕನಂತೆ ಭಕ್ತಿಶ್ರದ್ದೆಯಿಂದೊಡಗೂಡಿ 
ನಿಷ್ಠಪಟಭಾವದಿಂದ ನನ್ನ ಮಂದಿರದ ಕೈಂಕರ್ಯ ಕೈಗೊಳ್ಳಲಿ. 
ಗುಡಿಸುವುದು, ಸಾರಿಸುವುದು, ರಂಗೋಲಿಯಿಡುವುದು 
ಮುಂತಾದುವನ್ನು ಮಾಡುತ್ತಾ, ಬಣ್ಣ-ಬಣ್ಣದ ಮಂಡಲಗಳನ್ನು 
ಅಲಂಕರಿಸಲಿ, ॥ ೩೯ ॥ ಅಭಿಮಾನ, ದಂಭಾಚಾರ ಇಲ್ಲದಿರಲಿ, 
ಜೊತೆಗೆ ತನ್ನ ಶುಭಕರ್ಮಗಳ ಬಗ್ಗೆ 'ನಾನು ಇದನ್ನು ಮಾಡಿದೆ' 
ಎಂದು ಹೇಳಬಾರದು. ಬೇರೆ ದೇವರಿಗೆ ತೋರಿಸಿದ ದೀಪ 


| (ಆರತಿ)ವನ್ನು ನನ್ನ ಪೂಜೆಯಲ್ಲಿ ಉಪಯೋಗಿಸಬಾರದು. 


ಅರ್ಥಾತ್‌ ಬೇರೆಯೇ ದೀಪವನ್ನು ನನಗಾಗಿ ಬೆಳಗಿಸ 
ಬೇಕು. ॥ ೪೦ ॥ ಪ್ರಪಂಚದಲ್ಲಿ ತನಗೆ ಎಲ್ಲಕ್ಕಿಂತ ಪ್ರಿಯವಾದ, 
ಅಭೀಷ್ಟವಾಗಿ ಕಂಡುಬರುವ ವಸ್ತುವನ್ನು ನನಗೆ ಸಮರ್ಪಿಸಲಿ. 
ಹೀಗೆ ಮಾಡುವುದರಿಂದ ಆ ವಸ್ತುಗಳು ಅನಂತಫಲವನ್ನು 


ಕೊಡುವವು. ॥ ೪೧ ॥ 


ಪುಣ್ಯಾತ್ಮನಾದ ಉದ್ದವನೇ! ಸೂರ್ಯ, ಅಗ್ನಿ ಬ್ರಾಹ್ಮಣ, 
ಗೋವು, ವೈಷ್ಣವ, ಆಕಾಶ, ವಾಯು, ಜಲ, ಪೃಥ್ವಿ, ಆತ್ಮಾ ಮತ್ತು 
ಸಮಸ್ತ ಪ್ರಾಣಿಗಳು ಇವೆಲ್ಲವೂ ನನ್ನಪೂಜಾಸ್ಥಾನ ಗಳಾಗಿವೆ. ॥ ೪೨ ॥ 
ಪ್ರಿಯ ಉದ್ಧವಾ। ಯಗ್ವೇದ, ಯಜುರ್ವೇದ, ಸಾಮವೇದಗಳ 
ಮಂತ್ರಗಳಿಂದ ಸೂರ್ಯನಲ್ಲಿ ನನ್ನನ್ನು ಪೂಜಿಸಬೇಕು. ಹವನದ 
ಮೂಲಕ ಅಗ್ನಿಯಲ್ಲಿ ಅತಿಥಿಯ ಮೂಲಕ ಶ್ರೇಷ್ಠಬ್ರಾಹ್ಮಣನಲ್ಲಿ 
ಹಚ್ಚ-ಹಸಿರಾದ ಹುಲ್ಲಿನ ಮೂಲಕ ಗೋವಿನಲ್ಲಿ ನನ್ನನ್ನು 
ಪೂಜಿಸಬೇಕು. ॥ ೪೩ ॥ 


664 


ವೈಷ್ಣವೇ ಬಂಧುಸತೃತ್ಯಾ ಹೃದಿ ಖೇ ಧ್ಯಾನನಿಷ್ಠಯಾ 
ವಾಯೌ ಮುಖ್ಯಧಿಯಾತೋಯೇ ದ್ರವೈೆ ಖೋಯಪುರಸ್ಯತ್ಯೆಃ 


I || 


ಸ್ಪಂಡಿಲೇ ಮಂತ್ರಹೃದಯೈರ್ಭೋಗ್ಯೈರಾತ್ಥಾನಮಾತ್ಮನಿ । 
ಕೇತ್ರಜ್ಞಂ ಸರ್ವಭೂತೇಷು ಸಮತ್ತೇನ ಯಜೇತ ಮಾಮ್‌ 
1 ೪೫ 1 


ಧಿಷ್ಟ್ಯೇಷ್ಮೇಷ್ಠಿತಿ ಮದ್ರೂಪಂ ಶಂಖಚಕ್ರಗದಾಂಬುಜೆಃ | 
ಯುಕ್ತಂ ಚತುರ್ಭುಜಂ ಶಾಂತಂ ಧ್ಯಾಯನ್ನರ್ಚೇತ್‌ ಸಮಾಹಿತಃ 
I ೪೬ 1 


ಅಷ್ಟಾಪೂರ್ತೇನ' ಮಾಮೇವಂ ಯೋ ಯಜೇತ ಸಮಾಹಿತಃ । 
ಲಭತೇ ಮಯಿ ಸದ್ದಕ್ಕಿಂ ಮತ್ತ ಒಟ ಸಾಧುಸೇವಯಾ 
1 ೪೭॥ 


ಪ್ರಾಯೇಣ ಭಕ್ತಿಯೋಗೇನ ಸತ್ತಂಗೇನ ವಿನೋದ್ದವ | 
ನೋಪಾಯೋ ವಿದ್ಧತೇಸಧ್ರ್ಯಜ್‌ ಪ್ರಾಯಣಂ ಹಿಸತಾಮಹಮ್‌ 
|| ೪೮ 1 


ಅಥೈತತ್‌ ಪರಮಂ ಗುಹ್ಯಂ ಶೃಣ್ಣಣೋ ಯದುನಂದನ | 
ಸುಗೋಷ್ಯಮಪಿ ವಕ್ಚ್ಯಾಮಿ ತ್ವಂ ಮೇ ಭೃತ್ಯಃ ಸುಹೃತ್ತಖಾ 
|| ೪೯ I 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ವಿಷ್ಣುಭಕ್ಕನನ್ನು ತನ್ನ ಸೋದರನಂತೆ ತಿಳಿದು ಅವನ 
ಆದರ-ಸತ್ವಾರ ಮಾಡಬೇಕು. ನಿರಂತರ ಧ್ಯಾನದಲ್ಲೇ ತೊಡಗಿದ್ದು 
ಹೃದಯಾಕಾಶದಲ್ಲಿ ನನ್ನನ್ನು ಪೂಜಿಸಬೇಕು. ಮುಖ್ಯಪ್ರಾಣನೆಂದು 
ತಿಳಿದು ವಾಯುವಿನಲ್ಲಿ ಮತ್ತು ಪುಷಾದಿ ಸಾಮಗ್ರಿಗಳಿಂದ 
ನೀರಿನಲ್ಲಿ ನಾರಾಯಣನಾದ ನನ್ನನ್ನು ಆರಾಧಿಸಬೇಕು. ॥ ೪೪ ॥ 
ರಹಸ್ಯಮಯ ಮಂತ್ರಗಳಿಂದ ವೇದೀ (ಸ್ಫಂಡಿಲ)ಯಲ್ಲಿ 
ಪೂಜಿಸಬೇಕು. ಭೋಗಪದಾರ್ಥಗಳನ್ನು ತನ್ನೊಳಗೇ ವಿರಾಜ 
ಮಾನನಾದ ಸರ್ವಭೂತಾತ್ಮಾ ಪ್ರಭುವೇ ಭೋಜನ ಮಾಡುತ್ತಿ 
ದ್ಧಾನೆ. (ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹ 
ಮಾತ್ರಿತ) ಎಂದು ಭಾವಿಸಿ ಊಟಮಾಡಬೇಕು. ಎಲ್ಲ 
ಪ್ರಾಣಿಗಳಲ್ಲಿಯೂ ಓರ್ವನೇ ಕ್ಷೇತ್ರಜ್ಞ ಆತ್ಮನು ಸಮಭಾವದಿಂದ 
ವ್ಯಾಪ್ತನಾಗಿದ್ದಾನೆ. ಹೀಗೆ ತಿಳಿದು ಎಲ್ಲ ಪ್ರಾಣಿಗಳನ್ನು ನನ್ನ 
ಸ್ವರೂಪವೆಂದೇ ಅರಿತು ಅವರೊಂದಿಗೆ ತುಂಬು ಪ್ರೇಮ 
ಪೂರ್ಣವಾಗಿ ವ್ಯವಹರಿಸುತ್ತಾ ಪೂಜಿಸಬೇಕು. ॥ ೪೫ ॥ ಇವೆಲ್ಲ 
ಸ್ಥಳಗಳಲ್ಲಿ ನನ್ನದೇ ಭಾವನೆಗೈದು ಧ್ಯಾನಮಾಡಬೇಕು. ಶಂಖ, 
ಚಕ್ರ, ಗದೆ, ಪದ್ಧ ಇವುಗಳನ್ನು ಧರಿಸಿದ ಚತುರ್ಭುಜ ಭಗವಾನ್‌ 
ವಿಷ್ಣುವು ನನ್ನ ಮುಂದೆ ವಿರಾಜಮಾನನಾಗಿದ್ದಾನೆ. ಅವನು 
ಸಂಪೂರ್ಣ ಶಾಂತಮೂರ್ತಿಯಾಗಿದ್ದಾನೆ. ಹೀಗೆ ಎಚ್ಚರಿಕೆಯಿಂದ 
ಭಗವಂತನನ್ನು ಮಾನಸಿಕ ರೀತಿಯಿಂದ ಪೂಜಿಸಬೇಕು. ॥ ೪೬ ॥ 
ಈ ಪ್ರಕಾರ ಏಕಾಗ್ಯ ಚಿತ್ತದಿಂದ ಯಜ್ಞಯಾಗಾದಿ 'ಇಷ್ಟೆವೆಂದೂ 
ಮತ್ತು ಸಮಾಜದ ಉಪಯೋಗಕ್ಕಾಗಿ ಬರುವ ಧರ್ಮಶಾಲೆಗಳನ್ನು 
ಕಟ್ಟಿಸುವುದು, ಕೆರೆ-ಬಾವಿಗಳನ್ನು ನಿರ್ಮಿಸುವುದು ಮುಂತಾದ 
'ಪೂರ್ತ'ವೆಂದೂ ಇದೆಲ್ಲವನ್ನು ನನ್ನ ಪೂಜೆಯೆಂದೇ ತಿಳಿದು 
ಮಾಡುವ ಮನುಷ್ಯನಿಗೆ ನನ್ನ ಶ್ರೇಷ್ಠ ಭಕ್ತಿಯು ಪ್ರಾಪ್ತವಾಗುತ್ತದೆ. 
ಸಂತ ಪುರುಷರ ಸೇವೆ ಮಾಡುವುದರಿಂದ ನನ್ನ ಸ್ವರೂಪದ 
ಜ್ಞಾನವೂ ಉಂಟಾಗುತ್ತದೆ. ॥ ೪೭ ॥ ಪ್ರಿಯ ಉದ್ಧವನೇ | ಸತ್ಸಂಗ 
ಮತ್ತು ಭಕ್ತಿಯೋಗ - ಇವೆರಡರ ಸಾಧನೆಗಳ ಅನುಷ್ಠಾನ 
ಮಾಡುತ್ತಾ ಇರಬೇಕೆಂಬುದೇ ನನ್ನ ನಿಶ್ಚಯವಾಗಿದೆ. ಪ್ರಾಯಶಃ 
ಇವೆರಡಲ್ಲದೆ ಸಂಸಾರ ಸಾಗರದಿಂದ ಪಾರಾಗಲು ಬೇರೆ ಯಾವ 
ಉಪಾಯವೂ ಇಲ್ಲ ಏಕೆಂದರೆ ಸಂತ-ಮಹಾತ್ಮರ ಶ್ರೇಷ್ಠ 
ಆಶ್ರಯಸ್ಸಾನ ನಾನೇ ಆಗಿರುವೆನು. ॥ ೪೮ ॥ ಎಲೈ ಉದ್ದವನೇ I 
ಈಗ ನಾನು ನಿನಗೆ ಇನ್ನೊಂದು ಅತ್ಯಂತ ಗೋಪ್ಕವಾದ, ಪರಮ 
ರಹಸ್ಯವಾದ ಮಾತನ್ನು ಹೇಳುವೆನು. ಏಕೆಂದರೆ ನೀನು ನನ್ನ 
ಪ್ರಿಯಸೇವಕನೂ, ಹಿತೈಷಿಯೂ, ಸುಹೃದನೂ, ಪ್ರೇಮಿಯೂ, 
ಸಖನೂ ಆಗಿರುವೆ. ಜೊತೆಗೆ ಕೇಳುವ ಇಚ್ಛುಕನೂ 
ಆಗಿರುವೆ. ॥ ೪೯ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥1 ೧೧ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪ್ಪರಾಣೇ ಪಾಠಮಹಂಸ್ವಾಂ ಸಂಹಿತಾಯಾಂ ಏಕಾದಶ ಸ್ಪಂಧೇ ಏಕಾದಶೋ5ಧ್ಯಾಯಃ॥ ೧೧ ॥ 


[17401232 ೧ 





12 ಅಧ್ಯಾಯ] 


ಏಕಾದಶಸ್ಮಂಧ 665 





ಹನ್ನೆರಡನೆಯ ಅಧ್ಯಾಯ 
ಸತ್ತಂಗದ ಮಹಿಮೆ ಮತ್ತು ಕರ್ಮ ಹಾಗೂ ಕರ್ಮತ್ಯಾಗದ ವಿಧಾನ 


ಪ್ರೀಭಗವಾನುವಾಚ 
ನರೋಧಯತಿ ಮಾಂಯೋಗೋ ನಸಾಂಖ್ಯಂಧರ್ಮ ಏವಚ। 


ನ ಸ್ವಾಧ್ಯಾಯಸ್ತಪಸ್ತ್ಯಾ ಗೋ ನೇಷ್ಟಾಪೂರ್ತಂ ದ ದಕ್ಷಿಣಾ 
| © || 


ವ್ರತಾನಿ ಯಜ್ಞತ್ಸಂದಾಂಸಿ ತೀರ್ಥಾನಿ ನಿಯಮಾ ಯಮಾಃ | 
ಯಥಾವರುಂಥೇ ಸತ್ತಂಗಃ ಸರ್ವಸಂಗಾಪಹೋ ಹಿ ಮಾಮ್‌ 
IH ೨ ॥ 


ಸತಂಗೇನ ಹಿ ದೈತೇಯಾ ಯಾತುಧಾನಾ ಮೃಗಾಃ ಖಗಾಃ | 
ಗಂಧರ್ವಾಪರಸೋ ನಾಗಾಃ ಸಿದ್ಧಾಶ್ಚಾರಣಗುಹ್ಯಕಾಃ 
॥| ೩ ॥ 


ವಿದ್ಯಾಧರಾ ಮನುಷ್ಯೇಹು ವೈಶ್ಯಾಃ ಶೂದ್ರಾ: ಸ್ತಿಯೋತಂತ್ಯಜಾಃ | 
ರಜಸ್ಪಮ:ಪ್ರಕೃತಯಸ್ಪಸ್ಥಿಂಸಸ್ಕಿನ್‌ ಯುಗೇತನಘ 
| ೪ ॥| 


ಬಹವೋ ಮತ್ತದಂ ಪ್ರಾಪ್ತಾ ಸ್ಥಾಷ್ಟಕಾಯಾಧವಾದಯಃ । 
ವೃಷಪರ್ವಾ ಬಲಿರ್ಬಾಣೋ ಮಯಶ್ಚಾಥ ವಿಭೀಷಣಃ 
| ೫ ॥| 


ಸುಗ್ರೀವೋ ಹನುಮಾನ್ಸಕ್ಟೋ ಗಜೋ ಗೃಥಧ್ರೋ ವಣಿಕ್ಠಕಃ । 
ವ್ಯಾಧಃ ಕುಬ್ಹಾವ್ರಜೇ ಗೋಪ್ಯೋ ಯಜ್ಞಪತ್ಥ ಸೈ ಸಥಾಪರೇ 


TRA 
| ಮಾಡಿರಲಿಲ್ಲ ಕೇವಲ ಸತ್ತಂಗದ ಪ್ರಭಾವದಿಂದಲೇ ಅವರು 
ತೇ ನಾಧೀತಶ್ರುತಿಗಣಾ ನೋಹಪಾಸಿತಮಹತ್ತಮಾಃ । | ನನ್ನನ್ನು 


ಅವ್ರತಾತಪ್ಪತಪಸಃ ಸತ್ತಂಗಾನ್ಭಾಮುಪಾಗತಾಃ 
॥| ೭ || 
ಕೇವಲೇನ ಹಿ ಭಾವೇನ 
ಗೋಪ್ಕ್ಯೋ ಗಾವೋ ನಗಾ ಮೃಗಾಃ । 
ಯೇತನ್ಯೇ ಮೂಢಧಿಯೋ ನಾಗಾಃ 


ಸಿದ್ದಾ ಮಾಮೀಯುರಂಜಸಾ ॥ ೮ ॥ 


| ಪರಮ ಪದವನ್ನು 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ದವನೇ | 
ಸತ್ತಂಗೆದ ಮಹಿಮೆಯು ತುಂಬಾ ಅದ್ಭುತವಾಗಿದೆ. ಇದು ಬಹಳ 
ಶ್ರೇಷ್ಠ ಸಾಧನೆಯಾಗಿದೆ. ನನ್ನ ಭಕ್ತನು ಸತ್ಸಂಗದಿಂದ ನನ್ನನ್ನು 
ಪಡೆದುಕೊಳ್ಳುವಂತೆ, ಬೇರೆ ಯಾವ ಸಾಧನೆಯಿಂದಲೂ ಇಲ್ಲ 
ಸತ್ತಂಗಸಾಧನೆಯಿಂದ ನನ್ನ ಪ್ರಾಪ್ತಿಯೂ ಸುಲಭವಾಗಿ 
ಆಗುವಂತೆ-ಯೋಗ, ಸಾಂಖ್ಯ, ಧರ್ಮ, ಸ್ಮಾಧ್ಯಾಯ, ತಪಸ್ಸು, 
ತ್ಯಾಗ ಇಷ್ಟಾಪೂರ್ತ, ದಕ್ಷಿಣಾ, ವ್ರತ ಯಜ್ಞ, ವೇದಗಳ 


| ರಹಸ್ಯಮಯ ಮಂತ್ರ, ತೀರ್ಥ, ನಿಯಮ, ಯಮ ಮುಂತಾದ 


ಸಾಧನೆಗಳಿಂದ ನನ್ನ ಪ್ರಾಪ್ತಿಯು ಬೇಗನೆ ಆಗಲಾರದು. ಏಕೆಂದರೆ, 
ಸತ್ತಂಗದಿಂದ ಎಲ್ಲರೀತಿಯ ಆಸಕ್ತಿಯೂ ನಾಶವಾಗಿ ಹೋಗುತ್ತದೆ. 
ಆಸಕ್ತಿಯು ನಾಶವಾಗುವುದರಿಂದ ನನ್ನಲ್ಲಿ ಅವನ ಭಕ್ತಿಯು 
ಬೆಳೆಯುತ್ತದೆ ಮತ್ತು ಅವನು ಸಹಜವಾಗಿಯೇ ನನ್ನನ್ನು 
ಪಡೆದುಕೊಳ್ಳುತ್ತಾನೆ. ॥ ೧-೨॥ ಪುಣ್ಯಾತ್ಮನಾದ ಉದ್ದವನೇ | 
ಪ್ರತಿಯೊಂದು ಯುಗದಲ್ಲಿಯೂ ಸತ್ಸಂಗದ ಮೂಲಕವೇ 
ದೈತ್ಯರು-ರಾಕ್ನಸರು, ಪಶು-ಪಕ್ಷಿಗಳು, ಗಂಧರ್ವ-ಅಪ್ಪರೆಯರು, 
ನಾಗ-ಸಿದ್ದರು, ಚಾರಣ-ಗುಹ್ಯಕರು, ವಿದ್ಯಾಧರರು ಮುಂತಾದ 
ವರೆಲ್ಲರೂ' ನನ್ನನ್ನು ಪಡೆದುಕೊಂಡಿರುವರು. ಮನುಷ್ಯರಲ್ಲಿ 
ವೈಶ್ಯರು, ಶೂದ್ರರು, ಸ್ತ್ರೀಯರು, ಅಂತ್ಯಜರು ಮುಂತಾದ 
ರಜೋಗುಣ, ತಮೋಗುನೇ, : ಪ್ರಕೃತಿಯ ಬಹಳಷ್ಟು ಜೀವರು ನನ್ನ 
ಪಡೆದುಕೊಂಡಿರುವರು. ವೃತ್ರಾಸುರ.. 
ಪ್ರಹ್ಲಾದ, ವೃಷಪರ್ವಾ, ಬಲಿ, ಬಾಣಾಸುರ, ಮಯದಾನವ, 
ವಿಭೀಷಣ, ಸುಗ್ರೀವ, ಹನುಮಂತ, ಜಾಂಬವಂತರು, ಗಜೇಂದ್ರ, 
ಜಟಾಯು, ತುಲಾಧಾರವೈಶ್ಯ, ಧರ್ಮವ್ಯಾಧ, ಕುಬ್ಬೆ, ಪ್ರಜದ 
ಗೋಪಿಯರು, ಯಜ್ಞಪತ್ನಿಯರು, ಹಾಗೂ ಬೇರೆ ಜನರೂ ಕೂಡ 
ಸತ್ಸಂಗದ ಪ್ರಭಾವದಿಂದಲೇ ನನ್ನನ್ನು ಪಡೆದುಕೊಳ್ಳಲು ಸಾಧ್ಯ 
ವಾಯಿತು. ॥ ೩-೬ ॥ ಅವರಾದರೋ ವೇದಗಳನ್ನು ಅಧ್ಯಯನ 
ಮಾಡಿರಲಿಲ್ಲ ವಿಧಿಪೂರ್ವಕ ಮಹಾಪುರುಷರ ಉಪಾಸನೆ ಮಾಡಿ 
ರಲಿಲ್ಲ ಹೀಗೆ ಅವರು ಯಾವುದೇ ವ್ರತ, ತಪಸ್ಸು ಇವುಗಳನ್ನೂ 


ಪಡೆದುಕೊಂಡರು. ॥ ೭ ॥ ಗೋಪಿಯರು, ಹಸುಗಳು, 
ಯಮಳಾರ್ಜುನ ಮುಂತಾದ ವೃಕ್ಷಗಳು ವ್ರಜದ ಜಿಂಕೆಗಳು 
ಮುಂತಾದ ಪಶುಗಳು, ಇವರೆಲ್ಲರು ಭಾವನೆಯ ಮೂಲಕವೇ 
ನನ್ನನ್ನು ಪಡೆದುಕೊಂಡರು. ಇದಲ್ಲದೆ ಕಾಲಿಯಸರ್ಪದಂತಹ 
ಮೂಢಬುದ್ದಿಯೂ ನನ್ನನ್ನು ಹೊಂದಿದನು. ಇಂತಹವರು 
ಅನೇಕರು ಆಗಿ ಹೋಗಿದ್ದಾರೆ. ಅವರು ಕೇವಲ ಪ್ರೇಮಪೂರ್ಣ 
ಭಾವದ ಮೂಲಕವೇ ಆಯಾಸವಿಲ್ಲದೆ ನನ್ನನ್ನು ಪಡೆದು ಕೃತಕೃತ್ಯ 
ರಾದರು. ॥ ೮ ॥ ಉದ್ದವನೇ।! ದೊಡ್ಡ-ದೊಡ್ಡ ಪ್ರಯತ್ತಶೀಲ 


ಸಾಧಕರು ಯೋಗ, ಸಾಂಖ್ಯ, ದಾನ, ವ್ರತ, ತಪಸ್ಸು ಯಜ್ಞ, 


666 
ಯಂನ ಯೋಗೇನ ಸಾಂಖ್ಯೇನ ದಾನವ್ರತತಪೋತದ್ಧದ್ದೆಃ । 
ವ್ಯಾಖ್ಯಾಸ್ಪಾಧ್ಯಾಯಸಂನ್ಯಾಸೈಃ! ಪ್ರಾಪ್ನಯಾದ್ಯತ್ನವಾನಪಿ 
WE ॥ 

ರಾಮೇಣ ಸಾರ್ಧಂ ಮಥುರಾಂ ಪ್ರಣೀತೇ 

ಶ್ಲಾಫಲ್ಪಿನಾ ಮಯ್ಯನುರಕ್ಷಚಿತ್ತಾಃ | 
ವಿಗಾಢಭಾವೇನ ನ ಮೇ ವಿಯೋಗ- 

ತೀವ್ರಾಧಯೋಜನ್ಯಂ ದದೃಶುಃ ಸುಖಾಯ ॥ ೧೦ ॥ 
ತಾಸ್ತಾಃ ಕೃಪಾ; ಪ್ರೇಷ್ಠ ತಮೇನ ನೀತಾ 

ಮಯೈವ ವೃಂದಾವನಗೋಚರೇಣ । 
ಕ್ಷಣಾರ್ಧವತ್ತಾಃ ಪುನರಂಗ ತಾಸಾಂ 

ಹೀನಾ ಮಯಾ ಕಲಸಮಾ ಬಭೂವುಃ ॥ ೧೧ ॥ 


ತಾ ನಾವಿದನ್ನಯ್ಯನುಷಂಗಬದ್ಧ- 
ಧಿಯಃ 4 ಸ್ವಮಾತ್ಮಾನಮದಸ್ತ ಥೇದಮ್‌ | 
ಯಥಾ ಸಮಾಧೌ ಮುನಯೋ ಬಿಶೋಯೇ 


ನದ್ಯಃ ಪ್ರವಿಷ್ಟಾ ಇವ ನಾಮರೂಪೇ ॥1೧೨॥ 


ಮತ್ಕಾಮಾ ರಮಣಂ ಜಾರಮಸ್ಪರೂಪವಿದೋ5ಬಲಾಃ । 
ಬ್ರಹ್ಮ ಮಾಂ ಪರಮಂ ಪ್ರಾಪುಃ ಸಂಗಾಚ್ಛತಸಹಸ್ರಶಃ 
Il ೧೩ ॥ 


ತಸ್ಪಾತ್ರ್ರಮುದ್ಧವೋತ್ಸಜ್ಯ ಚೋದನಾಂ ಪ್ರತಿಚೋದನಾಮ್‌ । 
ಪ್ರವೃತ್ತಂ ಚ ನಿವೃತ್ತಂ ಚ ಶ್ರೋತವ್ಯಂ ಶ್ರುತಮೇವ ಚ 
|| ೧೪ I 
ಮಾಮೇಕಮೇವ ಶರಣಮಾತ್ಮ್ಕಾನಂ ಸರ್ವದೇಹಿನಾಮ್‌ । 
ಯಾಹಿ ಸರ್ವಾತ್ಮಭಾವೇನಮಯಾ ಸ್ಕಾ ಹೃಕುತೋಭಯಃ 
|| (1೫ || 


ಉದ್ಧವ ಉವಾಚ 
ಸಂಶಯಃ ಶೃಣ್ಣತೋ ವಾಚಂ ತವ ಯೋಗೇಶ್ವರೇಶ್ವರ । 
ನ ನಿವರ್ತತ ಆತ್ಮಸ್ಥೋ ಯೇನ ಭ್ರಾಮ್ಯತಿ ಮೇ ಮನಃ 
11 ೧೬ 11 


ಶ್ರೀಮದ್ಭಾಗವತ 


| | 
ಒಂದೊಂದು ಕಲ್ಟ್‌ ಸಮಾನವಾಗುತ್ತಿತ್ತು. ॥ ೧೧ ॥ ಆ ಗೋಪಿಯರಿಗೆ 


| ಶರಣಾಗು. ಮತ್ತೆ ನಿನಗೆ ಯಾವುದೇ ಭಯ 
ರದು. ॥ ೧೪-೧೫ ॥ 





[ ಅಧ್ಯಾಯ 12 


ಶ್ರುತಿಗಳ ವ್ಯಾಖ್ಯೆ ಸ್ವಾಧ್ಯಾಯ, ಸಂನ್ಯಾಸ ಮುಂತಾದ 
ಸಾಧನೆಗಳಿಂದ ನನ್ನನ್ನು ಪಡೆಯಲಾಗಲಿಲ್ಲ ಆದರೆ ಸತ್ತಂಗದಿಂದ 
ಲಾದರೋ ನಾನು ಅತ್ಯಂತ ಸುಲಭನಾಗುತ್ತೇನೆ. ಉದ್ದವಾ 
ಅಕ್ಟೂರನು ಅಣ್ಣ ಬಲರಾಮನೊಂದಿಗೆ ನನ್ನನ್ನು ವ್ರಜದಿಂದ 
ಮಥುರೆಗೆ ಯಾವಾಗ ಕರೆತಂದನೋ, ಆಗ ಗೋಪಿಯರ 
ಹೃದಯ ಗಾಢವಾದ ಪ್ರೇಮದ ಕಾರಣ ನನ್ನಲ್ಲಿಯೇ ಅನುರಕ್ಷ 
ವಾಗಿತ್ತು. ನನ್ನ ವಿಯೋಗದ ತೀವ್ರ ವ್ಯಾಧಿಯಿಂದ ನಾನಲ್ಲದೆ 
ಅವರಿಗೆ ಬೇರೆ ಯಾವ ವಸ್ತುವು ಸುಖಕಾರಕವಾಗದಷ್ಟು ವ್ಯಾಕುಲ 
ರಾಗಿದ್ದರು. ॥ ೯-೧೦ ॥ ನಾನೊಬ್ಬನೇ ಅವರ ಏಕಮಾತ್ರ 
ಪ್ರಿಯತಮನಾಗಿರುವೆನು ಎಂಬುದನ್ನು ನೀನು ತಿಳಿದಿರುವೆ. ನಾನು 
ವೃಂದಾವನದಲ್ಲಿದ್ದಾಗ ಅವರು ಅನೇಕ ರಾತ್ರಿಗಳು, ಮಹಾರಾಸದ 
ರಾತ್ರಿಗಳು ನನ್ನೊಡನೆ ಕ್ಷಣಾರ್ಧದಂತೆ ಕಳೆದಿದ್ದರು. ಆದರೆ ಪ್ರಿಯ 
ನನ್ನ ಹೊರತು ಅದೇ ರಾತ್ರಿಗಳು ಅವರಿಗೆ 


ನನ್ನಲ್ಲಿ ಎಂತಹ ನಿಶ್ಚಲವಾದ ಪ್ರೇಮವಿತ್ತೆಂದರೆ, ಅವರ ಬುದ್ದಿ ನನಲ್ಲಿ 
ಸ್ಥಿರವಾಗಿ ಹೋಗಿತ್ತು. ಅವರಿಗೆ ನಾನಲ್ಲದೆ ಬೇರೆ ಏನೂ ಸ್ಥೃತಿಯಲ್ಲಿ 
ಇರುತ್ತಿರಲಿಲ್ಲ ಅವರ ಭಾವನೆ ನನ್ನಲ್ಲಿ ಗಾಢವಾಗಿ ಆವಿಷ್ಠವಾಗಿ 
ಹೋಗಿತ್ತು. ಅವರಿಗೆ "ಇದು ನನ್ನ ಶರೀರವೋ ಅಥವಾ ಅದೋ 
ಇದೂ ಕೂಡ ತಿಳಿಯದಷ್ಟು ಪ್ರಗಾಢ ಭಕ್ತಿ ಅವರದಾಗಿತ್ತು. 
ಮುನಿಗಳು ಸಮಾಧಿಯಲ್ಲಿ ಎಲ್ಲವನ್ನು ಮರೆತು ಭಗವಂತ 
ನೊಂದಿಗೇ ಒಂದಾಗುವಂತೆ, ನದಿಗಳು ಸಮುದ್ರವನ್ನು ಸೇರಿ ತಮ್ಮ 
ನಾಮ-ರೂಪಗಳನ್ನು ಕಳೆದುಕೊಳ್ಳುವಂತೆ ಆ ಗೋಪಿಯರೂ 
ಕೂಡ ನನ್ನಲ್ಲಿ ಏಕೀಭಾವದಿಂದ ಸ್ಥಿತರಾಗಿದ್ದರು. ॥ ೧೨ ॥ ಉದ್ದವನೇ! 
ಆ ಗೋಪಿಯರಲ್ಲಿ ಅನೇಕರು ನನ್ನ ವಾಸ್ತವಿಕ ಸ್ವರೂಪವನ್ನು 
ತಿಳಿಯದವರೂ ಇದ್ದರು. ಅವರು ಕೇವಲ ನನ್ನನ್ನು ಪ್ರಿಯತಮ 
ನೆಂದೇ ತಿಳಿಯುತ್ತಿದ್ದರು. ಜಾರಭಾವದಿಂದ ನನ್ನೊಡನೆ ಸೇರುವ 
ಆಕಾಂಕ್ಷೆ ಹೊಂದಿದ್ದರು. ಆ ಸಾಧನಹೀನ ಸಾವಿರಾರು ಅಬಲೆ 
ಯರು ಕೇವಲ ಸಂಗದ ಪ್ರಭಾವದಿಂದಲೇ ಪರಬ್ರಹ್ಮ ಪರಮಾಶ್ಚ 
ನಾದ ನನ್ನನ್ನು ಪಡೆದುಕೊಂಡರು. ॥ ೧೩ ॥ ಆದ್ದರಿಂದ ಎಲ್ಫೆ 
ಉದ್ಧವಾ | ನೀನು ನಿವೃತ್ತಿ ಅಥವಾ ಪ್ರವೃತ್ತಿ ಹಾಗೂ ಇಹ-ಪರ 
ಸಂಬಂಧೀ ಎಲ್ಲ ಕರ್ಮಗಳನ್ನು ತ್ಯಜಿಸಿ, ಸಮಸ್ತ ಪ್ರಾಣಿಗಳ ಆತ್ಮ 
ಸ್ವರೂಪೀ ಏಕಮಾತ್ರ ಪರಮಾತ್ಮನಾದ ನನ್ನನ್ನೇ ಅನನ್ಯ ಭಾವದಿಂದ 
ಇರಲಾ 


ಉದ್ದವನೆಂದನು - ಓ ಯೋಗೇಶ್ವರರಿಗೂ ಈಶ್ವರನೇ | ನಿನ್ನ 
ಅಮೃತಪೂರ್ಣ ವಾಣಿಯನ್ನು ಕೇಳುತ್ತಿದ್ದರೂ ನನಗೆ ತೃಪ್ತಿಯಾಗು 
ತ್ತಿಲ್ಲ ಆದರೆ ಇನ್ನೂ ನನ್ನೊಳಗಿನ ಸಂಶಯ ನಿವೃತ್ತವಾಗಲಿಲ್ಲ 
ಕರ್ಮಮಾಡಬೇಕೇ ಅಥವಾ ಬೇಡವೇ ಈ ವಿಷಯದಲ್ಲಿ ನನ್ನ 
ಬುದ್ಧಿಯು ಭ್ರಮಿತವಾಗಿದೆ. ಆದ್ದರಿಂದ ನನಗೆ ದಯಾಮಾಡಿ 
ಚೆನ್ನಾಗಿ ತಿಳಿಸಿಹೇಳು. ॥ ೧೬ ॥ 











12 ಅಧ್ಯಾಯ] ಏಕಾದಶ ಸ್ಕಂಧ 667 

ಶ್ರೀಭಗವಾನುವಾಚ ಶ್ರೀಭಗವಂತನು ಹೇಳುತ್ತಾನೆ - ಪ್ರಿಯ ಉದ್ದವಾ | 
| | ಏಕಮಾತ್ರ ಪರಮೇಶ್ವರನೇ ವಿಶದ ರೂಪದಲ್ಲಿದಾನೆ. “ಜೀವ 
ಸ ಏಷ ಜೀವೋ ವಿವರಪ್ರಸೂತಿಃ ಪಕಾರ ನ್‌ 


ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಠ । 
ಮನೋಮಯಂಸೂಕ್ಷ್ಮಮುಪೇತ್ಯ ರೂಪಂ 


ಮಾತ್ರಾ ಸ್ವರೋ ವರ್ಣ ಇತಿ ಸ್ವದಿಷ್ಯ ॥ ೧೭॥ 


ಯಶಥಾನಲಃ 
ಬಲೇನ 


ಖೇತನಿಲಬಂಧುರೂಷ್ಯಾ 
ದಾರುಣ್ಯಧಿಮಥ್ಯಮಾನ: 


ಅಣುಃ ಪ್ರಜಾತೋ ಹವಿಷಾ ಸಮಿಧ್ಯತೇ 

ತಥೈವ ಮೇ ವ್ಯಕ್ತಿರಿಯಂ ಹಿ ವಾಣೀ 1೦೮ ॥ 
ಏವಂ ಗದಿಃ ಕರ್ಮ ಗತಿರ್ವಿಸರ್ಗೋೇ 

ಫ್ರಾಣೋ ರಸೋ ದೃಕ್‌ ಸರ್ಶಃ ಶ್ರುತಿಶ್ಚ । 
ಸಂಕಲ್ಪವಿಜ್ಞಾನಮಥಾಭಿಮಾನಃ 

ಸೂತ್ರಂ ರಜಃಸತ್ತ ಘಮೋವಿಕಾರಃ W ೧೯ 
ಅಯಂ ಹಿ ಜೀವಸಿವದಬಯೋನಿ- 

ಆಳ ಜ 


ರವ್ಯಕ್ಕ ಏಕೋ ವಯಸಾ ಸ ಆದ್ಯಃ | 


ವಿಶ್ಲಿಷ್ಛತಕ್ಕಿರ್ಬಹುಧೇವ ಭಾತಿ 


ಬೀಜಾನಿ ಯೋನಿಂ ಪ್ರತಿಪದ್ಯ ಯದ್ದತ್‌ ॥ ೨೦ ॥.: 


ಯತಿ ಇತಿ ಜೀರ್ವ' ಅರ್ಥಾತ್‌ - ಪರಮಾತ್ಮನೇ ಎಲ್ಲರಿಗೆ ಚೇತನಾ 
ಶಕ್ತಿಯನ್ನು ಮತ್ತು ಜೀವನಶಕ್ಕಿಯನ್ನು ಕರುಣಿಸುತ್ತಾನೆ. ಆದ್ದರಿಂದ 
ಜೀವರೂಪದಿಂದ ಪರಮಾತ್ಮನೇ ಇದ್ದಾನೆ. ಆ ಪರಮೇಶ್ವರನೇ 
ಮೊದಲಿಗೆ ಅನಾಹತ ನಾದಸ್ವರೂಪ ಪರಾವಾಣೀ ಹೆಸರಿನ 
ಪ್ರಾಣದೊಂದಿಗೆ ಮೂಲಾಧಾರ ಚಕ್ರದಲ್ಲಿ ಪ್ರವೇಶಿಸುತ್ತಾನೆ. ಮತ್ತೆ 
ಮನೋಮಯ ರೂಪವನ್ನು ಮನಸ್ಸಿನಿಂದ ಗೃಹಿಸಿ ಮಣಿಪೂರಕ 
ಚಕ್ರದಲ್ಲಿ ಪಶ್ಯಂತಿ ಹೆಸರಿನ ವಾಣಿಯ ಸೂಕ್ಸ್ಮರೂಪವನ್ನು 
ಧರಿಸುತ್ತಾನೆ. ಹಾಗೆಯೇ ಕಂಠದೇಶದಲ್ಲಿ ಸ್ಥಿತ ವಿಶುದ್ಧ ಹೆಸರಿನ 
ಚಕ್ರದಲ್ಲಿ ಬಂದು ಮಧ್ಯಮಾ ಹೆಸರಿನ ರೂಪವನ್ನು ಧರಿಸುತ್ತಾನೆ. 
ಅನಂತರ ಬಾಯಿಗೆ ಬಂದು ಅಕಾರಾದಿ ಮಾತ್ರಾ, "ಸ್ವರ, ವರ್ಣ 
ಮುಂತಾದ ರೂಪಗಳಲ್ಲಿ ವೈಖರೀ ಹೆಸರಿನಿಂದ ವಾಣಿಯ ಸ್ಥೂಲ 
ರೂಪವನ್ನು ಧರಿಸುತ್ತಾನೆ. ಈ ಪ್ರಕಾರ ಶಬ್ದಬ್ರ್ಕನ ರೂಪದಲ್ಲಿ 
ಪರಮಾತ್ಮನೆದೇ ಅಭಿವ್ಯಕ್ತಿ ಎಂದು ತಿಳಿಯಬೇಕು. ॥ ೧೭ ॥ 
ಆಕಾಶದಲ್ಲಿ ಅಗ್ನಿಯು ಊಷ್ಣಾ ಅಥವಾ ವಿದ್ಯುತ್ತಿನ ರೂಪದಲ್ಲಿ 
ವಾಗಿರುತ್ತದೆ. "ಅದೇ ಅಗ್ನಿಯು ಬಲಪೂರ್ವಕ ಕಡೆಗೋಲಿನಿಂದ 
ಅರಣಿಯನ್ನು ಕಡೆದಾಗ ಸಣ್ಣ-ಸಣ್ಣ ಕಿಡಿಗಳಾಗಿ ಪ್ರಕಟವಾಗುತ್ತದೆ. 
ಆದರೆ ಆ ಅಗ್ನಿಯು ಹವರ್ದ್ರವ್ಯವನ್ನು ಪಡೆದಾಗ ಪ್ರಜ್ವಲಿತವಾಗಿ 
ಪ್ರಚಂಡರೂಪವನ್ನು ಪಡೆಯುತ್ತದೆ. ಹೀಗೆಯೇ ಈ ವಾಣಿಯೂ 
ಕೂಡ ಸೂಕ್ಷ್ಮರೂಪದಿಂದ ಸ್ಥೂಲರೂಪದಲ್ಲಿ ಪ್ರಕಟವಾಗುತ್ತದೆ. ಈ 
ಪ್ರಕಾರ ಶಬ್ದಬ್ರಹ್ಹನ ರೂಪದಲ್ಲಿ ನನ್ನದೇ ಅಭಿವ್ಯಕ್ತಿ 
ಯಾಗಿದೆ. ॥ ೧೮ ॥ ಇದೇ ರೀತಿ ಬೇರೆ ಕ್ರಿಯೆಗಳ ಕುರಿತು 
ತಿಳಿದುಕೋ. ಅವೆಲ್ಲ ನನ್ನದೇ ಅಭಿವ್ಯಕ್ತಿಯಾಗಿವೆ. ಮಾತಾಡು 
ವುದು, ಕರ್ಮಮಾಡುವುದು, ನಡೆಯುವುದು, ಮಲ-ಮೂತ್ರ 
ವಿಸರ್ಜಿಸುವುದು, ಮೂಸುವುದು, ರುಚಿ ತೆಗೆದುಕೊಳ್ಳುವುದು, 
ನೋಡುವುದು, ಸರ್ಶಿಸುವುದು, ಕೇಳುವುದು ಮನಸಿನ ಮೂಲಕ 
ಸಂಕಲ್ಲ-ವಿಕಲ್ಲಗೈಯ್ಯುವುದು, ಬುದ್ಧಿಯಿಂದ ಅರಿಯುವುದು, 
ಅಭಿಮಾನಪಡುವುದು, ಮುಂತಾದ ಎಲ್ಲ ಕ್ರಿಯೆಗಳೂ, ಮಹ 
ತತ್ವ ಹಾಗೂ ಸತ್ತ್ವ, ರಜ, ತಮ ಮೊದಲಾದ ಮೂರೂ ಗುಣಗಳ 
ವಿಕಾರಗಳೂ, ಇದಲ್ಲದೆ ಇರುವ ಈ ದೃಶ್ಯಪ್ರಪಂಚ ಎಲ್ಲವೂ 
ನನ್ನದೇ ಅಭಿವ್ಯಕ್ತಿ ಎಂದು ತಿಳಿ. ಇವೆಲ್ಲ ರೂಪಗಳಲ್ಲಿ ಪರಮಾಶ್ಚೆ 
ನಾದ ನಾನೇ ಪ್ರಕಾಶಿತನಾಗುತ್ತಿದ್ದೇನೆ. ॥ ೧೯ ॥ ಪರಮಾತ್ಹನೇ 
ತ್ರಿಗುಣಮಯ ಬ್ರಹ್ಮಾಂಡರೂಪೀ, ಕಮಲವನ್ನು ಉಂಟುಮಾಡು 
ವವನು. ಆ ನಾರಾಯಣನು ಅವೃಕ್ಷನೂ ಆಗಿದ್ದಾನೆ ಮತ್ತು ಎಲ್ಲ 
ರೂಪಗಳಲ್ಲಿ ವಿಭಕ್ತನಾಗಿಯೂ ಏಕಮಾತ್ರ ಅವನೇ ಆಗಿದ್ದಾನೆ. 
ಪುರಾಣಪುರುಷನೂ, ಎಲ್ಲರ ಆದಿಯೂ ಆಗಿದ್ದಾನೆ. ಅವನೇ 
ಅನೇಕ ಶಕ್ತಿಗಳಲ್ಲಿ ತನ್ನನ್ನು ವಿಭಜಿಸಿಕೊಂಡು ಅನೇಕ ರೂಪಗಳನ್ನು 
ಧರಿಸಿರುವನು. ಅವನು ಆಯಾಯಾ ರೂಪಗಳಲ್ಲಿ ಪ್ರಕಾಶಿತ 
ನಾಗುತ್ತಿದ್ದಾನೆ. ಬೀಜವನ್ನು ನೆಲದಲ್ಲಿ ನೆಟ್ಟರೆ ಅದು ಅನೇಕ 
ರೂಪವಾಗಿ ಅಭಿವ್ಯಕ್ತವಾಗುವಂತೆ, ಪರಮಾತ್ಮನ ಉಜ್ಜೀವನೀ 
ಶಕ್ತಿಯನ್ನು ಪಡೆದು ಈ ಸಮಸ್ತ ವಿಶ್ವವು ಅನೇಕ ರೂಪಗಳಲ್ಲಿ 


668 ಶ್ರೀಮದ್ಭಾಗವತ [ ಅಧ್ಯಾಯ 12 
ಯಸ್ಸಿನ್ನಿದಂ ಪ್ರೋತಮಶೇಷಮೋತಂ ಪ್ರಕಟವಾಗಿದೆ. ಇದೆಲ್ಲವೂ ಆ ಪರಮಾತ್ಮನದೇ ಅಭಿವ್ಯಕ್ತಿಯಾಗಿದೆ. 
ಪಟೋ ಯಥಾ ತಂತುವಿತಾನಸಂಸ್ಥಃ | ಬಟ್ಟೆಯಲ್ಲಿ ನೂಲು ಓತಪ್ರೋತವಾಗಿರುವಂತೆ ಈ ವಿಶ್ವದಲ್ಲಿ 


ಯ ಏಷ ಸಂಸಾರತರುಃ ಪುರಾಣಃ 


ಕರ್ಮಾತ್ಮಃ ಪುಷಫಲೇ ಪ್ರಸೂತೇ ॥ ೨೧॥ 
ದ್ವೇ ಅಸ್ಕ ಬೀಜೇ ಶತಮೂಲಸ್ಪಿನಾಲಃ 

ಪಂಚಸ್ಕಂಧಃ ಪಂಚರಸಪ್ರಸೂತಿ: । 
ದಶೈಕಶಾಖೋ ದ್ವಿಷುಪರ್ಣನೀಡ- 

ಸ್ತ್ರಿ ವಲ್ಕಲೋ ದ್ವಿಫಲೋತರ್ಕಂ ಪ್ರವಿಷ್ಟಃ ॥ ೨೨ ॥ 
ಅದಂತಿ  ಚೈಕಂ ಫಲಮಸ್ಯ ಗೃಧ್ರಾ 

ಗ್ರಾಮೇಚರಾ. ಏಕಮರಣ್ಯವಾಸಾಃ ಚ 
ಹಂಸಾ ಯ ಏಕಂ ಬಹುರೂಪಮಿಜ್ಯೈ- 

ರ್ಮಾಯಾಮಯಂ ವೇದ ಸ ವೇದ ವೇದಮ್‌ ॥ ೨೩ ॥ 


ಏವಂ ಗುರೂಪಾಸನಯ್ಯೆಕಭಕ್ತಾ ಫಿ 
ಎದ್ಯಾಕುಠಾರೇಣ ಶಿತೇನ ಧೀರಃ । 
ವಿವೃಶ್ಚ್ಯ ಜೀವಾಶಯಮಪ್ರಮತ್ತಃ 


ಸಂಪದ್ಯ ಚಾತ್ಮಾನಮಥ ತ್ಯಜಾಸ್ವಮ್‌ | ೨೪ 1 


ಏಕಮಾತ್ರ ಪರಮಾತ್ಮನೇ ಓತಪ್ರೋತನಾಗಿದ್ದಾನೆ. ಅವನೇ ತುಂಬಿ 
ರುವನು. ಈ ಪ್ರಪಂಚರೂಪೀ ವೃಕ್ಷವು ಪುರಾತನವಾಗಿದೆ. ಕರ್ಮದ 
ಪರಂಪರೆ ಎಂದಿನಿಂದಲೋ ನಡೆದುಕೊಂಡು ಬಂದಿದೆ. ಆದ್ದ 
ರಿಂದ ಕರ್ಮರೂಪವು ಅವನೇ ಆಗಿದ್ದಾನೆ. ಆಗಿದೆ, ಆ ಕರ್ಮವೇ 
ಪುಷ್ಪ ಮತ್ತು ಫಲವನ್ನು ಉತ್ಪನ್ನ ಮಾಡುತ್ತದೆ. ॥ ೨೦-೨೧ ॥ 

ಈ ಪ್ರಪಂಚ ವೃಕ್ಷಕ್ಕೆ ಪಾಪ ಮತ್ತು ಪುಣ್ಯರೂಪೀ 


| ಎರಡು ಬೀಜಗಳಿವೆ. ನೂರಾರು ವಾಸನೆಗಳೇ ಇದರ ಬೇರು 


ಆಗಿದೆ. ಮೂರು ಗುಣಗಳೇ ಇದರ ಕಾಂಡವಾಗಿದೆ. ಪಂಚಮಹಾ 
ಭೂತಗಳೇ ದಪ್ಪವಾದ ಐದು ಶಾಖೆಗಳಿವೆ. ಆದರಲ್ಲಿ ಐದು 
ಪ್ರಕಾರದ (ಶಬ್ದ ಸ್ಪರ್ಶ, ರೂಪ, ರಸ, ಗಂಧ) ರಸಗಳು ಹೊರಡು 
ತವೆ. ಹತ್ತು ಇಂದ್ರಿಯಗಳು ಮತ್ತು ಒಂದು ಮನಸ್ಸೇ ಟೊಂಗೆಗಳು. 
ಒಂದು ಜೀವ ಮತ್ತೊಂದು ಈಶ್ವರ ಈ ವೃಕ್ಷದಲ್ಲಿ ಗೂಡುಕಟ್ಟಿ 
ಕೊಂಡು ವಾಸಿಸುತ್ತಾರೆ. ವಾತ, ಪಿತ್ತ, ಕಫ ಇವು ಮೂರು ಇದರ 
ಸಿಪೆಗಳಾಗಿವೆ. ಸುಖ-ದುಃಖ ಇವೆರಡು ಫಲಗಳಾಗಿವೆ. ಇಂತಹ 
ಈ ಪ್ರಪಂಚವೃಕ್ಷು ಸೂರ್ಯಮಂಡಲದವರೆಗೆ ಹಬ್ಬಿದೆ. 
ಅವಿದ್ಯೆಗೆ ಮಹತ್ತ್ವವನ್ನಿತ್ತು ವಿಷಯಲೋಲುಪರಾದರೋ ಇದರ 
ದುಃಖರೂಪೀ ಫಲವನ್ನು ಉಣ್ಣುವರು. ಆದರೆ ವಿದ್ಯೆಗೆ ಮಹತ್ತ್ವವ 
ನ್ಹೀಯುವವರು ಪವಿಶ್ರಾತ್ಮರು ಇದರ ಸುಖರೂಪೀ ಫಲವನ್ನು 
ಮೆಲ್ಲುವರು. ಇಂತಹ ಪರಮಹಂಸ ಶ್ರೇಷ್ಠ ಮಹಾತ್ಮರು ಆ 
ಅದ್ವಿತೀಯ ಬ್ರಹ್ಮನನ್ನೇ ಅನೇಕ ರೂಪಗಳಲ್ಲಿ ನೋಡುತ್ತಾರೆ. 
ವಾಸ್ತವವಾಗಿ ವೇದದ ಈ ತಾತ್ಪರ್ಯವನ್ನು ತಿಳಿದವರೇ ಸರಿಯಾಗಿ 
ಅರಿತವರಾಗಿದ್ದಾರೆ. ॥ ೨೨-೨೩. ॥ ಎಲ್ಫೆ ಉದ್ದವನೇ ! ಈ ಪ್ರಕಾರ 
ಸದ್ಗುರುವಿನ ಉಪಾಸನೆಯಿಂದ ಹಾಗೂ ಅನನ್ಯ ಭಕ್ತಿಯಿಂದ 
ನೀನು ಜ್ಞಾನ ಸಂಪನ್ಮನಾದಾಗ ಮತ್ತೆ ಎಚ್ಚರಿಕೆಯಿಂದ ಜ್ಞಾನ 
ರೂಪೀ ಹರಿತವಾದ ಖಡ್ಗದಿಂದ ನಿನ್ನ ಜೀವಭಾವವನ್ನು ತ್ಯಾಗ 
ಮಾಡುವೆ ಮತ್ತು ಆತ್ಮಸ್ವರೂಪವನ್ನು ಅರಿತುಕೊಂಡು ಆ ಆಸ್ತ್ರ 
ವನ್ನೂ ತ್ಯಾಗಗೈರು ಶಾಶ್ವತವಾಗಿ ನಿನ್ನ ಅಖಂಡಸ್ವರೂಪದಲ್ಲಿ 
ಸ್ಥಿತನಾಗುವೆ. ॥ ೨೪ ॥ 


ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಕಂಧೇ ದ್ಧಾದಕೋ*ಧ್ಯಾಯಃ॥ ೧3 ॥ 


——— 


13 ಅಧ್ಯಾಯ) 


ಏಕಾದಶಸ್ಥಂಧ 669 





ಹದಿಮೂರನೆಯ ಅಧ್ಯಾಯ 
ಹಂಸರೂಪದಿಂದ ಸನಕಾದಿಗಳಿಗೆ ಮಾಡಿದ ಉಪದೇಶದ ವರ್ಣನೆ 


ಶ್ರೀಭಗವಾನುವಾಚ 
ಸತ್ತ್ವಂ ರಜಸ್ಥಮ ಇತಿ ಗುಣಾ ಬುದ್ದೇರ್ನ ಚಾತ್ಥನಃ । 


ಸತ್ರ್ಯೇನಾನ್ಯತಮೌ ಹನ್ಯಾತತ್ತಂ ಸತ್ತೇನ ಚೈವ ಹ 
11 ೧) || 


ಸತ್ತ್ಯಾದ್ಯರ್ಮೋ ಭವೇದ್ವ ದ್ದಾತುಂಸೋ ಮದ್ದಕ್ಷಿಲಕ್ಷಣಃ | 
ಸಾತ್ರಿ ಕೋಪಾಸಯಾ ಸತ್ತ್ವಂ ತತೋ ಧರ್ಮಃ ಪ್ರವರ್ತತೇ 
| ೨ ॥ 


ಧರ್ಮೋ ರಜಸಮೋ ಹನ್ಯಾತತ್ತ ತೌದ್ದಿರನುತ್ತವುಃ । 


_ ಆಶು ನಶ್ಯತಿ ತನ್ನೂಲೋ ಹ್ಯಧರ್ಮ ಉಭಯೇ ಹತೇ 


|| ೩ 1 


ಅಗಮೋತಪಃ ಪ್ರಜಾ ದೇಶಃ ಕಾಲಃ ಕರ್ಮ ಚ ಜನ್ಮಚ। 
ಧ್ಯಾನಂ ಮಂತ್ರೋ ಥ ಸಂಸ್ಕಾರೋ ದಶೈತೇ ಗುಣಹೇತವಃ 
॥ ೪ ॥ 


ತತ್ತತ್‌ ಸಾತ್ತಿಕಮೇವೈಷಾಂ ಯದ್ಯದ್ವೃದ್ಧಾ! ಪ್ರಚಕ್ಷತೇ । 
ನಿಂದಂತಿ ತಾಮಸಂ ತತ್ತದ್ರಾಜಸಂ ತದುಪೇಕ್ಕಿತಮ್‌ 
| ೫ ॥ 


ಸಾತ್ಮಿಕಾನ್ಯೇವ ಸೇವೇತ ಪುಮಾನ್‌ ಸತ್ತ ತಾವೃದ್ಧಯೇ । 
ತತೋ ಧರ್ಮಸತೋ ಜ್ಞಾನಂ ಯಾವತ್‌ ಸ್ಮೃತಿರಪೋಹನಮ್‌ 
I ಓ ॥॥ 


ವೇಣುಸಂಘರ್ಷಜೋ ವಟ್ಟರ್ದಗ್ಹ್ವಾ ಶಾಮ್ಯತಿ ತದ್ದನಮ್‌ । 
ಏವಂ ಗುಣವ್ಯತ್ಯಯಜೋ ದೇಹಃ ಶಾಮ್ಯತಿ ತತ್ಯಿಯಃ 
1 ೭ I 





ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ಭವಾ | 
ಸತ್ತ್ವ, ರಜ, ತಮ, ಈ ಮೂರೂ ಗುಣಗಳು ಬುದ್ಧಿಯದಾಗಿವೆ, 
ಆತ್ಮನದಲ್ಲ ಸತ್ತ ಗುಣದ ಮೂಲಕ ರಜ ಮತ್ತು ತಮೋಗುಣ 
ಗಳನ್ನು ನಾಶಮಾಡಿ, ಮತ್ತೆ ಅಂತಃಕರಣದ ಶುದ್ಧಿಯಾದ 
ಬಳಿಕ ಸತ್ತ್ವಗುಣವನ್ನು ತ್ಯಜಿಸಿ, ಗುಣಾತೀತನಾಗಬೇಕು. ॥ ೧॥ 
ಪುರುಷನು ಸತ್ತ್ವಗುಣ ಸಂಪನ್ನನಾದಾಗ ಭಗವತ್ಯಾಪ್ತಿಯನ್ನು 
ಮಾಡಿಸುವ ಧರ್ಮದ ವೃದ್ಧಿಯಾಗುತ್ತದೆ. ಸಾತ್ತಿ ಖೆ ಪದಾರ್ಥ 
ಗಳನ್ನೇ ಸೇವಿಸುವುದರಿಂದ ಕ್ರಮಶಃ ಸತ್ವಗುಣವು ಬೆಳೆಯುತ್ತದೆ. 
ತತ್ಫಲವಾಗಿ ಧರ್ಮದಲ್ಲಿ ಪ್ರವೃತ್ತಿ ಬೆಳೆಯುತ್ತದೆ. ॥ ೨॥ 
ಸತ್ತ್ವಗುಣವು ಚೆನ್ನಾಗಿ ಬೆಳೆದಾಗ ರಜ ಮತ್ತು ತಮ ಇವೆರಡನ್ನು 
ಅದು ಪೂರ್ಣವಾಗಿ ನಾಶಮಾಡಿಬಿಡುತ್ತದೆ. ಅಧರ್ಮವು ರಜ 
ಹಾಗೂ ತಮದ ಮೂಲವಾಗಿದೆ, ಮತ್ತೆ ಆ ಅಧರ್ಮವೂ ಕೂಡಲೇ 
ನಾಶವಾಗಿಬಿಡುತ್ತದೆ. ಈ ಪ್ರಕಾರ ಪುರುಷನು ಪೂರ್ಣರೂಪದಿಂದ 
ಶುದ್ಧನಾಗುತ್ತಾನೆ. ॥ 8೩ ॥ ಗುಣಗಳ ವೃದ್ಧಿಗಾಗಿ ಈ ಹತ್ತು 
ಕಾರಣಗಳನ್ನು ಹೇಳಲಾಗಿವೆ. (೧) ಶಾಸ್ತ್ರ, (೨) ಜಲ, (೩) ಪ್ರಜೆ 
'ಸಂತತಿ', (೪) ದೇಶ, (೫) ಕಾಲ, (೬) ಕರ್ಮ, (೭) ಜನ್ನ, 
(೮) ಧ್ಯಾನ (೯) ಮಂತ್ರ, (೧೦) ಸಂಸ್ಕಾರ. ಈ ಹತ್ತು 
ವಸ್ತುಗಳು ಸಾತ್ತಿ ವಾಗಿದ್ದರೆ ಸತ್ತ «ಗುಣವನ್ನು » ರಾಜಸವಾಗಿದ್ದರೆ 
ರಜೋಗುಣವನ್ನು, ತಾಮಸವಾಗಿದ್ದರೆ ತಮೋಗುಣವನ್ನು ವೃದ್ದಿ 
ಪಡಿಸುವುದಾಗಿದೆ. ॥ ೪ ॥ ಈಗ ಗುಣಗಳನ್ನು ಹೇಗೆ ಗುರುತಿಸ 
ಬೇಕು ; ಅದಕ್ಕಾಗಿ ಹೇಳುತ್ತಾರೆ - ಯಾರ ಕುರಿತು ಶ್ರೇಷ್ಠ ಜನರು 
ಪ್ರಶಂಸಿಸುತ್ತಾರೋ ಅವರನ್ನು ಸಾತ್ತ್ವಿಕರೆಂದೂ, ಯಾರನ್ನು ಉಪೇ 


| ಕ್ಲಿಸುತ್ತಾರೋ ಅವರನ್ನು ರಾಜಸರೆಂದೂ, ಯಾರನ್ನು ನಿಂದಿಸು 


ವರೋ ಅವರನ್ನು ತಾಮಸರೆಂದೂ ತಿಳಿಯಬೇಕು. ॥ ೫ ॥ 
ಸತ್ತ್ಯಗುಣದ ವೃದ್ಧಿಗಾಗಿ ಸಾತ್ತ್ವಿಕ ವಸ್ತುಗಳನ್ನೇ ಸೇವಿಸಬೇಕು. 
ಅದರಿಂದ ಧರ್ಮ, ಜ್ಞಾನದ ವೃದ್ಧಿಯಾದೀತು. ತನ್ನ ಸ್ವರೂಪದ 


| ಸ್ಮೃತಿ ಉಂಟಾದೀತು, ಎಲ್ಲ ರೀತಿಯ ಸಂಶಯಗಳು ನಾಶವಾಗು . 
| ವವು. ಭಗವತ್ನತ್ವದ ಜ್ಞಾನ ಉಂಟಾಗುವವರೆಗೆ ಹೀಗೆ ಮಾಡುತ್ತಾ 


ಇರಬೇಕು. ॥ ೬ ॥ ಬಿದಿರುಗಳ ಘರ್ಷಣೆಯಿಂದ ಉಂಟಾದ 
ಬೆಂಕಿಯು ಬಿದಿರಿನ ವನವನ್ನೇ ಸುಟ್ಟು ಸ್ವಯಂ ಶಾಂತವಾಗುತ್ತ 
ದೆಯೋ ಹಾಗೆಯೇ ಮನುಷ್ಯನಲ್ಲಿ ಶಾಸ್ತ್ರವಿಜಾರದಿಂದ ಉತ್ಪನ್ನ 
ವಾದ ಜ್ಞಾನಾಗ್ನಿಯು ಶರೀರವು ಉಂಟಾಗುವ ಕಾರಣಗಳಾದ 
ತ್ರಿಗುಣಗಳನ್ನು ನಾಶಮಾಡಿ ಬಿಡುತ್ತದೆ. ಬಳಿಕ ಅದೂ ಸ್ವತಃ ಶಾಂತ 
ವಾಗುತ್ತದೆ. ॥ ೭ ॥ 


670 


ಶ್ರೀಮದ್ದಾ ಿಗವತ 


[ ಅಧ್ಯಾಯ 13 





ಉದ್ಧವ ಉವಾಚ 


ಸ್ನ ವಿದಂತಿ ಮರ್ತ್ಯಾಃಪ್ರಾಯೇಣವಿಷಯಾನ್‌ ಪದಮಾಪದಾಮ್‌ | 


ತಥಾಪಿ ಭುಂಜತೇ ಕೃಷ್ಣ ತತ್ಕಥಂ ಶ್ವಭಿರಾಜವತ್‌ 
ಗ WS || 

ಶ್ರೀಭಗವಾನುವಾಚ 
ಅಹಮಿತ್ಯನ್ಯಥಾಬುದ್ಧೀ ಪ್ರಮತ್ತಸ್ಯ ಯಥಾ ಹೃದಿ | 
ಉತರ್ಪತಿ ರಜೋ ಘೋರಂ ತತೋ ವೈಕಾರಿಕಂ ಮನಃ 
IF ॥| 


ರಜೋಯುಕ್ಕಸ್ಯ ಮನಸಃ ಸಂಕಲ್ಪ ಸವಿಕಲಕಃ । 
ತತಃ ಕಾಮೋ ಗುಣಧ್ಯಾನಾದ್ದುಸಹಃ ಸ್ಥಾದ್ದಿ ದುರ್ಮತೇಃ 
| 0S ॥| 


ಕರೋತಿ ಕಾಮವಶಗಃ ಕರ್ಮಾಣ್ಯವಿಜಿತೇಂದ್ರಿಯಃ । 
ದುಃಖೋದರ್ಶಾಣಿ ಸಂಪಶ್ಯನ್‌ ರಜೋವೇಗವಿಮೋಹಿತಃ 
W ೧0೧ ॥ 


ರಜಸ್ತಮೋಭ್ಯಾಂ ಯದಪಿ ವಿದ್ವಾನ್‌ ವಿಕಿಪ್ರಧೀಃ ಪುನಃ । 
ಅತಂದ್ರಿತೋ ಮನೋ ಯುಂಜನ್‌ ದೋಷದ್ಭಷ್ಠಿರ್ನ ಸಜ್ಯತೇ 
1 C2 ॥ 


ಅಪ್ರಮತ್ತೋ5ನುಯುಂಜೀತ ಮನೋ ಮಯ್ಯರ್ಪಯನ್‌ ಶನೈಃ 
ಅನಿರ್ವಿಣ್ಣೋ ಯಥಾಕಾಲಂ ಜಿತಶ್ಪಾಸೋ ಜಿತಾಸನಃ 
I ೧೩ ॥ 


ಏತಾವಾನ್‌ ಯೋಗ ಆದಿಷ್ಟೋ ಮಚ್ಚಷ್ಕೈ 1 ಸನಕಾದಿಭಿಃ । 
ಸರ್ವತೋ ಮನ ಆಕೃಷ್ಯ ಮಯ್ಯದ್ದಾ55 i ಯಥಾ 
॥ ೧೪ ॥ 


ಉದ್ಧವ ಉವಾಚ 
ಯದಾ ತಂ ಸನಕಾದಿಭ್ಯೋ ಯೇನ ರೂಪೇಣ ಕೇಶವ ॥ 
ಯೋಗಮಾದಿಷ್ಟವಾನೇತದ್‌ ರೂಪಮಿಚ್ಛಾಮಿ ವೇದಿತುಮ್‌ 
11 ೧೫ || 


ಶ್ರೀಭಗವಾನುವಾಚ 
ಪುತ್ರಾ ಹಿರಣ್ಯಗರ್ಭಸ್ಯ ಮಾನಸಾಃ ಸನಕಾದಯಃ। 


ಹಪ್ರಚ್ಚು ಪಿತರಂಸೂಕ್ಟ್ಟ್ಮ್ಮಾಂ ಯೋಗಸ್ಕೈಕಾಂತಿಕೀಂ ಗತಿಮ್‌ 
W ೬ I 


ಉದ್ದವನು ಕೇಳಿದನು - ಭಗವಂತಾ! ವಿಷಯಗಳು ವಿಪತ್ತು 


| ಗಳ ಮನೆಯಾಗಿದೆ ಎಂದು ಪ್ರಾಯಶಃ ಎಲ್ಲ ಮನುಷ್ಯರು ಇದನ್ನು 


ತಿಳಿಯುತ್ತಾರೆ. ಆದರೂ ಕೂಡ ಅವರು ನಾಯಿ, ಕತ್ತೆ, ಕುರಿಗಳಂತೆ 
ದುಃಖವನ್ನು ಸಹಿಸುತ್ತಲೂ ಅವನ್ನು ಭೋಗಿಸುತ್ತಾರೆ. ಇದರ 
ಕಾರಣವೇನು ? ॥ ೮ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ದವನೇ | 
ಅಜ್ಞಾನಿಗಳು ತಮ್ಮ ಹೃದಯದಲ್ಲಿ "ನಾನು-ನನ್ನದು' ಈ ಮಿಥ್ಯಾ 
ಅಭಿನಿವೇಶ (ಅಭಿಮಾನ) ತಳೆದಿರುತ್ತಾರೆ. ಇದೇ ಇವರ ದುಃಖದ 
ಕಾರಣವಾಗಿದೆ. ವಾಸ್ತವವಾಗಿ ಮನಸ್ಸು ಸ್ವರೂಪತಃ ಸತ್ತ್ವಗುಣ 
ವಿಶಿಷ್ಟವಾಗಿದೆ. ಆದ್ದರಿಂದ ಸ್ವರೂಪತಃ ಶುದ್ಧವಾಗಿದ್ದರೂ ಆಹಂತೆ, 
ಮಮತೆಯ ಕಾರಣ ಅದನ್ನು ಘೋರ ರಜೋಗುಣವು ಆವರಿಸಿ 
ಬಿಡುತ್ತದೆ. ॥ ೯ ॥ ಮತ್ತೆ ರಜೋಗುಣದ ಮೂಲಕ ಆವೃತವಾದ 
ಮನಸ್ಸು ಅನೇಕ ರೀತಿಯ ಸಂಕಲ್ಪ-ವಿಕಲ್ಪಗಳನ್ನು ಮಾಡತೊಡ 
ಗುತ್ತದೆ. ನಿರಂತರ ಆ ಗುಣಗಳದ್ದೇ ಚಿಂತನೆ ಆಗುತ್ತದೆ. ಈ ಪ್ರಕಾರ 
ದೂಷಿತ ಬುದ್ಧಿಯುಳ್ಳವನು ತನ್ನ ಇಂದ್ರಿಯಗಳ ಮೇಲಿನ 
ಹತೋಟಿಯನ್ನು ಕಳೆದುಕೊಳ್ಳುತ್ತಾನೆ. ಕಾಮನೆಗಳಿಗೆ ವಶೀಭೂತ 
ನಾಗಿ ರಜೋಗುಣದ ವೇಗದಿಂದ ಮೋಹಿತನಾದವನು ಪರಿ 
ಣಾಮದಲ್ಲಿ ದುಃಖವೇ-ದುಖವಿರುವ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳು 
ತ್ಹಾನೆ ॥ ೧೦-೧೧ ॥ ವಿದ್ವಾಂಸರ ಬುದ್ಧಿಯೂ ರಜೋಗುಣ, 
ತಮೋಗುಣಗಳಿಂದ ವಿಶ್ಚಿಪ್ತವಾಗುತ್ತದೆ. ಆದರೆ ಅವನು ಎಚ್ಚರಿಕೆ 
ಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ತೊಡಗಿಸಿ, ಆ ಕರ್ಮಗಳ 
ಕುರಿತು ದೋಷದೃಷ್ಟಿಯನ್ನಿಟ್ಟು ಅವುಗಳಲ್ಲಿ ಆಸಕ್ತನಾಗುವು 
ದಿಲ್ಲ ॥ ೧೨ ॥ ಆದ್ದರಿಂದ ಎಲ್ಫೆ ಉದ್ಧವಾ! ಶ್ರೇಯಸ್ಸನ್ನು 
ಬಯಸುವವನು ಎಚ್ಚರವಾಗಿರಬೇಕು, ಕ್ರಮಾನುಸಾರ ಅಭ್ಯಾಸದ 
ಮೂಲಕ ಮನಸ್ಸನ್ನು ನನ್ನಲ್ಲಿ ತೊಡಗಿಸಬೇಕು. ಸಾಧನೆಯಲ್ಲಿ 
ಬೇಸರಿಸಬಾರದು. ಸಾಧ್ಯವಾದಷ್ಟು ಪ್ರಯತ್ನಮಾಡುತ್ತಾ ಇರಬೇಕು. 
ಪ್ರಾಣ ಮತ್ತು ಆಸನಗಳ ಮೇಲೆ ಹತೋಟಿ ಸಾಧಿಸಬೇಕು. ಎಲ್ಲ 
ವಿಷಯಗಳಿಂದ ಮನಸ್ಸನ್ನು ಚೆನ್ನಾಗಿ ಸೆಳೆದುಕೊಂಡಾಗ ಆ ನಿರ್ವಿಷ 
ಯವಾದ ಮನಸ್ಸು ನನ್ನಲ್ಲಿ ದೃಢವಾಗಿ ಸ್ಥಿರವಾಗಿ ಹೋಗುತ್ತದೆ. ಈ 
ಯೋಗವನ್ನು ನಾನೇ ಬ್ರಹ್ಮದೇವನ ಸಾನ್ನಿಧ್ಯದಲ್ಲಿ ಸನಕಾದಿಗಳಿಗೆ 
ಹೇಳಿದ್ದೆ ॥ ೧೩-೧೪ ॥ 

ಉದ್ದವನು ಕೇಳಿದನು - ಕೇಶವಾ | ನೀನು ಈ ಯೋಗವನ್ನು 
ಸನಕಾದಿಗಳಿಗೆ ಎಂದು, ಯಾವ ವಿಧದಿಂದ ಉಪದೇಶಿಸಿದ್ದೆ 
ಅದನ್ನು ವಿವರವಾಗಿ ಕೇಳಲು ನಾನು ಬಯಸುತ್ತೇನೆ. ॥ ೧೫ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧ್ಭವಾ | 
ಸನಕಾದಿಗಳು ಬ್ರಹ್ಮನ ಮಾನಸಪುತ್ರರಾಗಿದ್ದಾರೆ. ಅವರು ಒಮ್ಮೆ 
ತಮ್ಮ ತಂದೆಯ ಬಳಿ ಯೋಗದ ಸೂಕ್ಷ್ಮ ಮತ್ತು ಅಂತಿಮ 
ಸೀಮೆಯ ಕುರಿತು ಪ್ರಶ್ನಿಸಿದರು. ಆ ಪ್ರಶ್ನೆ ಹೀಗಿತ್ತು -॥ ೧೬ ॥ 





13 ಅಧ್ಯಾಯ] 


ಏಕಾದಶ ಸೃಂಧ 671 





ಸನಕಾದಯ ಊಟುಃ 


ಗುಣೇಷ್ಟಾವಿಶತೇ ಚೇತೋ ಗುಣಾಶ್ಚೇತಸಿ ಚ ಪ್ರಭೋ । 
ಕಥಮನ್ಯೋನ್ಯಸಂತ್ಯಾಗೋ ಮುಮುಕ್ಟೋರತಿತತೀರ್ಷೋಃ 
Wl ೧೭ 11 


ಶ್ರೀಭಗವಾನುವಾಚ 
ಏವಂ ಪೃಷ್ಟೋ ಮಹಾದೇವಃ ಸ್ವಯಂಭೂರ್ಭೂತಭಾವನಃ । 
ಧ್ಯಾಯಮಾನಃ ಪ್ರಶ್ನಬೀಜಂ ನಾಭ್ಯಪದ್ಯತ ಕರ್ಮಧೀಃ 
11 ೧೮ | 


ಸ ಮಾಮಚಿಂತಯದ್ದೇವಃ ಪ್ರಶ್ನಪಾರತಿತೀರ್ಷಯಾ | 
ತಸ್ಯಾಹಂ ಹಂಸರೂಪೇಣ ಸಕಾಶಮಗಮಂ ತಡಾ 
|| OF || 


ದೃಷ್ಟ್ಯಾ ಮಾಂ ತ ಉಪದ್ರಜ್ಯ ಕೃತ್ವಾ ಪಾದಾಭಿವಂದನಮ್‌ । 
ಬ್ರಹ್ಮಾಣಮಗ್ರತಃ ಕೃತ್ವಾ ಪಪ್ರಚ್ಚು ಕೋ ಭವಾನಿತಿ 


Il ೨೦ ॥ 
ಇತ್ಯಹಂ ಮುನಿಭಿಃ ಪೃಷ್ಟಸ್ಪತ್ವಚಿಜ್ಞಾಸುಭಿಸ್ತದಾ । 
ಯದವೋಚಮಹಂ ತೇಭ್ಯಸದುದ್ದವ ನಿಬೋಧ ಮೇ 

11 ೨೧ ॥ 


ವಸ್ತುನೋ ಯದ್ಯನಾನಾತ್ಚಮಾತ್ಮನಃ ಪ್ರಶ್ನ ಈದೃಶಃ । 
ಕಥಂ ಘಟೇತ ವೋ ವಿಪ್ರಾ ವಕ್ಕುರ್ವಾ ಮೇ ಕ ಆಶ್ರಯ: 
WW 2೨ ॥ 


ಪಂಚಾತ್ಮಕೇಷು ಭೂತೇಷು ಸಮಾನೇಷು ಚ ವಸ್ತುತಃ | 
ಕೋ ಭವಾನಿತಿ ವಃ ಪ್ರಶ್ನೋ ವಾಚಾರಂಭೋ ಹ್ಯನರ್ಥಕ: 
Il 24 Il 


ಮನಸಾ ವಚಸಾ ದೃಷ್ಟ್ವಾ ಗೃಹ್ಯತೇಶನ್ಕೆ ಅರಪೀಂದ್ರಿಯ್ಸೆಃ । 
ಅಹಮೇವ ನ ಮತ್ತೋಠ5 ನ್ಯದಿತಿ ಬುದ್ಧ 'ಡಮಂಜಸಾ 
॥| ೨೪ || 


ಗುಣೇಷ್ವಾವಿಶತೇ ಚೇತೋ ಗುಣಾಶ್ನೇತಸಿ ಚ ಪ್ರಜಾಃ । 
ಜೀವಸ್ಯ ದೇಹ ಉಭಯಂ ಗುಣಾಶ್ಚೇತೋ ಮದಾತ್ಮನಃ 
॥ ೨೫ ॥ 


ಸನಕಾದಿಗಳು ಬ್ರಹ್ಮದೇವರಲ್ಲಿ ಕೇಳಿದರು - ಅಪ್ಪಾ! 
ಸ್ವಭಾವತಃ ಚಿತ್ತವು ವಿಷಯಗಳಲ್ಲಿ ಆಸಕ್ಕವಾಗಿ ಅವುಗಳಲ್ಲಿ ಸೇರಿ 


| ಕೊಳ್ಳುತ್ತದೆ. ಮತ್ತು ಚಿಂತನದಿಂದ ಗುಣಗಳು ಚಿತ್ತದಲ್ಲಿ ಸೇರಿ 


ಕೊಂಡು ಬಿಡುತ್ತವೆ. ಹೀಗೆ ಗುಣಗಳು ಮತ್ತು ವಿಷಯಗಳು 
ಪರಸರ ಒಂದರೊಳಗೊಂದು ಬೇರ್ಪಡಿಸುವುದು ಹೇಗೆ ॥ ೧೭॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧವನೇ | 
ಸನಕಾದಿಗಳು ಲೋಕಪಿತಾಮಹ ದೇವಶಿರೋಮಣಿ ಭೂತಭಾವನ 
ಸ್ವಯಂಭೂ ಬ್ರಹ್ಮದೇವರ ಬಳಿ ಈ ರೀತಿಯಾಗಿ ಪ್ರಶ್ನಿಸಿದರು. 
ಆದರೆ ಬ್ರಹ್ಮದೇವರ ಬುದ್ಧಿಯು ಕರ್ಮಗಳಲ್ಲೇ ತೊಡಗಿದ್ದರಿಂದ 
ಅವರು ಆ ಪ್ರಶ್ನೆಯ ಜೀಜವನ್ನು ತಿಳಿಯದೆ ಹೋದರು ಮತ್ತು 
ಯಾವ ಉತ್ತರವನ್ನು ಕೊಡದಾದರು. ॥ ೧೮ ॥ ಪ್ರಶ್ನೆಯ ಅಭಿ 
ಪ್ರಾಯವನ್ನು ಅರಿಯಲು ಬ್ರಹ್ಮದೇವರು ನನ್ನನ್ನು ಸ್ಮರಿಸಿದರು. ಆಗ 
ನಾನು ಹಂಸರೂಪದಿಂದ ಅವರ ಮುಂದೆ ಪ್ರಕಟನಾದೆ. ॥ ೧೯ ॥ 
ಆಗ ಆ ಸನಕಾದಿಗಳು ನನ್ನನ್ನು ನೋಡಿ ಬ್ರಹ್ಮನನ್ನು ಮುಂದೆ 
ಮಾಡಿಕೊಂಡು ನನ್ನ ಬಳಿಗೆ ಬಂದು ನಮಸ್ಕರಿಸಿ. “ನೀವು 
ಯಾರು?" ಎಂದು ಕೇಳತೊಡಗಿದರು - ಎಲ್ಫೆ ಉದ್ದವನೇ! ಆ 
ಸನಕಾದಿ ಮುನಿಗಳು ತತ್ತ್ವದ ವಿಷಯದಲ್ಲಿ ತಿಳಿಯಲೆಂದೇ 
ಬಂದಿದ್ದರು. ಆದ್ದರಿಂದ ನಾನು ಅವರಿಗೆ ಏನು ಹೇಳಿದೆನೋ 
ಅದನ್ನುಕೇಳು-॥ ೨೦-೨೧ ॥ ವಿಪ್ರೋತ್ತಮರೇ | ಆತ್ಮನ ವಿಷಯ 
ದಲ್ಲಿ ನಿಮ್ಮಗಳ ಈ ಪ್ರಶ್ನೆ ಇದ್ದರೆ, ಆತ್ಮನಾದರೋ ಒಂದೇ ಆಗಿದೆ. 
ನಿಮ್ಮಲ್ಲಿರುವ ಆತ್ಮನೇ ನನ್ನಲ್ಲಿಯೂ ಇದ್ದಾನೆ. ಆತ್ಮನಲ್ಲದೆ ಬೇರೆ 
ವಸ್ತುವು ಇಲ್ಲವೇ ಇಲ್ಲ ಹೀಗಿರುವಾಗ ನಾನು ಉತ್ತರ ಕೊಡಲಿಕ್ಕಾಗಿ 
ಮಾತಾಡಿದರೆ ಯಾವುದರ ಆಧಾರವನ್ನು ಪಡೆದು ಮಾತಾ 
ಡಲೀ? ॥ ೨೨॥ 

ಪಂಚಭೂತಾತ್ಮಕ ತತ್ತ್ವವು ಎಲ್ಲ ಪ್ರಾಣಿಗಳಲ್ಲಿ ಸಮಾನ 
ವಾಗಿದೆ, ಆದ್ದರಿಂದ ನೀವು “ಕೋ ಭವಾನ್‌'' ಎಂದು ಪ್ರಶ್ನಿಸಿ 
ದುದು ಕೇವಲ ವಾಣಿಯ ವ್ಯವಹಾರವಾಗಿದೆ. ತಾತ್ತ್ವಿಕ ಅರ್ಥ 


| ದಿಂದ ರಹಿತವಾಗಿದೆ. ॥ ೨೩ ॥ ಮನಸಿನಿಂದ, ವಾಣಿಯಿಂದ, 


ದೃಷ್ಟಿಯಿಂದ ಅಥವಾ ಬೇರೆ ಇಂದ್ರಿಯಗಳಿಂದ ಏನೆಲ್ಲ ನೋಡಲು 
ಕೇಳಲು, ಚಿಂತಿಸಲು ಬರುತ್ತದೋ, ಅದೆಲ್ಲ '"ನಾನೇ ಆಗಿದ್ದೇನೆ, 
ನಾನಲ್ಲದೆ ಬೇರೆ ಏನೂ ಇಲ್ಲ” ಎಂದು ನೀವು ನಿಶ್ಚಯವಾಗಿ 


| ಅರಿತುಕೊಳ್ಳಿರಿ. | ೨೪॥ ಮಕ್ಕಳಿರಾ | ವಾಸ್ತವಿಕ ರೂಪದಿಂದ 


ಜೀವಿಯು ನನ್ನದೇ ಸ್ವರೂಪವಾಗಿದ್ದಾನೆ, ಆದರೆ ಅತೀವ ಆಸಕ್ತಿಯ 
ಕಾರಣ ಚಿತ್ತವು ಗುಣಗಳಲ್ಲಿ ಪ್ರವೇಶಿಸಿ, ಅವುಗಳ ಸತತ ಚಿಂತನೆ 
ಯಿಂದ ಆ ಗುಣಗಳು ಚಿತ್ತದಲ್ಲಿ ಆಳವಾಗಿ ಹೊಕ್ಕವು. ಹೀಗೆ ಈ 


| ಗುಣಮಯ ಮತ್ತು ಚಿತ್ರಮಯ ಎರಡೂ ದೇಹಗಳು ಜೀವಿಯ 


ಉಪಾಧಿಯಾಗಿದೆ. (ಗುಣಗಳಿಂದ ಉಂಟಾದ ಸ್ಫೂಲಶರೀರ 
ಹಾಗೂ ಚಿತ್ತದಿಂದ ಉಂಟಾದ ಸೂಕ್ಷ್ಮ ಶರೀರವಾಗಿದೆ.) ಅನಾತ್ಮ 
ಪದಾರ್ಥಗಳಲ್ಲಿ ಆಸಕ್ತಿಯನ್ನಿರಿಸಿ ಜೀವಿಯು ಕರ್ಮಗಳಲ್ಲಿ ಸಿಕ್ಕಿ 
ಕೊಳ್ಳುವನು. ವಾಸನಾಮಯ ಕಾರಣಶರೀರವನ್ನು ನಿರ್ಮಿಸಿ 
ಕೊಳ್ಳುವನು. ಇದೆಲ್ಲವೂ ಅಜ್ಞಾನದ ಕಾರಣವೇ ಆಗಿದೆ. ॥ ೨೫ ॥ 


ವರ್ತ್‌ 


672 


ಶ್ರೀಮದ್ಭಾಗವತ 


[ಅಧ್ಯಾಯ 13 





ಗುಣೇಷು ಚಾವಿಶಚ್ಚಿತ್ತಮಭೀಕ್ಷ್ಮಂ ಗುಣಸೇವಯಾ | 
ಗುಣಾಶ್ಚ ಚಿತ್ರಪ್ರಭವಾ ಮದ್ರೂಪ ಉಭಯಂ ಹ 
11 ೨೬॥ 


ಜಾಗ್ರತಪ್ಪಃ ಸುಷುಪ್ತಂ ಚ ಗುಣಿತೋ ಬುದ್ಧಿವೃತ್ತಯಃ । 
ತಾಸಾಂ ವಿಲಕ್ಷಣೋ ಜೀವಃ ಸಾಕ್ಸಿತ್ಸೇನ ವನಿಶ್ಚಿತಃ 
w 

॥ ೨೭॥ 


ಯರ್ಹಿ ಸಂಸೃತಿಬಂಧೋ5ಯಮಾತ್ಮನೋ ಗುಣವುತ್ತಿದ; । 
ಮಯಿತುರ್ಯೆೇ ಸ್ಡಿತೋ ಜಹ್ಯಾತ್ಪಾ ಗಸ್ತದ್ದುಣಚೇತಸಾಮ್‌ 
|| 26 1 


ಅಹಂಕಾರಕ್ಕತಂ ಅಂಧಮಾತ್ಸನೋತ ರ್ಥವಿಪರ್ಯಯಮ್‌ । 
ವಿದ್ದಾನ್‌ ನಿರ್ವಿದ್ಯ ಸಂಸಾರಚೀತಾಂ ತುರ್ಯೇ ಸ್ಥಿತಸ ಕ್ಯಜೇತ್‌ 
I ೨೯ ॥ 


ಯಾವನ್ನಾನಾರ್ಥಧೀಃ ಪುಂಸೋ ನ ನಿವರ್ತೇತ ಯುಕ್ತಿಭಿಃ । 
ಜಾಗರ್ತ್ಯಪಿ ಸ್ಥಫನ್ನಜ್ಞೂ ಸ್ಪನ್ನೇ ಜಾಗರಣಂ ಯಥಾ 
11೩೦ ॥ 


ಆಸತ್ರಾ ಫಾತನೋತನ್ಯೇಷಾಂ ಭಾವಾನಾಂ ತತ್ಯತಾ ಭಿದಾ | 
ಗತಯೋ ಹೇತವಶ್ಚಾಸ್ಯ ಮೃಷಾ ಸ್ಪಷ್ಟದ್ಧಶೋ ಯಥಾ 
11 ೩೧ 11 


ಯೋಜಾಗರೇ ಬಹಿರನುಕ್ನಣಧರ್ಮಿಣೋರರ್ಥಾನ್‌ 
ಭುಂಕ್ಳೇ ಸಮಸ್ತಕರಣೈರ್ಹೃದಿ ತತ್ತದ್ಧಕ್ಷಾನ್‌ । 

ಸ್ವಪ್ನೇ ಸುಷುಪ್ರ ಉಪಸಂಹರತೇ ಸ ಏಕಃ 
ಸ್ಮೃತ್ಯನ್ಹಯಾತ್ರ್ವಿ ಗುಣಪ್ಪತ್ತಿದ್ಧಗಿಂದ್ರಿಯೇಶಃ ॥ ೩೨ ॥ 


ಮೇಲಿಂದ-ಮೇಲೆ ವಿಷಯಗಳನ್ನು ಸೇವಿಸುತ್ತಾ ಇರುವುದರಿಂದ 
ಚಿತ್ರವು ಆ ವಿಷಯಗಳಲ್ಲಿ ಸೇರಿಕೊಳ್ಳುವುದು. ಈ ವಿಷಯಗಳು 
ಚಿತ್ತವು ಸಂಕಲ್ಪ-ವಿಕಲ್ಪ ಮಾಡುವುದರಿಂದಲೇ ಉತ್ಪನ್ನವಾಗುತ್ತವೆ. 
ಸಾಧಕನು ಮದ್ರೂಪನಾಗಿ ಚಿತ್ರವು ಅಲೆಯುವುದನ್ನು ಹಾಗೂ 
ವಿಷಯಗಳ ಚಿಂತನೆಯನ್ನು ಬಿಟ್ಟುಬಿಡಬೇಕು. ॥ ೨೬ ॥ ಜಾಗ್ರತ್‌, 
ಸ್ವಪ್ನ, ಸುಷುಪ್ತಿ ಇವು ಮೂರು ಕ್ರಮಶಃ ಸಾತ್ರ್ಮಿಕ ರಾಜಸ, 


| ತಾಮಸ ಮೂರೂ ಗುಣಗಳ ಕಾರಣ ಬುದ್ಧಿಯದೇ ವೃತ್ತಿಗಳಾಗಿವೆ. 


ಜೀವಿಯು ಇವೆಲ್ಲವುಗಳ ಸಾಕ್ಷಿಯಾಗಿದ್ದಾನೆ. ಅವನು ಮೂರೂ 
ಅವಸ್ಥೆಗಳಿಂದ ಅತೀತನಾಗಿದ್ದಾನೆ. ಹೀಗೆ ಸಿದ್ಧಾಂತರೂಪದಿಂದ 
ತಿಳಿಯಲಾಗಿದೆ. ॥ ೨೭ ॥ ಈ ಚಿತ್ರವೇ ಸಂಕಲ್ಪ-ವಿಕಲ್ಲಗಳ 
ಮೂಲಕ ಅನೇಕ ವೃತ್ತಿಗಳನ್ನು ಉಂಟುಮಾಡಿ ಆತ್ಮನನ್ನು ಮೂರೂ 
ಗುಣಗಳಲ್ಲಿ ಅಲೆಯುವಂತೆ ಮಾಡುತ್ತದೆ. ಇದೇ ಆತ್ಮನ 
ಬಂಧನವಾಗಿದೆ. ಆದ್ದರಿಂದ ಸಾಧಕನು ತುರೀಯ ಅವಸ್ಥೆಯಲ್ಲಿ 
ಸ್ಥಿತನಾಗಿ ಗುಣ ಮತ್ತು ಚಿತ್ರ ಎರಡನ್ನೂ ತ್ಯಜಿಸಬೇಕು. ॥ 2೮ ॥ 
“ನಾನು-ನನ್ನದು”. ಹೀಗೆ ಅಹಂಕಾರ ಪಡುವುದರಿಂದಲೇ 
ಬಂಧನವಾಗುತ್ತದೆ. ಅದು ಆತ್ಮನನ್ನು ತಾತ್ತ್ವಿಕ ಅರ್ಥದಿಂದ 
ವಿಪರೀತವಾಗಿಸುತ್ತದೆ. ವಿದ್ವಾಂಸನು ಇವುಗಳಿಂದ ವಿರಕ್ತನಾಗಿ 
ಪ್ರಾಪಂಚಿಕ ಚಿಂತೆಯನ್ನು ಬಿಟ್ಟುಬಿಡಬೇಕು. ತನ್ನ ತುರೀಯ 
ಸ್ವರೂಪದಲ್ಲಿ ಸ್ಥಿತನಾಗಿರಬೇಕು. ॥ ೨೯॥ ಈ ನಾನಾತ್ಸದ 
ಭ್ರಮೆಯನ್ನು ಯುಕ್ತಿಗಳ ಮೂಲಕ ಮನುಷ್ಯನು ನಾಶಮಾಡುವ 
ತನಕ ಅವನು ಎಚ್ಚರವಾಗಿದ್ದರೂ ಅಜ್ಞಾನ ನಿದ್ದೆಯಲ್ಲಿ 
ಮಲಗಿಯೇ ಇರುತ್ತಾನೆ. ಸ್ಪಪ್ಪಪ್ರಪಂಚದಲ್ಲಿ ಅಜ್ಞಾಧಿಯು 
ಸುಖೀ-ದುಚಿರಿಯಾಗುವಂತೆ, ಅವನು ಜಾಗ್ರತ್‌ನಲ್ಲಿಯೂ 
ಪ್ರಪಂಚದ ಅಸ್ತಿತ್ವವನ್ನು ಸ್ವೀಕರಿಸಿ ಸುಖೀ-ದುಃಖಯಾಗುತ್ತಾ 
ಇರುತ್ತಾನೆ. ॥ ೩೦ ॥ ನಿಜವಾಗಿ ಆತ್ಮನ ಹೊರತು ಬೇರೆ 
ಯಾವುದಕ್ಕೂ ಅಸ್ತಿತ್ವವಿಲ್ಲ ಸ್ವಷ್ಠನೋಡುವವನ ಎಲ್ಲ ಕ್ರಿಯೆಗಳು 
ಮಿಠ್ಕೆಯಾಗಿರುವಂತೆ, ಅಜ್ಞಾನಿಯ ಎಲ್ಲ ಕ್ರಿಯೆಗಳು - ಅವುಗಳ 
ಕಾರಣ ಮತ್ತು ಅವುಗಳಲ್ಲಿ ಭೇದಬುದ್ದಿ - ಇವೆಲ್ಲವೂ ಮಿಥ್ಕೆಯೇ 
ಆಗಿದೆ. (ಜ್ಞಾನ ಉಂಟಾದಾಗಲೇ ಶ್ರ ನಾನಾತ್ವದ ಭ್ರಮೆಯು 
ಹೊರಟುಹೋಗುತ್ತದೆ.) ॥ ೩೧ ॥ 
ಬಾಹ್ಯವಿಷಯಗಳೆಲ್ಲ ಪ್ರತಿಕ್ಷಣ ಪರಿವರ್ತನಶೀಲವಾಗಿವೆ. 
ಇಂತಹ ನಾಶವುಳ್ಳ, ಕ್ಷಣಭಂಗುರವಾದ ವಿಷಯಗಳನ್ನು ಇಂದ್ರಿಯ 
ಗಳ ಮೂಲಕ ಜಾಗ್ರದವಸ್ಥೆಯಲ್ಲಿ ಉಪಭೋಗಿಸುವವನೇ 
ಸ್ವಪ್ನಾವಸ್ಥೆಯಲ್ಲಿಯೂ ಅವನ್ನು ಭೋಗಿಸುತ್ತಿರುತ್ತಾನೆ, ಆದರೆ 
ಗಾಢವಾದ ನಿದ್ದೆಯಲ್ಲಿ ಇವೆಲ್ಲವೂ ಅಳಿದುಹೋಗುತ್ತವೆ. ಹೀಗೆ ಈ 
ಮೂರೂ ಅವಸ್ಥೆಗಳನ್ನು ಅನುಭವಿಸುವ ಸಾಕ್ಷಿ ಚೇತನ ಆತ್ಮನು 
ಒಂದೇ ಆಗಿದ್ದಾನೆ. ಅವನು ಮೂರೂ ಅವಸ್ಥೆಗಳನ್ನು ಅರಿಯುವ 
ವನಾಗಿದ್ದಾನೆ. ಮೂರು ಗುಣಗಳ ವೃತ್ತಿಗಳನ್ನು ನೋಡುವವನಾಗಿ 
ದ್ದಾನೆ. ॥ ೩೨ ॥ ಈ ಮನಸ್ಸಿನ ಮೂರು ಅವಸ್ಥೆಗಳು ಗುಣಗಳ 
ಕಾರಣದಿಂದಲೇ ಉಂಟಾಗಿವೆ. ಅದು ನನ್ನ ಮಾಯೆಯ ಮೂಲಕ 
ನನ್ನಲ್ಲೇ ಕಲಿತವಾಗಿವೆ. ಈ ಅವಸ್ಥೆಗಳು "ನಾನು-ನನ್ಗದು' ಎಂಬ 
ಭಾವನೆಯಿಂದಲೇ ಉಂಟಾಗಿವೆ ಹೀಗೆ ವಿಚಾರಗೈದು ಈ ಎಲ್ಲ 


fe gg 


Fs 


13 ಅಧ್ಯಾಯ] 


ಏಕಾದಶ ಸಂಧ 673 





ಏವಂ ವಿಮೃಶ್ಯ ಗುಣತೋ ಮನಸಸ್ತ್ರ್ಯವಸ್ಥಾ 
ಮನ್ಮಾಯಯಾ ಮಯಿ ಕೃತಾ ಇತಿ ನಿಶ್ಚಿತಾರ್ಥಾ: । 

ಸಂಭಿದ್ಯ ಹಾರ್ದಮನುಮಾನಸದುಕ್ತಿತೀಕ್ಷ್ಯ- 
ಜ್ಞಾನಾಸಿನಾ ಭಜತ ಮಾಖಿಲಸಂಶಯಾಧಿಮ್‌ ॥ ೩೩ ॥ 


ಈಕ್ಷೇತ ವಿಭ್ರಮಮಿದಂ ಮನಸೋ ವಿಲಾಸಂ 
ದೃಷ್ಟಂ ವಿನಷ್ಠಮತಿಲೋಲಮಲಾತಚಕ್ರಮ್‌ 

ವಿಜ್ಞಾನಮೇಕಮುರುಧೇವ ವಿಭಾತಿ ಮಾಯಾ 
ಸ್ಪಪಸಿಧಾ ಗುಣವಿಸರ್ಗಕೃತೋ ವಿಕಲ್ಪ ॥ ೩೪ ॥ 


" ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತತೃಷ್ಠ- 


ಸ್ಪೂಷ್ಟೀಂ ಭವೇನ್ನಿಜಸುಖಾ ನುಭವೋ ನಿರೀಹಃ 
ಸಂದೃಶ್ಯತೇ ಕ್ವಚ ಯದೀದಮವಸ್ತುಬುದ್ಹ್ಯಾ 
ತ್ಯಕ್ಕಂ ಭ್ರಮಾಯ ನ ಭವೇತ್‌ ಸ್ಕೃತಿರಾನಿಪಾತಾತ್‌ ॥ ೩೫ ॥ 


ದೇಹಂ ಚ ನಶ್ಚರಮವಸ್ಥಿತಮುತ್ಟಿತಂ ವಾ 
ಸಿದ್ಧೋನಪಶೃತಿ ಯತೋತಧ್ಯಗಮತ್‌ ಸ್ಮರೂಪಮ್‌ | 
ದೈವಾದಹೇತಮುತ ದೈವವಶಾದುಪೇತಂ 
ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧಃ ॥ ೩೬ ॥ 


ದೇಹೋತಪಿ ದೈವವಶಗಃ ಖಲು ಕರ್ಮ ಯಾವತ್‌ 
ಸ್ವಾರಂಭಕಂ ಪ್ರತಿಸಮೀಕ್ಷತ ಏವ ಸಾಸು: । 
ತಂ ಸಪ್ರಪಂಚಮಧಿರೂಢಸಮಾಧಿಯೋಗಃ 
ಸ್ಟಾಪಂ ಪುನರ್ನ ಭಜತೇ ಪ್ರತಿಬುದ್ಧವಸ್ತುಃ ॥ ೩೭ ॥ 





| ಸಂಶಯಗಳ ಆಧಾರಸ್ವರೂಪ ಅಹಂಭಾವವನ್ನು ಅನುಮಾನ 


ಪ್ರಮಾಣದ ಮೂಲಕ, ಸಂತರವಾಣಿಗಳ ಮೂಲಕ, ಹರಿತವಾದ 
ಜ್ಞಾನರೂಪೀ ಖಡ್ಗದಿಂದ ಚೆನ್ನಾಗಿ ಕತ್ತರಿಸಿ, ತನ್ನ ಹೃದಯದಲ್ಲೇ 
ಸ್ಥಿತನಾದ ಪರಮಾತ್ಮನಾದ ನನ್ನನ್ನು ಭಜಿಸಬೇಕು. ॥ ೩.೩, ॥ 
ಕಂಡುಬರುವ ಈ ಪ್ರಪಂಚವೆಲ್ಲವೂ ಮನಸಿನ ವಿಲಾಸಮಾತ್ರವಾಗಿದೆ, 
ಭ್ರಮೆಯಾಗಿದೆ, ಅತಿ ಚಂಚಲವಾಗಿದೆ. ಇದರ ಗತಿಯನ್ನು ಯಾರೂ 
ತಿಳಿಯಲಾರದಷ್ಟು ವೇಗವಾಗಿ ಇದು ಚಕ್ರದಂತೆ ಸುತ್ತುತ್ತಾ ಇದೆ. 
ಇದು ನಾಶವುಳ್ಳದ್ದು , ಕ್ಷಣಭಂಗುರವಾಗಿದೆ. ವಿಜ್ಞಾನ ಅರ್ಥಾತ್‌ 
ಏಕಮಾತ್ರ ಪರಮಾತ್ಮನೇ ಸಗುಣ- ನಿರಾಕಾರರೂಪದಿಂದ ಅನೇಕ 
ರೂಪಗಳಾಗಿ ಪ್ರಕಾಶಿಸುತ್ತಿರುವನು ಆದರೆ ಅವನು ಕಂಡು 
ಬರುವುದಿಲ್ಲ ಅವನ ಮಾಯೆಯೇ ಅನೇಕ ರೂಪಗಳನ್ನು ಧರಿಸಿ 
ಕೊಂಡು ಕಾಣುತ್ತಿದ್ದಾಳೆ. ಆ ಮಾಯೆಯು ಸ್ವಪ್ಪದಂತೆ ಮಿಡ್ಕೆಯೇ 
ಆಗಿದೆ. ಮೂರೂ ಗುಣಗಳ ಸೃಷ್ಟಿಯ ಕಾರಣದಿಂದಲೇ ಈ 
ಭೇದ-ಭ್ರಮೆ ಉಂಟಾಗುತ್ತದೆ. ಅದು ಅಜ್ಞಾನದಿಂದಲೇ ಕಲಿತ 
ವಾಗಿದೆ. ॥ ೩೪ ॥ ಸಾಧಕನು ತೃಷ್ಣಾರಹಿತನಾಗಿ ವಿಷಯಗಳಿಂದ 
ದೃಷ್ಟಿಯನ್ನು ತೊಡೆದು ಅಂತರ್ಮುಖಿ ಯಾಗಬೇಕು. ಪೂರ್ಣವಾಗಿ 
ಉಪರಮನಾಗಬೇಕು. ತನ್ನ ಆತ್ಮಾನಂದದಲ್ಲೇ ಮಗ್ಗನಾಗಿದ್ದು 
ಯಾವುದೇ ಕಾಮನೆಯನ್ನು ಮಾಡಬಾರದು. ಏನಾದರೂ 
ಕಂಡುಬಂದರೆ ಇದು ನಿಜವಲ್ಲ ಮಾಯೆಯಾಗಿದೆ, ಇದರಿಂದ 
ನನಗೇನು ಮಾಡುವುದಿದೆ ? ಎಂದು ಅರಿತುಕೊಂಡು, ಆದರ 


| ಕಡೆಯಿಂದ ಮುಖ ತಿರುಗಿಸಿಕೊಂಡರೆ ಭ್ರಮೆ ಆಗಲಾರದು. 


ಶಾರೀರಿಕ ವ್ಯವಹಾರದ ಸಂಸ್ಕಾರವಾದರೋ ಅವನ ಶರೀರವಿರುವ 
ತನಕ ಇದ್ದೀತು. ॥ ೩೫ ॥ ಸ್ವಸ್ವರೂಪವನ್ನು ಪಡೆದುಕೊಂಡ ಇಂತಹ 
ಸಿದ್ಧನಿಗೆ ಈ ನಶ್ವರದೇಹ ಕುಳಿತಿದೆ, ಅಥವಾ ನಿಂತಿದೆ ಎಂಬುದು 
ಅರಿವಿರುವುದಿಲ್ಲ ಶರೀರದ ಮೇಲೆ ವಸ್ತವಿದೆ ಅಥವಾ ಇಲ್ಲ 
ಎಂಬುದೂ ತಿಳಿಯುವುದಿಲ್ಲ ಮದಿರೆಯಿಂದ ಮದಮತ್ತನಾದ 
ವನಿಗೆ ತಮೋಗುಣದ ಪ್ರಭಾವದಿಂದ ಏನೂ ತಿಳಿಯುವುದಿಲ್ಲ 
ಆದರೆ ಜ್ಞಾನಿಗಾದರೋ ತನ್ನ ತುರೀಯ ಶುದ್ಧಸ್ವರೂಪದಲ್ಲೇ ಸಿತಿ 
ಇರುತ್ತದೆ. ಇದರಿಂದ ಅವನಿಗೆ ಜಗತ್ತಿನ ಯಾವ ಎಚ್ಚರವೂ 
ಇರುವುದಿಲ್ಲ ॥ ೩೬ ॥ 

ದೇಹವು ಪ್ರಾರಬ್ಧಕ್ರಧೀನವಾದ ಕಾರಣ ಶರೀರವನ್ನು ದೊರಕಿ 
ಸುವ ಕರ್ಮವು ಶೇಷವಾಗಿರುವ ತನಕ ಇವನು ಪ್ರಾಣಗಳ ಸಹಿತ 
ಬಿದ್ದುಹೋಗಲು ನಿರೀಕ್ಷಿಸುತ್ತಾನೆ. ಸಮಾಧಿಯಲ್ಲಿ ಅವನ ಸ್ಥಿತಿ 
ದೃಢವಾಗಿ ಇರುತ್ತದೆ, ಮತ್ತೆ ಅವನು ಪ್ರಪಂಚದಿಂದ ಅರ್ಥಾತ್‌ 
ಗುಣಗಳ ಕಾರ್ಯರೂಪೀ ದೇಹವನ್ನು ಸ್ವೀಕರಿಸುವುದಿಲ್ಲ 
ರುವನು. ಸ್ವಪ್ಪದಿಂದ ಎಚ್ಚತ್ತವನು ಸ್ವಪ್ನದ ಮಾತನ್ನು ಸ್ವೀಕರಿಸ 
ದಂತೆ ಮತ್ತೆ ಅವನು ಈ ಅಜ್ಞಾನವನ್ನು ಸ್ವೀಕರಿಸುವುದಿಲ್ಲ ಅವನ 
ಸ್ಥಿತಿ ಪರಮಾತ್ಮನಲ್ಲಿ ದೃಢವಾಗಿ ಆಗಿರುತ್ತದೆ. ॥ ೩೭ ॥ 


674 ಶ್ರೀಮದ್ಭಾಗವತ | ಅಧ್ಯಾಯ 14 
ಮಯ್ಯತದುಕ್ಕಂ ವೋ ವಿಪ್ರಾ ಗುಹ್ಯಂ ಯತ್ಪಾಂಖ್ಯಯೋಗಯೋಃ। ಎಲ್ಯ ಬ್ರಾಹ್ಮಣರೇ । ನಾನು ಸಾಂಖ್ಯ ಮತ್ತು ಯೋಗದ 
ಜಾನೀತಮಾ55ಗತಂ ಯಜ್ಞಂ ಯುಷ್ಥದ್ವರ್ಮವಿವಕ್ಚಯಾ ಮ ತಿಳಿಸಿದ ಮಾತನ್ನು ನಿಮ್ಮಗಳಿಗೆ ಹೇಳಿರು 

| ॥ ೩೮ ॥ | ವೆನು. ನೀವುಗಳು ಮೋಕ್ಷಧರ್ಮದ ವಿಷಯದಲ್ಲಿ ಅರಿಯಲು 


ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತಸ್ಥರ್ಶಸ್ಯ ತೇಜಸಃ । 
ಪರಾಯಣಂ ದ್ವಿಜಶ್ರೇಷ್ಠಾಃ ಶ್ರಿಯಃ ಕೀರ್ತೇರ್ದಮಸ್ಕ ಚ 
೩೯ ॥ 


ಮಾಂ ಭಜಂತಿ ಗುಣಾಃ ಸರ್ವೇ ನಿರ್ಗುಣಂ ನಿರಪೇಕ್ಸಕಮ್‌ I 


ಸುಹೃದಂ ಪಿಭಘಸಣ್ಟಾನಂ ಸಾಮ್ಮಾಸಂಗಾದಯೋತ ಗುಣಾಃ 


|| ೪೦ || 


ಇತಿ ಮೇ ಛಿನ್ನಸಂದೇಹಾ ಮುನಯಃ ಸನಕಾದಯಃ | 
ಸಭಾಜಯಿತ್ವಾ ಪರಯಾ ಭಕ್ಷಾ ಕ್ಯಗೃಣತ ಸಂಸ್ತ್ರವೈ: 
11 ೪೧) I 


ತೈರಹಂ ಪೂಜಿತಃ ಸಮ್ಯಕ್‌ ಸಂಸ್ತುತಃ ಪರಮರ್ಷಿಭಿಃ । 
ಪ್ರತ್ಯೇಯಾಯ, ಸಂ ಧಾಮ ಪಶ್ಯತಃ ಪರಮೇಷ್ಠಿನಃ 
11 ೪೨ 


ಬಯಸಿದ್ದೀರಿ. ಅದನ್ನು ನಾನು ನಿಮಗೆ ಹೇಳಿದೆ. ರೂಪೀ 
ಭಗವಂತನಾದ ಸ್ವಯಂ ನಾನೇ ಹಂಸರೂಪದಿಂದ ನಿಮ್ಮಗಳಿಗೆ 
ಉಪದೇಶಿಸಲು ಬಂದಿರುವೆನು. ಹೀಗೆ ನೀವೆಲ್ಲ ತಿಳಿಯಿರಿ, ॥ ೩೮॥ 
ಎಲ್ಲೆ ಶ್ರೇಷ್ಠ ಬ್ರಾಹ್ಮಣರಿರಾ! ಯೋಗ, ಸಾಂಖ್ಯ, ಸತ್ಯ ಯತ, 
ತೇಜ, ಶ್ರೀ, ಕೀರ್ತಿ, ದಮ - ಇವೆಲ್ಲದರ ಆಶ್ರಯಸ್ಥಾನ ನಾನೇ 
ಆಗಿದ್ದೇನೆ. ॥ ೩೯ ॥ ಸಮತೆ ಹಾಗೂ ಅನಾಸಕ್ತಿ ಮುಂತಾದ 
ಇರುವ ಶ್ರೇಷ್ಠ ಗುಣಗಳೆಲ್ಲವೂ ನಿರ್ಗುಣನೂ, ನಿರಪೇಕ್ಷನೂ, 
ಎಲ್ಲರ ಹೇತುರಹಿತ ಸುಹೃದನೂ, ಎಲ್ಲರ ಪ್ರಿಯನೂ, ಪರಮಾತ್ಮ 
ನಾದ ನನ್ನನ್ನು ಭಜಸುತ್ತವೆ. ಇವೆಲ್ಲ ಗುಣಗಳು ನನ್ನಲ್ಲೇ ನಿಶ್ಯವಾಸ 
ವಾಗಿರುವುವು. ॥ ೪೦ ॥ ಈ ರೀತಿ ಸನಕಾದಿ ಮುನಿಗಳ 
ಸಂದೇಹವನ್ನು ದೂರಗೊಳಿಸಿ ಅವರಿಗೆ ನಾನು ಉಪದೇಶ 
ಮಾಡಿದೆ. ಅವರು ಬಹಳ ಸಂತೋಷಗೊಂಡು ಪ್ರೇಮಮಗ್ನರಾಗಿ 
ಸ್ತುತಿಸತೊಡಗಿದರು. ॥ ೪೧ ॥ 

ಈ ಪ್ರಕಾರ ಆ ಸನಕಾದಿ ಯಷಿಗಳು ಮಾಡಿದ ಸ್ತುತಿಯಿಂದ, 
ಪೂಜೆಯಿಂದ ನಾನು ಬಹಳ ಸಮ್ಮಾನಿತನಾಗಿ, ಬ್ರಹ್ಮದೇವರು, 
ಯಷಿಗಳು ನೋಡು-ನೋಡುತ್ತಿರುವಂತೆ ನಾನು ನನ್ನ ಧಾಮಕ್ಕೆ 
ಹೊರಟುಹೋದೆನು. ॥ ೪೨ ॥ 


ಹದಿಮೂರನೆಯ ಅಧ್ಯಾಯವು ಮುಗಿಯಿತು. । ೧೩ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಥಂಧೇ ತ್ರಯೋದಶೋತಧ್ಯಾಯೆಃ॥ ೧೩ ॥ 
———™ ಕ ಅಘಾಟ....... 


ಹದಿನಾಲ್ಕನೆಯ ಅಧ್ಯಾಯ 
ಭಕ್ತಿಯೋಗದ ಮಹಿಮೆ ಹಾಗೂ ಧ್ಯಾನವಿಧಿಯ ವರ್ಣನೆ 


ಉದ್ಧವ ಉವಾಚ 
ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನಃ । 
ತೇಷಾಂ ವಿಕಲಪ್ರಾ ಧಾನ್ಯಮುತಾಹೋ ಏಕಮುಖ್ಯತಾ 
11 ೧ || 
ಭವತೋದಾಹೃತಃ ಸ್ವಾಮಿನ್‌ ಭಕ್ತಿಯೋಗೋತನಪೇಕ್ಸಿತಃ । 
ನಿರಸ್ಕ ಸರ್ವತಃ ಸಂಗಂ ಯೇನ ತ್ತ್ವಯ್ಯಾವಿಶೇನ್ನನಃ 


| ೨ ॥ 
ಶ್ರೀಭಗವಾನುವಾಚ 
ಕಾಲೇನ ನಷ್ಟಾ ಪ್ರಲಯೇ 
ಮಾಣೀಯಂ ವೇದಸಂಜ್ಜಿತಾ 
ಮಯಾತsದೌ ಬ್ರಹ್ಮಣೇ ಪ್ರೋಕ್ತಾ 
ಧರ್ಮೋ ಯಸ್ಯಾಂ ಮದಾತ್ಮಕಃ ॥ ೩ ॥ 


ಉದ್ದವನು ಕೇಳಿದನು - ಶ್ರೀಕೃಷ್ಣಾ! ಬ್ರಹ್ಮವಾದಿ ಮಹಾತ್ಮರು 
ಆತ್ಮಕಲ್ಯಾಣಕ್ಕಾಗಿ ಧ್ಯಾನ ಯೋಗ, ಭಕ್ತಿ, ಕರ್ಮ, ಸಾಂಖ್ಯ 


ಮುಂತಾದ ಅನೇಕ ಸಾಧನೆಗಳನ್ನು ಹೇಳಿರುವರು. ಇವೆಲ್ಲವೂ 
ಮುಖ್ಯವಾಗಿವೆಯೋ ? ಅಥವಾ ಇವುಗಳಲ್ಲಿ ಯಾವುದಾದ 
ರೊಂದು ವಾಗಿದೆಯೇ 9? ॥ ೧ ॥ ಸ್ವಾಮೀ! ನೀನು ಈಗ 
ಭಕ್ಕಿಯೋಗವನ್ನು ನಿರಪೇಕ್ಷ ಮತ್ತು ಸ್ವತಂತ್ರ ಸಾಧನೆಯೆಂದು 
ತಿಳಿಸಿರುವಿ. ಭಕ್ತಿಯ ಮೂಲಕ ಎಲ್ಲ ರೀತಿಯ ಆಸಕ್ತಿ ಅಳಿದು 
ಹೋಗಿ, ಮನಸ್ಸು ನಿನ್ನಲ್ಲಿ ತೊಡಗಿ 'ತದ್ರೂಪವಾಗುತ್ತದೆ ಎಂದು 
ಹೇಳಿದ್ದೀಯೇ. ॥ ೨ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧವಾ | ಈ 
ವೇದವಾಣಿಯು ಕಾಲದ ಮೂಲಕ ಪ್ರಳಯದ ಸಮಯದಲ್ಲಿ 
ಲುಪ್ತವಾಗಿ ಹೋಗಿತ್ತು. ಮತ್ತೆ ಸೃಷ್ಟಿಯ ಸಮಯ ಬಂದಾಗ ನಾನೇ 
ನನ್ನ ಸಂಕಲ್ಪದಿಂದಲೇ ವೇದದ ಜ್ಞಾನವನ್ನು ಬ್ರಹ್ಮನಿಗೆ ಕರುಣಿಸಿದೆ. 
ವೇದದಲ್ಲಿ ನನ್ನ ಭಾಗವತ ಧರ್ಮದ್ದೇ ನಿರೂಪಣೆ ಮಾಡ 
ಲಾಗಿದೆ. ॥ ೩ ॥ 





14 ಅಧ್ಯಾಯ] 


ಏಕಾದಶ ಸೃಂಧ 


675 





ತೇನ ಪ್ರೋಕ್ತಾ ಚ ಪುತ್ರಾಯ ಮನವೇ ಪೂರ್ವಜಾಯ ಸಾ। 
ತತೋ ಭೃಗ್ದಾದಯೋರಗೃಷ್ನನ್ನಪ್ರ ಬಹ್ಮಮಹರ್ಷಯಃ 


| ೪ || 
ತೇಭ್ಯಃ ಪಿತೃಭ್ಯಸ್ತತುತ್ತಾ ದೇವದಾನವಗುಹ್ಯಕಾಃ | 
ಮನುಷ್ಯಾಃ ಸಿದ್ದಗಂಧರ್ವಾಃ ಸವಿದ್ಯಾಧರಚಾರಣಾಃ 

1 ೫ ॥ 


ಕಿಂದೇವಾ: ಕಿಂನರಾ ನಾಗಾ ರಕ್ಷಣಿಂಪುರುಷಾದಯಃ | 
ಬಹ್ವಸ್ರೇಷಾಂ ಪ್ರಕೃತಯೋ ರಜಹತ್ತತಮೋಭುವಃ 
WH ಓ || 


ಯಾಭಿರ್ಭೂತಾನಿ ಭಿದ್ಯಂತೇ ಭೂತಾನಾಂ ಮತಯಸ್ತಥಾ । 
ಯಥಾಪ್ರಕೃತಿ ಸರ್ವೇಷಾಂ ಚಿತ್ರಾ ವಾಚಃ ಸ್ರವಂತಿ ಹಿ 


1 ೭ ॥।. 
ಏವಂ ಪ್ರಕೃತಿವೈಚಿತ್ರ್ಯಾಧ್ವಿದ್ಯಂತೇ ಮತಯೋ ನೃಣಾಮ್‌ । 
ಪಾರಂಪರ್ಯೇಣ ಕೇಷಾಂಚಿತಾಖಂಡಮತಯೋತಪರೇ 

| ಲೆ. || 


ಮನ್ಮಾಯಾಮೋಹಿತಧಿಯಃ ಪುರುಷಾಃ ಪುರುಷರ್ಷಭ | 
ಶ್ರೇಯೋ ವದಂತ್ಯನೇಕಾಂತಂ ಯಥಾಕರ್ಮ ಯಥಾರುಚಿ 
1 ೯ ॥ 


ಧರ್ಮಮೇಕೇ ಯಶಶ್ಚಾನ್ಯೇ ಕಾಮಂ ಸತ್ಯಂ ದಮಂ ಶಮಮ್‌ । 
ಅನ್ಯೇ ವದಂತಿ ಸ ಸ್ವಾರ್ಥ. ವಾ ಬಕರ್ಯಂ' ತ್ಯಾಗಭೋಜನಮ್‌ 
Il ೧೧ I 


ಕೇಚಿದ್ಯಜ್ಞ ತಪೋದಾನಂ ವ್ರತಾನಿ ನಿಯಮಾನ್ಯಮಾನ್‌ । 
ಆದ್ಯಂತವಂತ ಏವೈಷಾಂ ಲೋಕಾಃ ಕರ್ಮವಿನಿರ್ಮಿತಾಃ । 
ದುಃಖೋದರ್ಶಾಸ್ರಮೋನಿಷ್ಯಾ ಕ್ಷುದ್ರಾನಂದಾಃ ಶುಚಾರ್ಪಿತಾಃ 


11 ೧೧ ॥ 
ಮಯ್ಯರ್ಪಿತಾತ್ಮನಃ ಸಭ್ಯ ನಿರಪೇಕ್ಟಸ್ಯ ಸರ್ವತಃ। 
ಮಯಾರತತ್ಥನಾ ಸುಖಂ ಯತ್ನತ್ಯುತ: ಸ್ಯಾದ್ವಿಸಯಾತ್ಮನಾಮ್‌ 

IW ೧೨ 1 


ಬ್ರಹ್ಮನು ತನ್ನ ಜೇಷ್ಠಪುತ್ರನಾದ ಸ್ವಾಯಂಭುವ ಮನುವಿಗೆ ಈ 
ವೇದದ ಜ್ಞಾನವನ್ನು ಕೊಟ್ಟನು. ಅವನಿಂದ ಮತ್ತೆ ಭೃಗುವೇ 
ಮುಂತಾದ ಸಪ್ತ್ಪಬ್ರಹ್ಮರ್ಹಿಗಳು ಗ್ರಹಣಮಾಡಿದರು. ॥ ೪॥ ಆ 
ಸಪ್ತ ಮಹರ್ಷಿಗಳಿಂದ ಅವರ ಪುತ್ರರೂ ಹಾಗೂ ಬೇರೆ ದೇವತೆ 
ಗಳು, ದಾನವರು, ಗುಹ್ಯಕ, ಮನುಷ್ಯ, ಸಿದ್ಧ ಗಂಧರ್ವ, ವಿದ್ಯಾ 
ಧರ, ಚಾರಣ, ಕಿಂದೇವ ?, ಕಿನ್ನರ ನೈ ನಾಗ ರಾಕ್ಸಸ, ಕಿಂಪುರುಷ* 
ಮುಂತಾದ ಅನೇಕರು ವೇದದ ಜ್ಞಾನವನ್ನು ಪಡೆದರು. 
ಅವರೆಲ್ಲರೂ ಸಾತ್ತಿಕ ರಾಜಸ, ತಾಮಸ ಹೀಗೆ ಬೇರೆ-ಬೇರೆ 
ಪ್ರಕೃತಿಯಿಂದ ಉತ್ಪನ್ನರಾದವರು. ॥ ೫-೬ ॥ ಅವರವರ ಪ್ರಕೃತಿ 
ಹಾಗೂ ಬುದ್ಧಿಯ ಭೇದದಿಂದ ಪರಸ್ಪರ ಕೆಲವು ರೀತಿಯ 
ಭೇದಗಳು ತಲೆದೋರಿದವು. ಅವೇ ಭೇದಗಳು ಪರಂಪರೆಯಿಂದ 
ನಡೆಯುತ್ತಾ ಬಂದವು, ಕೆಲವು ಪಾಖಂಡಿಗಳು ತಮ್ಮದೇ ಬೇರೆ 
ಯಾದ ಮತವನ್ನು ಕಲಿಸಿಕೊಂಡರು. ॥ ೭ ॥ ಎಲ್ಫೆ ಪುರುಷಶ್ರೇಷ್ಠ 


| ಉದ್ದವನೇ! ಅವರೆಲ್ಲರ ಬುದ್ಧಿಯು ನನ್ನ ಮಾಯೆಯ ಕಾರಣ 


ಮೋಹಗ್ಗಸ್ತವಾದ್ಧರಿಂದ ಎಂತಹ ಕರ್ಮದಲ್ಲಿ ಹೇಗೆ ರುಚಿ 
ಉಂಟಾಯಿತೋ ಅದನ್ನೇ ಶ್ರೇಯದ ಸಾಧನೆ ಎಂದು ಹೇಳ 
ತೊಡಗಿದರು. ಅವರಲ್ಲಿ ಕೆಲವರಾದರೋ ಕರ್ಮವನ್ನು ಹಾಗೂ 
ಕೆಲವರು ಕೀರ್ತಿಯನ್ನು ಶ್ರೇಯದ ಸಾಧನೆಯೆಂದು ಹೇಳಿದರೆ, 
ಬೇರೆಯವರು ಕಾಮ, ಸತ್ಯ, ದಮ, ಶಮ ಮುಂತಾದವುಗಳನ್ನು, 
ಹಾಗೆಯೇ ಕೆಲವರು ಸ್ವಾರ್ಥ ಹಾಗೂ ಐಶ್ವ ರ್ಯವನ್ನೇ ಶ್ರೇಯದ 
ಸಾಧನೆ ಎಂದು ಹೇಳುತ್ತಾರೆ. ಕೆಲವರು ಭೋಗಗಳ ತ್ಯಾಗವನ್ನೇ 
ಶ್ರೇಯದ ಸಾಧನೆ ಎಂದು ಹೇಳುತ್ತಾರೆ. ॥ ೮-೧೦ ॥ ಕೆಲವರು 
ಯಜ್ಞ, ದಾನ, ತಪಸ್ಸು ವ್ರತ, ನಿಯಮ, ಯಮ ಮುಂತಾದವು 
ಗಳನ್ನು ಶ್ರೇಯದ ಸಾಧನೆಯೆಂದು ಹೇಳುತ್ತಾರೆ. ಪ್ರಿಯ 
ಉದ್ದವನೇ | ಈ ಜನರು ಹೇಳಿದ ಕರ್ಮಗಳನುಸಾರ ಆವರಿಗೆ 
ದೊರಯುವ ಲೋಕಗಳೆಲ್ಲವೂ ಅವರ ಕರ್ಮಗಳ ಆಧಾರ 
ದಿಂದಲೇ ಇವೆ. ಅವುಗಳ ಸುಖವು ಬಹಳ ಅಲವಾದುದು. 


| ಸುಖದ ಸಮಯ ಮುಗಿಯುತ್ತಲೇ ಅವರು ಆ ಲೋಕದಿಂದ ತಳ್ಳ 
| ಲಡುತ್ತಾರೆ ಇದರಿಂದ ಶೋಕಗ್ರಸ್ತರಾಗಿ, ತಮೋಗುಣದಿಂದ 


ಮುಚ್ಚಿಹೋಗುತ್ತಾರೆ. ಪರಿಣಾಮವಾಗಿ ದುಃಖವೇ ಭೋಗಿಸ 
ಬೇಕಾಗುತ್ತದೆ. ॥ ೧೧ ॥ 

ಸಾಧು ಉದ್ದವನೇ! ಪೂರ್ಣರೂಪದಿಂದ ತನ್ನನ್ನು ನನಗೆ 
ಅರ್ಪಿಸಿಕೊಂಡವನಿಗೆ, ಎಲ್ಲ ರೀತಿಯಿಂದ ನಿರಪೇಕ್ಷನಾದವನಿಗೆ, 
ವಿಷಯೀ ಜೀವರಿಗೆ ಹೇಗೆ ದೊರೆಯಬಲ್ಲದು ? ॥ ೧೨॥ 





ಇ. ಶ್ರಮ ಮತ್ತು ಬೆವರೇ ಮುಂತಾದ ದುರ್ಗಂಧದಿಂದ ರಹಿತರಾದ ಕಾರಣ, ಅವರ ವಿಷಯದಲ್ಲಿ "ಇವರು ದೇವತೆಗಳೋ, ಮನುಷ್ಯರೋ' ಹೀಗೆ 
| ಸಂದೇಹ ಉಂಟಾಗುತ್ತದೆ. ಇವರು ದ್ವೀಪಾಂತರನಿವಾಸಿ ಮನುಷ್ಯರು. 

ಮುಖ ಮತ್ತು ಶರೀರದ ಆಕೃತಿಯಿಂದ ಕೆಲ-ಕೆಲವರು ಮನುಷ್ಯರಂತಿರುವ ಪ್ರಾಣಿಗಳು. 

*  ಕೆಲ-ಕೆಲವು ಪುರುಷರಂತೆ ಕಂಡುಬರುವ ವಾನರಾದಿಗಳು. 


876 

ಅಕಿಂಚನಸ್ಕ ದಾಂತಸ್ಯ ಶಾಂತಸ್ಯ ಸಮಚೇತನಸಃ | 

ಮಯಾ ಸಂತುಷ್ಠಮನಸಃ ಸರ್ವಾಃ ಸುಖಮಯಾ ದಿಶಃ 
|| ೧೩ ॥ 


ನ ಪಾರಮೇಷ್ಯಂ ನ ಮಹೇಂದ್ರಧಿಷ್ಟಂ 
ನ ಸಾರ್ವಭೌಮಂ ನ ರಸಾಧಿಪತ್ಯಮ್‌ । 

ನ ಯೋಗಸಿದ್ಧೀರಪುನರ್ಭವಂ ವಾ 
ಮಯ್ಯರ್ಪಿತಾತ್ಚೇಚ್ಛಕಿ ಮದ್‌ ವಿನಾನ್ಯತ್‌ ॥ ೧೪ ॥ 


ನ ತಥಾ ಮೇ ಪ್ರಿಯತಮ ಆತ್ಮಯೋನಿರ್ನ ಶಂಕರಃ । 
ನಚಸಂಕರ್ಷಣೋ ನ ಶ್ರೀರ್ನೈವಾತ್ಮಾಚ ಯಥಾ ಭವಾನ್‌ 
I ೧೫ ॥ 


ನಿರಪೇಕ್ಬಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಮ್‌ | 
ಅನುವ್ರಜಾಮ್ಯಹಂ ನಿತ್ಯಂ ಪೂಯೇಯೇತೃಂಪ್ರಿರೇಣುಭಿಃ 
1 ೧೬ ॥ 


ನಿಷ್ಠಿಂಚನಾ ಮಯ್ಯನುರಕ್ಕಚೇತಸಃ 
ಶಾಂತಾ ಮಹಾಂತೋಃಖಿಲಜೀವವತ್ತರಾಃ | 
ಕಾಮ್ಟೆರನಾಲಬ್ದಧಿಯೋ ಜುಷಂತಿ ಯತ್‌ 
ತನ್ನೈರಪೇಕ್ಟ್ವಂ ನ ವಿದುಃ ಸುಖಂ ಮಮ ॥ ೧೭ ॥ 


ಬಾಧ್ಯಮಾನೋತಪಿ ಮದ್ದಕ್ಕೊ ೇ ವಿಷಯೈರಜಿತೇಂದ್ರಿಯಃ । 
ಪ್ರಾಯಃ ಪ್ರಗಲ್ಭಯಾ ಭಕ್ತಾ ಕ ವಿಷಯೈರ್ನಾಭಿಭೂಯತೇ 
I ೧೮ 1 


ಯಥಾಗ್ವಿ: ಸುಸಮೃದ್ವಾರ್ಚಿ: ಕರೋತ್ಯೇಧಾಂಸಿ ಭಸ್ಮಸಾತ್‌ । 
ತಥಾ ಮದ್ವಿಷಯಾ ಭಕ್ತಿರುದ್ದವೈನಾಂಸಿ ಕೃತ್ತೃಶಃ 
11 ೧೯ ॥| 


ನ ಸಾಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಉದ್ಧವ 
ನ ಸ್ವಾಧ್ಯಾಯಸ್ರಪಸ್ತ್ಯಾಗೋ ಯಥಾ ಭಕ್ಕಿರ್ಮಮೋರ್ಜಿತಾ 
|| 2೦ || 


ಶ್ರೀಮದ್ಭಾಗವತ 


| ಅಧ್ಯಾಯ 14 


ಅಕಿಂಚನನೂ, ಇಂದ್ರಿಯ ವಿಜಯಿಯೂ, ಶಾಂತನೂ, ಸಮ 
ಚಿತ್ತನೂ, ನನ್ನಲ್ಲೇ ಸದಾಕಾಲ ಸಂತುಷ್ಟಿಯಿರುವವನೂ ಆದ ನನ್ನ 
ಭಕ್ತನಿಗಾಗಿ ಎಲ್ಲ ದಿಕ್ಕುಗಳು ಆನಂದದಿಂದ ತುಂಬಿರು 
ತ್ತವೆ. ॥ ೧೩ ॥ ಇಂತಹ ನನ್ನ ಸಂತೋಷೀ ಭಕ್ತನು ಬ್ರಹ್ಮನ ಪದವಿ 
ಯನ್ನಾಗಲೀ, ಇಂದ್ರನ ಸ್ವರ್ಗದ ಆಧಿಪತ್ಯವನ್ನಾಗಲೀ, ಸಮಸ್ತ 
ಭೂಮಂಡಲದ ರಾಜ್ಯವೇ ದೊರಕಲೀ, ರಸಾತಲದ ಒಡೆತನವೇ 
ಇರಲಿ, ಇವಾವುದನ್ನೂ ಬಯಸುವುದಿಲ್ಲ ಅವನಿಗೆ ಯೋಗ 
ಸಿದ್ಧಿಯ ಇಚ್ಛೆಯಾಗಲೀ, ಮೋಕ್ಚದ ಬಯಕೆಯಾಗಲಿ ಇರುವು 
ದಿಲ್ಲ ಅವನಾದರೋ ಪೂರ್ಣವಾಗಿ ನನ್ನಲ್ಲಿ ಸಮರ್ಪಿತನಾಗಿ 
ಹೋಗಿದ್ದಾನೆ. ಆದ್ದರಿಂದ ಅವನಿಗೆ ನಾನಲ್ಲದೆ ಬೇರೆ ಏನೂ 
ಬೇಕಾಗುವುದಿಲ್ಲ ॥ ೧೪ ॥ ಉದ್ದವಾ | ನನಗೆ ನಿನ್ನಂತಹ ಪ್ರೇಮೀ 
ಭಕ್ತರು ಪ್ರಿಯತಮವಾದಷ್ಟು, ನನ್ನ ಪುತ್ರ ಬ್ರಹ್ಮಾ ಆತ್ಮಾ ಶಂಕರ 
ಸ್ವಂತ ಸಹೋದರ ಬಲರಾಮದೇವರು, ಅರ್ಥಾಂಗಿನಿಯಾದ 
ಲಕ್ಷ್ಮೀದೇವಿ ಮತ್ತು ನನ್ನ ಆತ್ಮವೂ ಕೂಡ ಪ್ರಿಯವಾಗಿಲ್ಲ ॥ ೧೫॥ 
ಯಾರಿಗೆ ಯಾವುದರ ಅಪೇಕ್ಷೆಯೂ ಇಲ್ಲವೋ, ಜಗತ್ತಿನ 
ಚೆಂತನೆಯಿಂದ ಉಪರತನಾಗಿ ನನ್ನ ಮನನ-ಚಿಂತನೆಯಲ್ಲಿ 
ತಲ್ಲೀನನಾಗಿರುವನೋ ಮತ್ತು ರಾಗ- ದ್ವೇಷವಿರಿಸದೇ ಎಲ್ಲರ 
ಹಿಂದೆ- ಹಿಂದೆ ನಾನು ಅವನ ಚರಣಗಳ ಧೂಳಿಯು ಹಾರಿ ನನ್ನ 
ಮೇಲೆ ಬೀಳಲಿ, ಇದರಿಂದ ನನ್ನೊಳಗೆ ಸ್ಥಿತವಿರುವ ಎಲ್ಲಲೋಕಗಳ 
ಸಹಿತ ನಾನು ಪವಿತ್ರನಾಗುವೆನು ಎಂದು ಯೋಚಿಸುತ್ತಾ ನಿರಂತರ 
ತಿರುಗಾಡುತ್ತಿರುತ್ತೇನೆ. ॥ ೧೬ ॥ ನನ್ನ ನಿಷ್ಠಿಂಚನ ಭಕ್ತನ ಚಿತ್ತವು 
ಸದಾಕಾಲ ನನ್ನಲ್ಲೇ ಅನುರಕ್ಕವಾಗಿರುತ್ತದೆ. ಇಂತಹ ಆ 
ಮಹಾಪುರುಷರು ಬಹಳ ಶಾಂತಪ್ರಕೃತಿಯವರಾಗಿರುತ್ತಾರೆ. ಎಲ್ಲ 
ಜೀವಿಗಳ ಕುರಿತು ಅವರಲ್ಲಿ ಹೇತುರಹಿತ ಸೌಹಾರ್ದ್ರವಿರುತ್ತದೆ. 
ಕಾಮನೆಗಳಿಂದ ಅವರ ಬುದ್ಧಿಯು ದೂಷಿತವಾಗುವುದಿಲ್ಲ ಈ 
ರೀತಿಯ ಸಂತರು ಅನುಭವಿಸುವ ಏಕಾಂತಿಕ ಸುಖವನ್ನು ಬೇರೆ 
ಯಾರೂ ತಿಳಿಯಲಾರರು. ॥ ೧೭ ॥ 

ಉದ್ದವನೇ। ನನ್ನ ಭಕ್ತನು ಜಿತೇಂದ್ರಿಯನಾಗದಿದ್ದರೂ ನನ್ನ 
ಪ್ರೀತಿಯು ಬೆಳೆಯುತ್ತಾ ಭಕ್ತಿಯ ಪ್ರಭಾವದಿಂದ ಅವನ ವಿಷಯ 
ವಾಸನೆ ದೂರವಾಗುತ್ತಾ ಹೋಗುತ್ತದೆ. ಎಂದಾದರೂ ಅವನನ್ನು 
ವಿಷಯಗಳು ಅದುಮಿದರೂ ಅವನು ಅವುಗಳಿಂದ ಬಾಧಿ 
ತನಾಗುವುದಿಲ್ಲ (ಏಕೆಂದರೆ, ನಾನು ಅವನನ್ನು ರಕ್ಷಿಸು 
ತ್ತೇನೆ] ॥ ೧೮ ॥ ಪ್ರಚಂಡ ಅಗ್ನಿಯು ಎಲ್ಲ ಉರವಲನ್ನು 
ಭಸ್ಮಮಾಡಿ ಬಿಡುವಂತೆಯೇ ನನ್ನ ಭಕ್ತನೂ ಕೂಡ ಸಮಸ್ತ 


| ಪಾಪರಾಶಿಗಳನ್ನು ಪೂರ್ಣವಾಗಿ ಸುಟ್ಟುಬಿಡುತ್ತಾನೆ. ॥ ೧೯ ॥ 


ಎಲೆ ಉದ್ದವನೇ! ಸರಳತೆಯಿಂದ ಬೆಳೆದಿರುವ ಭಕ್ತಿಯಮೂಲಕ 
ನಾನು ಸುಲಭವಾಗಿ ಪ್ರಾಪ್ತನಾಗುವಂತೆ, ಯೋಗ-ಸಾಧನೆ, 
ಸಾಂಖ್ಯ, ಧರ್ಮಾಚರಣೆ, ಸ್ವಾಧ್ಯಾಯ, ತಪಸ್ತು, ತ್ಯಾಗ, ಇವು 
ಗಳೆಲ್ಲವೂ ನನ್ನ ಪ್ರಾಪ್ತಿಯ ಸರಳ ಸಾಧನೆಗಳಲ್ಲ ॥ ೨೦ ॥ 


14 ಅಧ್ಯಾಯ) 


ಭಕ್ತ್ಯಾಹಮೇಕಯಾ ಗ್ರಾಹ್ಯ: ಶ್ರದ್ದಯಾ55ತ್ಸಾಪ್ರಿಯಃಸತಾಮ್‌ | 
ಭಕ್ತಿಃ ಪುನಾತಿ ಮನ್ನಿಷ್ಟಾ ಶೃಣಾಕಾನಪಿ ಸಂಭವಾತ್‌ 

| ॥ ೨೧ ॥ 

ಧರ್ಮಃ ಸತ್ಯದಯೋಪೇತೋ ವಿದ್ಯಾ ವಾ ತಪಸಾನ್ಹಿತಾ | 
ಮದ್ಭಕ್ನ್ಯಾಪೇತಮಾತ್ಕಾನಂ ನ ಸಮ್ಯಕ್‌ ಪ್ರಪುನಾತಿ ಹಿ 

| 2೨2 ॥| 


ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾ! 


ವಿನಾ55ನಂದಾಶ್ರುಕಲಯಾಶುದ್ಧ್ಯೇದ್ದಕ್ಷ್ಯಾವಿನಾ5ರಶಯಃ 


Il ೨೩ ॥ 
ವಾಗ್ಗದ್ದದಾ ದ್ರವತೇ ಯಸ್ಯ ಚಿತ್ತಂ 
ರುದತ್ಯಭೀಕ್ಬಂ ಹಸತಿ ಕ್ಚಚಿಚ್ಚ । 
ವಿಲಜ್ಜ ಉದ್ಧಾಯತಿ ನೃತ್ಯತೇ ಚ 
ಮದ್ಭಕ್ಕಿಯುಕ್ತೋ ಭುದನಂ ಪುನಾತಿ 1 ೨೪ ॥ 
ಯಥಾಗ್ಗಿನಾ ಹೇಮಮಲಂ ಜಹಾತಿ 


ಧ್ಯಾತಂ ಪುನಃ ಸಂ ಭಜತೇ ಚ ರೂಪಮ್‌ । 
ಆತ್ಮಾ ಚ ಕರ್ಮಾನುಶಯಂ ವಿಧೂಯ 
ಮದ್ಯಕ್ಷಿಯೋಗೇನ ಭಜತ್ಯಥೋ ಮಾಮ್‌ ॥ ೨೫ ॥ 


ಯಥಾ ಯಥಾ35ತ್ಮಾ ಪರಿಮೃಜ್ಯತೇತಸ್‌ 
ಮತ್ತುಣ್ಯಗಾಥಾಶ್ರವಣಾಭಿಧಾನೈಃ 
ತಥಾ ತಥಾ ಪಶ್ಯತಿ ವಸ್ತು ಸೂಕ್ಷ್ಮಂ 
ಚಕ್ಬುರ್ಯಹೈವಾಂಜನಸಂಪ್ರಯುಕ್ಕಮ್‌ 


ವಿಷಯಾನ್‌ ಧ್ಯಾಯತಶ್ಬಿತ್ರಂ ವಿಷಯೇಷು ವಿಷಜ್ಞತೇ । 
ಮಾಮನುಸ್ಥರತಶ್ಚಿತಂ |. ಮಯ್ಯೇವ ಪ್ರವಿಲೀಯತೇ 

| 11 ೨೭ ॥ 
ತಸ್ಮಾದಸದಭಿಧ್ಯಾನಂ ಯಥಾ ಸಷ್ಠಮನೋರಥಮ್‌ | 
ಹಿತ್ವಾಮಯಿ ಸಮಾಧತ ಶ್ಯ ಮನೋ ಮದ್ಧಾವಭಾವಿತಮ್‌ 

|| 2೮ 11 

ಸ್ವ್ರೀಣಾಂ ಸ್ಪೀಸಂಗಿನಾಂ ಸಂಗಂ ತಕ್ಷ್ಯಾ ದೂರತ ಆತ್ಮವಾನ್‌ | 


0 ಎರಿ ೯ 
ಕ್ಲೇಮೇ ವಿವಿಕ್ವ ಆಸೀನಶ್ಲಿಂತಯೇನ್ನಾಮತಂದ್ರಿತಃ 
|| ೨೯ || 
ನ ತಥಾಸ್ಯ ಭವೇತ್‌ ಕ್ಷೇಶೋ ಬಂಧಶ್ಚಾನ್ಯಪ್ರಸಂಗತಃ । 
ಯೋಷಿತಂಗಾದ್ಯಥಾ ಪುಂಸೋ ಯಥಾತತಂಗಿಸಂಗತಃ 
Il ೩೦ ॥ 


|| ೨೬ WN | 


ಏಕಾದಶಸ್ಫಂಧ 677 


ನಾನು ಸಂತರಿಗೆ ಪ್ರಿಯನಾಗಿರುವೆನು, ಅವರ ಆತ್ಮನೇ 
ಆಗಿದ್ದೇನೆ. ಏಕಮಾತ್ರ ಶ್ರದ್ಧಾ-ಭಕ್ತಿಯಿಂದಲೇ ನಾನು ಅವರಿಗೆ 
ದೊರೆಯುತ್ತೇನೆ. ಒಂದು ವೇಳೆ ಜನ್ಮತಃ ಚಾಂಡಾಲನೇ ಆಗಿದ್ದರೂ 
ನನ್ನ ಕುರಿತು ಮಾಡಿದ ಭಕ್ತಿಯಿಂದ ಅವನು ಶುದ್ಧ ಪವಿತ್ರನಾಗಿ 
ಹೋಗುತ್ತಾನೆ. ॥ ೨೧ ॥ ಯಾರಾದರೂ ಸತ್ಯ, ದಯೆಯಿಂದ 
ಕೂಡಿ ಧರ್ಮವನ್ನು ಪಾಲಿಸಿದ್ದರೂ, ಅಥವಾ ಯಾರಾದರೂ 
ತಪಸ್ಸಿನಿಂದೊಡಗೂಡಿ ವಿದ್ಯಾಭ್ಯಾಸ ಮಾಡಿದ್ದರೂ ಅವರು ನನ್ನ 
ಭಕ್ತಿಯಿಂದ ರಹಿತರಾಗಿದ್ದರೆ, ಇಂತಹ ಧರ್ಮ, ಸ್ವಾಧ್ಯಾಯಗಳು 
ಆ ವ್ಯಕ್ತಿಯನ್ನು ಪವಿತ್ರವಾಗಿಸಲಾರವು. ॥ ೨೨ ॥ ಭಕ್ತಿಯನ್ನು 
ಮಾಡುತ್ತಾ ಇರುವಾಗ ಶರೀರ ಪುಳಕಿತವಾಗುವುದಿಲ್ಲವೋ, ಚಿತ್ತವು 
ದ್ರವಿಸುವುದಿಲ್ಲವೋ, ಆನಂದದ ಕಣ್ಣೀರು ಒಸರುವುದಿಲ್ಲವೋ 
ಅಲ್ಲಿಯವರೆಗೆ ಅವನ ಅಂತಃಕರಣ ಪೂರ್ಣವಾಗಿ ಶುದ್ಧವಾಗ 
ಲಾರದು. ॥ ೨೩ ॥ ಆದರೆ ಭಕ್ತಿಯ ಪ್ರವಾಹ ಬೆಳೆದಾಗ ಅವನ 
ವಾಣಿಯು ಗದ್ಗದವಾಗುತ್ತದೆ, ಚಿತ್ರದ್ರವಿತವಾಗುತ್ತದೆ. ಕೆಲವೊಮ್ಮೆ 
(ಓ ಪ್ರಭುವೇ ನೀನೆಲ್ಲಿ ಹೋದೆ) ಎಂಬ ಉದ್ಗಾರವೆತ್ತುತ್ತಾ 
ಅಳುತ್ತಿದ್ದರೆ, ಕೆಲವೊಮ್ಮೆ ನಗುತ್ತಾನೆ. ನಾಚಿಕೆಬಿಟ್ಟು ಕೆಲವೊಮ್ಮೆ 
ಗಟ್ಟಿಯಾಗಿ ಹಾಡಿದರೆ, ಕೆಲವೊಮ್ಮೆ ನರ್ತಿಸುತ್ತಾನೆ. ಇಂತಹ ನನ್ನ 
ಭಕ್ತನು ಇಡೀ ಜಗತ್ತನ್ನೇ ಪವಿತ್ರವಾಗಿಸುತ್ತಾನೆ. ॥ ೨೪ ॥ ಚಿನ್ನವು 
ಬೆಂಕಿಯಲ್ಲಿ ಕಾಯಿಸಿದಾಗ ತನ್ನ ಎಲ್ಲ ಕೊಳೆಯನ್ನು ಬಿಟ್ಟು 
ಶುದ್ಧವಾಗಿ, ತನ್ನ ನಿಜರೂಪದಿಂದ ಹೊಳೆಯತೊಡಗುತ್ತದೆ. 
ಹಾಗೆರ್ಯೆ ಮನುಷ್ಯನು ನನ್ನ ಭಕ್ತಿಯನ್ನು ಮಾಡಿದಾಗ, ಆ 
ಭಕ್ತಿಯೋಗದ ಮೂಲಕ ತನ್ನ ಕರ್ಮವಾಸನೆಗಳನ್ನು ನಾಶಮಾಡಿ, 
ತನ್ನ ನಿಜಸ್ವರೂಪ ಪರಮಾತ್ಮನಾದ ನನ್ನನ್ನು ಪಡೆದು ಕೊಳ್ಳು 
ತ್ತಾನೆ. ॥ ೨೫ ॥ ಉದ್ದವನೇ | ನನ್ನ ಪರಮಪಾವನ ಲೀಲಾ-ಕಥೆಗಳ 
ಶ್ರವಣ-ಕೀರ್ತನೆಯಿಂದ ಚಿತ್ರದ ಕೊಳೆಯು ತೊಳೆದು ಹೋಗು 
ತ್ವಿರುವಂತೆ, ಕಣ್ಣಿಗೆ ಅಂಜನವನ್ನು ಹಾಕಿದಾಗ ಅದೃಶ್ಯವಸ್ತುವೂ 
ಕಾಣುವಂತೆ ಅವನಿಗೆ ಸೂಕ್ಷವಸ್ತುವಿನ ವಾಸ್ತಎಕ ತತ್ತ್ವದ 
ದರ್ಶನವು ಆಗತೊಡಗುತ್ತದೆ. ॥ ೨೬ ॥ 

ನಿರಂತರ ವಿಷಯಗಳ ಚಿಂತನೆ ಮಾಡುವ ಮನುಷ್ಯನ ಚಿತ್ತವು 
ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಮತ್ತು ನನ್ನನ್ನೇ ಸ್ಥರಿಸುವವನ 
ಚಿತ್ರವು ನನ್ನಲ್ಲೇ ತಲ್ಲೀನವಾಗುತ್ತದೆ. ॥ ೨೭ ॥ ಆಸತ್‌ ವಸ್ತುಗಳ 
ಚಿಂತನೆಯು ಸ್ವಪ್ನಮನೋರಥದಂತೆ ಮಿಥ್ಯೆಯೇ ಆಗಿದೆ. 
ಆದ್ದರಿಂದ ಅವುಗಳ ಚಿಂತನೆಯನ್ನು ಬಿಟ್ಟು ನನ್ನನ್ನೇ ಚಿಂತಿಸಬೇಕು. 
ನನ್ನಲ್ಲೇ ಮನಸ್ಸನ್ನು ತೊಡಗಿಸಬೇಕು. ॥ ೨೮ ॥ ಪ್ರಿಯ ಉದ್ದವಾ | 
ಸ್ಟೀಯರ ಸಂಗದಿಂದ ಹಾಗೂ ಸ್ಟೀ-ಸಂಗಿಗಳ ಸಂಗದಿಂದ 
ಕ್ಲೇಶಗಳ ಪರಂಪರೆಯೇ ಬೆಳೆಯುತ್ತಿರುವಂತೆ ಬೇರೆ ಯಾರ ಸಂಗ 
ದಿಂದಲೂ ಬೆಳೆಯುವುದಿಲ್ಲ ಆದ್ದರಿಂದ ಸಾಧಕರು ತನ್ನ ಇಂದ್ರಿಯ 
ಗಳನ್ನು ವಶಪಡಿಸಿಕೊಂಡು, ಸ್ತ್ರೀಯರ ಮತ್ತು ಲಂಪಟರ ಸಂಗವನ್ನು 
ದೂರದಿಂದಲೇ ತ್ಯಜಿಸಬೇಕು. ಏಕಾಂತ ಪವಿತ್ರದೇಶದಲ್ಲಿ ಕುಳಿತು 
ಕೊಂಡು ಎಚ್ಚರಿಕೆಯಿಂದ ನನ್ನನ್ನು ಚಿಂತಿಸಬೇಕು. ॥ ೨೯-೩೦ ॥ 


678 


ಉದ್ದವ ಉನಾಚ 
ಯಥಾ ತ್ವಾಮರವಿಂದಾಕ್ಟಯಾದೃಶಂ ಮಾ ಯದಾತ್ಮಕಮ್‌ I 
ಧ್ಯಾಯೇನ್ನುಮುಕ್ತುದೇತನ್ನೇ ಧ್ಯಾನಂ ತ್ವಂ ವಕ್ತುಮರ್ಹಸಿ 


॥ ೩೧ ॥ 
ಶ್ರೀಭಗವಾನುವಾಚ 
ಸಮ ಆಸನ ಆಸೀನಃ ಸಮಕಾಯೋ ಯಥಾಸುಖಮ್‌ । 
ಹಸ್ಥಾವುತ್ತಂಗ ಆಧಾಯ ಸ್ವನಾಸಾಗ್ರಕೃತೇಕ್ಟಣಃ 
IW ೩೨ || 


ಪ್ರಾಣಸ್ಯ ಶೋಧಯೇನ್ಸಾರ್ಗಂ ಪೂರಕುಂಭಕರೇಚಕ್ಕೆಃ | 
ವಿಪರ್ಯಯೇಣಾಪಿ ಶನೈರಭ್ಯಸೇನ್ನಿರ್ಜತೇಂದ್ರಿಯಃ 
॥ ೩೩ ॥ 


ಹೃದ್ಯವಿಚ್ಛಿನ್ನಮೋಂಕಾರಂ ಕುಂಟಾನಾದಂ ವಿಸೋರ್ಣವತ್‌ | 
ಪ್ರಾಣೇನೋದೀರ್ಯ ತತ್ರಾಥ ಪುನಃ ಸಂವೇಶಯೇತ್‌ ಸ್ಪರಮ್‌ 
. WAY || 


ಏವಂ ಪ್ರಣವಸಂಯುಕ್ತಂ ಪ್ರಾಣಮೇವ ಸಮಭ್ಯಸೇತ್‌ । 
ದಶಕೃತ್ತನ್ನಿಷವಣಂ ಮಾಸಾದರ್ವಾಗ್ಗಿತಾನಿಲಃ 
|| ೩೫ || 


ಹೃತ್ಸುಂಡರೀಕಮಂತಃಸ್ಥಮೂರ್ಧ್ಯನಾಲಮಥೋಮುಖಮ್‌ | 
ಧ್ಯಾತ್ರೋರ್ದ್ವಮುಖಮುನ್ನಿದ್ರಮಪ್ಪಪತ್ರಂ ಸಕರ್ಣಿಕಮ್‌ 


Il ೩೬ || 


ಕರ್ಣಿಕಾಯಾಂ ನ್ಯಸೇತ್ಲೂರ್ಯಸೋಮಾಗ್ನೀನುತ್ತರೋತ್ತರಮ್‌ | 
ವಹ್ನಿ ಮಧ್ಯೇ ಸ್ಥರೇದ್ರೂಪಂ ಮಮೈತದ್ದಾ ್ಯಿನಮಂಗಲಮ್‌ 
|| ೩೭ ॥ 


ಸಮಂ ಪ್ರಶಾಂತಂ ಸುಮುಖಂ ದೀರ್ಫ್ಥಚಾರುಚತುರ್ಭುಜಮ್‌ । 
ಸುಚಾರುಸುಂದರಗ್ರೀವಂ ಸುಕಪೋಲಂ ಶುಚಿಸ್ಥಿತಮ್‌ 


1೩೮ ॥ 
ಸಮಾನಕರ್ಣವಿನ್ಯಸ್ತಸ್ಫುರನ್ಮಕರಕುಂಡಲಮ್‌ | 
ಹೇಮಾಂಬರಂ ಘನಶ್ಯಾಮಂ ಶ್ರೀವತಶ್ರೀನಿಕೇತನಮ್‌ 

|| ೩೯ ॥| 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಉದ್ದವನು ಕೇಳಿದನು - ಕಮಲನಯನ ಶ್ಯಾಮಸುಂದರಾ | 
ಮುಮುಕ್ಕುವು ನಿನ್ನನ್ನು ಹೇಗೆ ಧ್ಯಾನಿಸಬೇಕು? ಯಾವ ರೂಪ 
ದಿಂದ ಹಾಗೂ ನಿನ್ನ ಯಾವ ಸ್ವರೂಪದ ಧ್ಯಾನ ಮಾಡಬೇಕು ? 
ಅದನ್ನು ತಿಳಿಸುವ ಕೃಪೆಮಾಡು. ॥ ೩೧ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧವಾ | 
ತುಂಬಾ ಎತ್ತರವಲ್ಲದ, ತುಂಬಾ ತಗ್ಗಿಲ್ಲದ ಆಸನದಲ್ಲಿ ಶರೀರವನ್ನು 
ನೆಟ್ಟಗೆ ಇಟ್ಟುಕೊಂಡು ಕುಳಿತುಕೊಳ್ಳಬೇಕು. ಕೈಗಳನ್ನು ತನ್ನ ತೊಡೆ 
ಗಳಲ್ಲಿಟ್ಟುಕೊಂಡು, ದೃಷ್ಟಿಯು ನಾಸಿಕಾಗದಲ್ಲಿರಿಸಬೇಕು. ॥ ೩೨ ॥ 
ಅನಂತರ ಪೂರಕ, ಕುಂಭಕ, ರೇಚೆಕ ಮತ್ತು ರೇಚಕ, ಕುಂಭಕ, 
ಪೂರಕ ಹೀಗೆ ಪ್ರಾಣಾಯಾಮಗಳ ಮೂಲಕ ನಾಡೀ ಶೋಧನ 
ಮಾಡಬೇಕು. ಪ್ರಾಣಾಯಾಮದ ಅಭ್ಯಾಸವನ್ನು ಮೆಲ್ಲ-ಮೆಲ್ಲನೆ 
ಬೆಳಸಬೇಕು. ಜೊತೆ-ಜೊತೆಗೆ ಇಂದ್ರಿಯಗಳನ್ನು ಗೆಲ್ಲುವ ಅಭ್ಯಾಸ 
ವನ್ನೂ ಮಾಡಬೇಕು. ॥ ೩೩ ॥ ಹೃದಯದಲ್ಲಿ ಕಮಲನಾಳಗತ 
ತೆಳ್ಳನೆಯ ನೂಲಿನಂತೆ ಅವಿಚ್ಛಿನ್ನವಾಗಿ ಓಂಕಾರದ ಚಿಂತನೆ ಮಾಡ 
ಬೇಕು, ಪ್ರಾಣದ ಮೂಲಕ ಅದನ್ನು ಮೇಲಕ್ಕೆ ಒಯ್ದು ಆದರಲ್ಲಿ 
ಘಂಟಾನಾದದಂತೆ ಸ್ವರವನ್ನು ಸ್ಥಿರಗೊಳಿಸಬೇಕು. ಆ ಸ್ವರವೂ 
ತೈಲಧಾರೆಯಂತೆ ಅಖಂಡವಾಗಿರಬೇಕು. ಈ ಪ್ರಕಾರ ಪ್ರತಿದಿನ 
ಮೂರುಬಾರಿ ಹತ್ತತ್ತು ಬಾರಿ ಓಂಕಾರ ಸಹಿತ ಪ್ರಾಣಾಯಾಮವನ್ನು 
ಅಭ್ಯಸಿಸಬೇಕು. ಹೀಗೆ ಮಾಡುವುದರಿಂದ ಒಂದು ತಿಂಗಳೊಳಗೆ 
ಪ್ರಾಣವಾಯುವು ವಶವಾಗುತ್ತದೆ. ॥ ೩೪-೩೫ ॥ ಇದಾದ ಬಳಿಕ 
ಹೃದಯವು ಒಂದು ಕಮಲವಾಗಿದೆ, ಅದು ಶರೀರದ ಒಳಗೆ 
ಅದರ ತೊಟ್ಟು ಮೆಲಕ್ಕೆದ್ದು ಮುಖವು ಕೆಳಮುಖವಾಗಿರುವಂತೆ 
ಚಿಂತಿಸಬೇಕು. ಮತ್ತೆ ಅದನ್ನು ಮೇಲ್ಮುಖವಾಗಿಸಬೇಕು. ಅರಳಿದ, 
ಅದಕ್ಕೆ ಎಂಟು ಎಸಳುಗಳಿದ್ದು ಅದರ ಮಧ್ಯಭಾಗದಲ್ಲಿ ಹಳದಿ 
ಯಾದ ಅತ್ಯಂತ ಕೋಮಲವಾದ ಕರ್ಣಿಕೆ (ಪೀಠ) ಇದೆ. ॥ ೩೬ ॥ 
ಆ ಕರ್ಣಿಕೆಯಲ್ಲಿ ಕ್ರಮಶಃ ಸೂರ್ಯ, ಚಂದ್ರ ಮತ್ತು ಅಗ್ನಿ 
ಇವುಗಳನ್ನುನ್ಯಾಸಮಾಡಬೇಕು. ಅನಂತರ ಅಗ್ನಿಯೊಳಗೆ ಧ್ಯಾನಕ್ಕಾಗಿ 
ಬಹಳ ಮಂಗಳಮಯವಾದ ನನ್ನ ಸ್ವರೂಪವನ್ನು ಸ್ಥರಿಸ 
ಬೇಕು. ॥1 ೩೭ ॥ 

ಆ ಸ್ವರೂಪವು - ಎಲ್ಲ ಅವಯವಗಳು ಸಮಾನರೂಪ 
ದಿಂದಿವೆ. ಎಲ್ಲ ಅವಯವಗಳು ಸುಪುಷ್ಠವಾಗಿದ್ದು ಸುಂದರವಾಗಿವೆ. 
ರೋಮ-ರೋಮಗಳಲ್ಲಿ ಶಾಂತಿಯು ಒಸರುತ್ತಿದೆ. ಮುಖ 
ಕಮಲವು ಅತ್ಯಂತ ಪ್ರಫುಲ್ಲಿತವಾಗಿದ್ದು ಅಂದವಾಗಿದೆ. ಮೊಣ 
ಕಾಲು ಮುಟ್ಟುವ ದೀರ್ಪವಾದ ನಾಲ್ಕು ಮನೋಹರ ಭುಜಗಳಿವೆ. 
ತುಂಬಾ ಅಂದವಾದ ಕಂಠವು ಮನೋಹರವಾಗಿದೆ. ಮರಕತ 
ಮಣಿಯಂತೆ ಸ್ಪಿಗ್ಗವಾದ ಗಲ್ಲಗಳಿವೆ. ಮುಖದಲ್ಲಿ ಮಂದಮಧುರ 
ಮುಗುಳ್ಳಗೆಯು ಶೋಜಿಸುತ್ತಿದೆ. ಎರಡೂ ಕಿವಿಗಳು ಸಮಾನ 
ವಾಗಿದ್ದು ಅವುಗಳಲ್ಲಿ ಮಕರಾಕಾರದ ದಿವ್ಯ ಕುಂಡಲಗಳು 
ಓಲಾಡುತ್ತಿವೆ. ಮಳೆಗಾಲದ ಮೋಡದಂತೆ ಶ್ಯಾಮಲ ಶರೀರದ 
ಮೇಲೆ ಪೀತಾಂಬರವು ಕಂಗೊಳಿಸುತ್ತಿದೆ. ವಕ್ಷಸ್ಥಳದಲ್ಲಿ ಒಂದೆಡೆ 
ಶ್ರೀವತ್ತಲಾಂಛನವಿದ್ದು ಮತ್ತೊಂದೆಡೆ ಶ್ರೀಲಕ್ಷ್ಮೀದೇವಿಯು 
ವಿರಾಜಮಾನಳಾಗಿದ್ದಾಳೆ. ಕೈಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಧಗಳನ್ನು 


14 ಅಧ್ಯಾಯ] 


ಏಕಾದಶಸ್ಕಂಧ 


679 





ಶಂಖಚಕ್ರಗದಾಪದ್ಧವನಮಾಲಾವಿಭೂಷಿತಮ್‌. | 
ನೂಪುರೈರ್ವಿಲಸತ್ಪಾದಂ ಕೌಸ್ತುಭಪ್ರಭಯಾ ಯುತಮ್‌ 
॥1 ೪೦ I 


ದ್ಯುಮತ್ಕಿರೀಟಕಟಕಕಟಿಸೂತ್ರಾಂಗದಾಯುತಮ್‌ | 
ಸರ್ವಾಂಗ ಸುಂದರಂ ಹೃದ್ಯಂ ಪ್ರಸಾದಸುಮುಖೇಕ್ಟಣಮ್‌ । 
ಸುಕುಮಾರಮಭಿಧ್ಯಾಯೇತ್‌ ಸರ್ವಾಂಗೇಷು ಮನೋ ದಧತ್‌ 

॥ ೪೧॥ 


ಇಂದ್ರಿಯಾಣೀಂದ್ರಿಯಾರ್ಥೇಭ್ಯೋ ಮನಸಾ55ಕೃಷ್ಯ ತನ್ನನಃ | 
ಬುದ್ಧ್ಯಾ ಸಾರಥಿನಾ ಧೀರಃ ಪ್ರಣಯೇನ್ನಯಿ ಸರ್ವತಃ 
I ೪೨ || 


ತತರ್ವವ್ಯಾಪಕಂ ಚಿತ್ತಮಾಕೃಷ್ಟೈಕತ್ರ ಧಾರಯೇತ್‌ । 
ನಾನ್ಯಾನಿ ಚಿಂತಯೇದ್ಭೂಯಃ ಸುಸ್ಥಿತಂ ಭಾವಯೇನ್ಮುಖಮ್‌ 
|| ೪೩ 1 


ತತ್ರ ಲಬ್ಧಹದಂ ಚಿತ್ತಮಾಕೃಷ್ಯ ವ್ಯೋಮ್ನಿ ಧಾರಯೇತ್‌ । 
ತಚ್ಚತ್ಯಕ್ಷಾಮದಾರೋಹೋ ನ ಕಿಂಚಿದಪಿ ಚಿಂತಯೇತ್‌ 


|| ೪೪ || 
ಏವಂ ಸಮಾಹಿತಮತಿರ್ಮಾಮೇವಾತ್ಮ್ಥಾನಮಾತ್ಮನಿ 
ವಿಚಷ್ಟೇ ಮಯಿ ಸರ್ವಾತ್ಮನ್‌ ಜ್ಯೋತಿರ್ಜ್ಯೋತಿಷಿಸಂಯುತಮ್‌ 

॥ ೪೪ ॥ 


ಧ್ಯಾನೇನೇತ್ಸಂ ಸುತೀವ್ರೇಣ ಯುಂಜತೋ ಯೋಗಿನೋ ಮನಃ | 
ಸಂಯಾಸ್ಯತ್ಯಾಶು ನಿರ್ವಾಣಂ ದ್ರವ್ಯಜ್ಞಾನಕ್ರಿಯಾಭ್ರಮಃ 
11 ೪೬ ॥ 


ಧರಿಸಿಕೊಂಡಿರುವನು. ಕೊರಳಲ್ಲಿ ವನಮಾಲೆ ಶೋಭಿಸುತ್ತಿದೆ. 
ಚರಣಗಳಲ್ಲಿ ನೂಪುರಗಳಿದ್ದು ಕತ್ತಿನಲ್ಲಿ ಕೌಸ್ತುಭಮಣಿಯು 
ಹೊಳೆಯುತ್ತಿದೆ. ತಮ್ಮ ಸ್ಥಾನಗಳಲ್ಲಿ ಮಿಂಚುತ್ತಿರುವ ಕಿರೀಟ ಕಂಕಣ 
ಗಳು, ಭುಜಕೀರ್ತಿಗಳು, ಓಡ್ಕಾಣಗಳು ಶೋಭಾಯಮಾನ 
ವಾಗಿವೆ. ಎಲ್ಲವೂ ಹೃದಯಂಗಮವಾಗಿದೆ. ಅಂದವಾದ ಮುಖವು 
ಮತ್ತು ಕೃಪಾಪೂರ್ಣ ನೋಟದಿಂದ ನಾಲ್ಕೂಕಡೆ ಕೃಪಾಪ್ರಸಾದ 
ವನ್ನು ವರ್ಷಿಸುತ್ತಿದೆ. ಉದ್ದವನೇ | ನನ್ನ ಈ ಸುಕುಮಾರರೂಪವನ್ನು 
ಧ್ಯಾನಿಸಬೇಕು ಹಾಗೂ ತನ್ನ ಮನಸ್ಸನ್ನು ಒಂದೊಂದೇ ಅಂಗದಲ್ಲಿ 
ಸ್ಥಿರವಾಗಿಸಬೇಕು. ॥ ೩೮-೪೧ ॥ 

ಬುದ್ಧಿವಂತನಾದ ಮನುಷ್ಯನು ಮನಸ್ಸಿನ ಮೂಲಕ ಇಂದ್ರಿಯ 
ಗಳನ್ನು ಅವುಗಳ ವಿಷಯಗಳಿಂದ ಸೆಳೆದುಕೊಂಡು, ಆ ಮನಸ್ಸನ್ನು 
ಬುದ್ಧಿರೂಪೀ ಸಾರಥಿಯ ಸಹಾಯದಿಂದ ನನ್ನಲ್ಲೇ ತೊಡಗಿಸ 
ಬೇಕು. ॥ ೪೨ ॥ ಇಡೀ ಶರೀರದ ಧ್ಯಾನ ಉಂಟಾದಾಗ ತನ್ನ 
ಚಿತ್ತವನ್ನು ಸೆಳೆದುಕೊಂಡು ಒಂದೇ ಸ್ಥಾನದಲ್ಲಿ ಸ್ಥಿರಗೊಳಿಸಬೇಕು. 
ಬೇರೆ ಅಂಗಗಳ ಚಿಂತನೆಮಾಡದೆ ಕೇವಲ ಮಂದ-ಮಂದ 
ಮುಗುಳ್ನಗೆಯ ಪ್ರಭೆಯಿಂದ ಕೂಡಿದ ನನ್ನ ಮುಖಾರವಿಂದದಲ್ಲಿ 
ದೃಷ್ಟಿಯನ್ನು ನೆಲೆಗೊಳಿಸಬೇಕು. । ೪೩ ॥ ಚಿತ್ತವು ಮುಖಾರವಿಂದ 
ದಲ್ಲಿ ನೆಲೆಗೊಂಡಾಗ ಅದನ್ನು ಅಲ್ಲಿಂದ ತೊಡೆದು ಆಕಾಶದಲ್ಲಿ 
ಸ್ಥಿರಗೊಳಿಸಬೇಕು. ಅನಂತರ ಆಕಾಶದ ಚಿಂತನೆಯನ್ನೂ ತ್ಯಜಿಸಿ 
ನನ್ನ ಸ್ವರೂಪದಲ್ಲೇ ಆರೂಢನಾಗಬೇಕು. ಮತ್ತೆ ನಾನಲ್ಲದೆ ಬೇರೆ 
ಯಾವ ವಸ್ತುವನ್ನೂ ಚಿಂತಿಸಬಾರದು. ॥ ೪೪ ॥ ಈ ಪ್ರಕಾರ 
ಚಿತ್ತವು ಒಂದೆಡೆ ಸೇರಿದಾಗ, ಒಂದು ಜ್ಯೋತಿಯು ಇನ್ನೊಂದು 
ಜ್ಯೋತಿಯನ್ನು ಸೇರಿ ಒಂದಾಗುವಂತೆ ತನ್ನಲ್ಲಿ ನನ್ನನ್ನು ಮತ್ತು 
ಸರ್ವಾತ್ಮನಾದ ನನ್ನಲ್ಲಿ ತನ್ನನ್ನು ಅನುಭವಿಸತೊಡಗುವನು. ಹೀಗೆ 
ಅವನು ನನ್ನಲ್ಲಿ ಏಕೀಭಾವದಿಂದ ಸ್ಥಿತನಾಗಿ ಹೋಗು 
ತ್ತಾನೆ. ॥ ೪೫ ॥ ಈ ವಿಧವಾಗಿ ತೀವ್ರವಾದ ಧ್ಯಾನಯೋಗದ 
ಮೂಲಕ ನನ್ನಲ್ಲಿಯೇ ತನ್ನ ಚಿತ್ತವನ್ನು ತೊಡಗಿಸಿದ ಯೋಗಿಯಲ್ಲಿ 
ದ್ರವ್ಯ, ಜ್ಞಾನ, ಕ್ರಿಯೆ ಇವುಗಳ ಕುರಿತಾದ ನಾನಾತ್ವದ ಭ್ರಮೆ 
ಅಳಿದುಹೋಗುತ್ತದೆ. ಅರ್ಥಾತ್‌ - ಎಲ್ಲ ಪದಾರ್ಥಗಳ 
ರೂಪದಲ್ಲಿ ಓರ್ವ ಪರಮಾತ್ಮನ ಸತ್ತೆಯೇ ಕಂಡುಬರುತ್ತದೆ. ಅವನ 
ಜ್ಞಾನದಲ್ಲಿ ಏಕಮಾತ್ರ ಪರಮಾತ್ಮನೇ ಉಳಿದುಬಿಡುತ್ತಾನೆ. ಅವನ 
ಎಲ್ಲ ಕ್ರಿಯೆಗಳೂ ಪರಮಾತ್ಮನಿಗಾಗಿಯೇ ಆಗುತ್ತವೆ. ಹೀಗೆ 
ಅವನಿಗೆ ಎಲ್ಲೆಡೆ ಪರಮಾತ್ಮನದೇ ಸ್ವರೂಪ ಕಂಡುಬರಲು 
ತೊಡಗುತ್ತದೆ. ಬಳಿಕ ಅವನಿಗೆ ಆಗಲೇ ಮೋಕ್ಷದ ಪ್ರಾಪ್ತಿಯಾ 
ಗುತ್ತದೆ. ॥ ೪೬ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಥಂಧೇ ಚತುರ್ದಶೋತಧ್ಯಾಯಃ॥ ೧೪ ॥ 


ವಾಸವ ಯಜ ಮವಾ ಹಾ ಬ. 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಹದಿನೈದನೆಯ ಅಧ್ಯಾಯ 
ಬೇರೆ-ಬೇರೆ ಸಿದ್ಧಿಗಳ ಹೆಸರುಗಳು ಮತ್ತು ಅವುಗಳ ಲಕ್ಷಣ 


ಶ್ರೀಭಗವಾನುವಾಚ 
ಜಿತೇಂದ್ರಿಯಸ್ಯ ಯುಕ್ತಸ್ಯ ಜಿತಶ್ವಾಸಸ್ಯ ಯೋಗಿನಃ । 
ಮಯಿ ಧಾರಯತಶ್ಲೇತ ಉಪತಿಷ್ಠಂತಿ ಸಿದ್ಧಯಃ 
ಚ ಕು 
HW 0 || 


ಉದ್ಧವ ಉವಾಚ 


ಕಯಾ ಧಾರಣಯಾ ಕಾಸ್ತಿಫ್‌ ಕಥಂಸ್ಟಿತ್‌ ಸಿದ್ಧಿರಚ್ಯುತ 
ಕತಿ ವಾ ಸಿದ್ದಯೋ ಬ್ರೂಹಿ ಯೋಗಿನಾಂ ಸಿದ್ಧಿದೋ ಭವಾನ್‌ 
| ೨ ॥॥ 


ಶ್ರೀಭಗವಾನುವಾಚ 


ಸಿದ್ದಯೋತಷ್ಠಾದಕೆ ಪ್ರೋಕ್ತಾ ಧಾರಣಾಯೋಗಪಾರಗೈಃ । 
ತಾಸಾಮಷ್ಟೌ ಮತ್ಸಧಾನಾ ದಶೈವ ಗುಣಹೇತವಃ 
| ೩ ॥ 


ಅಣಿಮಾ ಮಹಿಮಾ ಮೂರ್ತೆೇರ್ಲಫಿಮಾ ಪ್ರಾಪ್ತಿರಿಂದ್ರಿಯ್ಯಃ । 


ಪ್ರಾಕಾಮ್ಯಂ ಶ್ರುತದೃಷ್ಟೇಷು ಶಕ್ಕಿಪ್ರೇರಣಮೀಶಿತಾ 
॥ ೪ ॥। 
ಗುಣೇಷ್ಠಸಂಗೋ ವಶಿತಾ ಯತ್ಕಾಮಸ್ತದವಸ್ಯತಿ | 


ಏತಾ ಮೇ ಸಿದ್ದಯಃ ಸೌಮ್ಯ ಅಪ್ಪಾಮೌತತ್ತಿಕಾ ಮತಾಃ 
11 ೫ ॥ 


ಅನೂರ್ಮಿಮತ್ತೃಂ ದೇಹೇತಸ್ಥಿನ್‌ ದೂರಶ್ರವಣದರ್ಶನಮ್‌ । 
ಮನೋಜವಃ ಕಾಮರೂಪಂ ಪರಕಾಯಪ್ರವೇಶನಮ್‌ 
W ಓ ॥ 


ಸ್ವಚ್ಛಂದಮೃತ್ಯುರ್ದೇವಾನಾಂ ಸಹಕ್ರೀಡಾನುದರ್ಶನಮ್‌ | 
ಯಥಾಸಂಕಲ್ಪಸಂಸಿದ್ದಿರಾಜ್ಞಾಪ್ರತಿಹತಾಗತಿ: 
Wd ॥ 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ದವನೇ! 
ಸಾಧಕನು ಇಂದ್ರಿಯ, ಪ್ರಾಣ, ಮನಸ್ಸನ್ನು ತನ್ನ ವಶಪಡಿಸಿಕೊಂಡು 
ತನ್ನ ಚಿತ್ತವನ್ನು ನನ್ನಲ್ಲಿ ತೊಡಗಿಸಿ, ನನ್ನ ಧಾರಣೆಯನ್ನು 
ಮಾಡತೊಡಗಿದಾಗ "ಅವನ ಎದುರಿಗೆ ಅನೇಕ ಸಿದ್ದಿಗಳು. 
ಉಪಸ್ಥಿತವಾಗುತ್ತವೆ. ।1೧॥ 

ಉದ್ದವನು ಕೇಳಿದನು - ಓ ಅಚ್ಯುತಾ। ಯಾವ ಧಾರಣೆ 
ಯಿಂದ ಯಾವ ವಿಧವಾದ ಸಿದ್ಧಿಯು ಪ್ರಾಷ್ಟವಾಗುತ್ತದೆ ಮತ್ತು 
ಅವುಗಳ ಸಂಖ್ಯೆ ಎಷ್ಟು? ನೀನೇ ಯೋಗಿಗಳಿಗೆ ಸಿದ್ಧಿಗಳನ್ನು 
ಕೊಡುವವನು. ಆದ್ದರಿಂದ ಇವುಗಳನ್ನು ವರ್ಣಿಸುವವನಾಗು.॥೨॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ದವಾ! 
ಧಾರಣಾಯೋಗದ ಪಾರಂಗತ ಯೋಗಿಗಳು ಹದಿನೆಂಟು 
ಪ್ರಕಾರದ ಸಿದ್ಧಿಗಳನ್ನು ತಿಳಿಸಿರುತ್ತಾರೆ. ಅವುಗಳಲ್ಲಿ ಎಂಟು 
ಸದ್ದಿಗಳಾದರೋ' ಪ್ರಧಾನವಾಗಿ ನನ್ನಲ್ಲ ಇರುತ್ತವೆ ಹಾಗೂ ಹತ್ತು 
ಸತ್ತ ಗುಣದ ವಿಕಾಸದಿಂದಲೂ ದೊರೆಯುತ್ತವೆ. TEN 
ಅವುಗಳಲ್ಲಿ 'ಅಣಿಮಾ', 'ಮಹಿಮಾ', 'ಲಖಮಾ' ಈ ಮೂರು 
ಸಿದ್ಧಿಗಳಾದರೋ ಶರೀರದ್ದಾಗಿವೆ. ಬಯಸಿದೆಲ್ಲವೂ ದೊರೆಯು 
ವುದು ಇದು 'ಪ್ರಾಪ್ತಿ' ಎಂಬ ಇಂದ್ರಿಯಗಳ ಒಂದು ಸಿದ್ಧಿಯಾ 
ಗಿದೆ. ಲೌಕಿಕ ಮತ್ತು ಪಾರಲೌಕಿಕ ಪದಾರ್ಥಗಳನ್ನು ಇಚ್ಛಾನುಸಾರ 
ಅನುಭವಿಸುವ ಸಿದ್ಧಿಯು "ಪ್ರಾಕಾಮ್ಮ'ವಾಗಿದೆ. ಮಾಯೆ ಹಾಗೂ 
ಅದರ ಕಾರ್ಯಗಳನ್ನು ಇಚ್ಛಾನುಸಾರ ಸಂಚಾಲಿತಗೊಳಿಸುವುದು 
"ಪಿತಾ ಹೆಸರಿನ ಸಿದ್ದಿಯಾಗಿದೆ. ॥ ೪ ॥ ವಿಷಯಗಳಲ್ಲಿದ್ದರೂ 
ಅವುಗಳಲ್ಲಿ ಆಸಕ್ತನಾಗದಿರುವುದು 'ವಶಿತಾ' ಆಗಿದೆ ಮತ್ತು 
ಯಾವು-ಯಾವುದನ್ನು ಕಾಮಿಸುವನೋ ಅದರ ಸೀಮೆಯತನಕ 
ಮುಟ್ಟುವುದೇ "ಕಾಮಾವಸಾಯಿತಾ' ಎಂಬ ಎಂಟನೆಯ ಸಿದ್ದಿ 
ಯಾಗಿದೆ. ಈ ಎಂಟೂ ಸಿದ್ಧಿಗಳು ನನ್ನಲ್ಲಿ ಸ್ವಭಾವತಃ ಇರುತ್ತವೆ. 
(ಇವನ್ನು ನಾನು ಯಾರಿಗೆ ಕೊಡುವೆನೋ ಅವನಿಗೆ ಅಂಶತಃ 
ಪ್ರಾಪ್ತವಾಗುತ್ತವೆ.) ॥ ೫ ॥ ಇವಲ್ಲದೆ ಬೇರೆ ಕೆಲವು ಸಿದ್ದಿಗಳು ಇವೆ. 
ಶರೀರದಲ್ಲಿ ಹಸಿವು-ಬಾಯಾರಿಕೆ, ಕಾಮ-ಕ್ರೋಧ ಮುಂತಾದ 
ವೇಗಗಳು ಉಂಟಾಗದಿರುವುದು, ಬಹಳ ದೂರದ ವಸ್ತುವನ್ನು 
ನೋಡುವುದು, ತುಂಬಾ ದೂರದ ಮಾತನ್ನು ಕೇಳುವುದು, ಮನಸ್ಸಿ 
ನೊಂದಿಗೇ ಶರೀರದಿಂದ ಆ ಜಾಗಕ್ಕೆ ತಲುಪುವುದು, ಇಚ್ಛಿಸಿದ 
ರೂಪವನ್ನು ಧರಿಸುವುದು, ಬೇರೆಯವರ ಶರಿ-ರದಲ್ಲಿ ಪ್ರವೇಶಿಸು 
ವುದು, ಇಚ್ಚಿಸಿದಾಗ ಶರೀರವನ್ನು ಬಿಡುವುದು, ಅಪ್ಪರೆಯ 
ರೊಂದಿಗೆ ನಡೆಯುವ ದೇವತೆಗಳ ಕ್ರೀಡೆಗಳನ್ನು ದರ್ಶಿಸುವುದು, 
ಎಣಿಸಿದ ಸಂಕಲ್ಪದ ಸಿದ್ಧಿ ಎಲ್ಲ ಕಡೆಗಳಲ್ಲಿ ಎಲ್ಲರ ಮೂಲಕ 
ವಿರೋಧವಎಲ್ಲದೆ "ಆಜ್ನಾಘಾಲನೆ ಈ ಹತ್ತು ಸಿದ್ಧಿಗಳು ಸತ್ತ್ವ 
ಗುಣದ ವಿಶೇಷ ವಿಕಾಸದಿಂದ ಉಂಟಾಗುತ್ತವೆ. ೬-೭ i 


| 
| 
| 





15 ಅಧ್ಯಾಯ] 


ಏಕಾದಶಸ್ಥಂಧ 681 





ತಿಕಾಲಜ್ನತ್ತಮದ್ಧಂದ್ದಂ ಪರಚಿತ್ತಾದ್ಯಭಿಜ್ನತಾ | 


' ಆಗ್ಯರ್ಕಾಂಬುವಿಷಾದೀನಾಂ ಪ್ರತಿಷುಭೋತ ಪರಾಜಯಃ 


HSI 


ಏತಾಶ್ಟೋದ್ದೇಶತಃ ಪ್ರೋಕ್ತಾ ಯೋಗಧಾರಣಸಿದ್ದಯಃ । 
ಯಯಾ ಧಾರಣಯಾ ಯಾ ಸ್ಯಾದ್ಯಥಾವಾ ಸ್ಕಾನ್ನಿಬೋಧ ಮೇ 
WF || 


ಭೂತಸೂಕ್ಸ್ಮಾಶ್ಮನಿ ಮಯಿ ತನ್ನಾತ್ರಂ ಧಾರಯೇನ್ನನಃ । 
ಅಣಿಮಾನಮವಾಪ್ಲೋತಿ ತನ್ಮಾತ್ರೋಪಾಸಕೋ ಮಮ 
Wl ೧೦ 1 


ಹತ್ಯಾತ್ಸನ್ನಯಿ ಪರೇ ಯಥಾಸಂಸ್ಥು ಮನೋ ದಧತ್‌ । 
ಮಹಿಮಾನಮವಾಪ್ಟೋತಿ ಭೂತಾನಾಂ ಚ ಪೃಥಕ್‌ ಪೃಥಕ್‌ 
1 ೧೧ ॥| 


ಪರಮಾಣುಮಯೇ ಚಿತ್ತಂ ಭೂತಾನಾಂ ಮಯಿ ರಂಜಯನ್‌ । 
ಕಾಲಸೂಕ್ಚ್ಮಾರ್ಥತಾಂ ಯೋಗೀ ಲಘಿಮಾನಮವಾಪ್ನಯಾತ್‌ 
॥ ೧೨ ॥ 


ಧಾರಯನ್‌ ಮಯ್ಯಹಂತತ್ಲೇ ಮನೋ ವೈಕಾರಿಕೇ5ಖಿಲಮ್‌ । 
ಸರ್ವೇಂದ್ರಿಯಾಣಾಮಾತೃತಂ ಪ್ರಾಪ್ತಿಂ ಪ್ರಾಪ್ನೋತಿ ಮನ್ನನಾಃ 
| ೧೩॥ 


ಮಹತ್ಯಾತ್ಮನಿ ಯಃ ಸೂತ್ರೇ ಧಾರಯೇನ್ನಯಿ ಮಾನಸಮ್‌ । 
ಪ್ರಾಕಾಮ್ಯಂ ಪಾರಮೇಷ್ಟ್ಯಂ ಮೇ ವಿಂದತೇಶವ್ಯಕ್ತಜನ್ನನಃ 
Il ೧೪ ॥ 


| ಭೂತ, ಭವಿಷ್ಯ, ವರ್ತಮಾನದ ಮಾತನ್ನು ತಿಳಿದುಕೊಳ್ಳುವುದು, 


ಶೀತ-ಉಷ್ಣ, ಸುಖ-ದುಃಖ, ರಾಗ-ದ್ವೇಷ ಮುಂತಾದ ದ್ವಂದ್ವ 
ಗಳಿಗೆ ವಶನಾಗದಿರುವುದು, ಬೇರೆಯವರ ಮನಸಿನ ಮಾತನ್ನು 
ಅರಿತುಕೊಳ್ಳುವುದು, ಅಗ್ನಿ ಸೂರ್ಯ, ಜಲ, ವಿಷ ಮುಂತಾ 
ದವುಗಳ ಶಕ್ತಿಯನ್ನು ಸ್ವಂಭಿತಗೊಳಿಸುವುದು, ಯಾರಿಂದಲೂ 
ಸೋಲದಿರುವುದು - ಈ ಐದು ಸಿದ್ದಿಗಳೂ ಕೂಡ ಯೋಗಿಗಳಿಗೆ 
ದೊರೆಯುತ್ತವೆ. ॥ ೮ ॥ ಪ್ರಿಯ ಉದ್ದವನೇ! ಯೋಗ-ಧಾರಣೆ 
ಮಾಡುವುದರಿಂದ ಪ್ರಾಪ್ತವಾಗುವ ಸಿದ್ಧಿಗಳನ್ನು ನಾನು ನಾಮ 


| ನಿರ್ದೇಶದೊಂದಿಗೆ ವರ್ಣಿಸಿದೆ. ಈಗ ಯಾವ ಧಾರಣೆಯಿಂದ 


ಯಾವ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಎಂಬುದನ್ನು ಹೇಳುತ್ತೇನೆ, 
ಕೇಳು. ॥ ೯ ॥* 
ಕ್ರಿಯ ಉದ್ಧವಾ! ಪಂಚಮಹಾಭೂತಗಳ ಸೂಕ್ಮ್ಮರೂಪವನ್ನು 
ತನ್ನಾತ್ರೆ ಎಂದು ಹೇಳುತ್ತಾರೆ. ಅದು ನನ್ನದೇ ಶರೀರವಾಗಿದೆ. ನನ್ನ 
ಪಂಚತನ್ಮಾತ್ರೆಗಳಲ್ಲಿ ತನ್ನ ಮನಸನ್ನು ಧಾರಣೆ ಮಾಡಿಕೊಂಡ 
ಸಾಧಕನಿಗೆ 'ಅಣಿಮಾ' ಎಂಬ ಸಿದ್ಧಿಯು ಪ್ರಾಪ್ತವಾಗು 


ತ್ತದೆ. ॥ ೧೦ ॥ ಈ ಮಹತ್ತತ್ವ್ವದ ರೂಪದಲ್ಲಿ ನಾನೇ ಪ್ರಕಾಶಿತ 


ನಾಗಿದ್ದೇನೆ. ಹೇಗೆ ಸಾಧ್ಯವೋ ಹಾಗೆ ತನ್ನ ಮನಸ್ಸನ್ನು ನನ್ನ ಈ 
ಮಹತ್ವತ್ವರೂಪೀ ಪರಮಾತ್ಮನಲ್ಲಿ ಧಾರಣೆ ಮಾಡುವವನಿಗೆ 
'ಮಹಿಮಾ' ಎಂಬ ಸಿದ್ದಿಯು ಪ್ರಾಪ್ತ ಪ್ರವಾಗುತ್ತದೆ. ಹಾಗೆಯೇ 
ಒಂದೊಂದು ಮಹಾಭೂತದ ತನ್ನಾತ್ರೆಯಲ್ಲಿ ಮನಸ್ಸನ್ನು ಧಾರಣೆ 
ಗೈದರೂ ಕೂಡ ಅವನಿಗೆ ಮಹಿಮೆ ಎಂಬ ಸಿದ್ಧಿಯು ಪ್ರಾಪ್ತ 
ವಾಗುತ್ತದೆ. ॥ ೧೧ ॥ ವಾಯುವೇ ಮುಂತಾದ ನಾಲ್ಕೂ ಭೂತ 
ಗಳೊಳಗೆ ಪರಮಾಣುರೂಪದಿಂದ ಆಕಾಶವು ಎಲ್ಲೆಡೆ ತುಂಬಿದೆ. 
ಹಾಗೆಯೇ ನಾನು ಸರ್ವತ್ರ ಪರಿಪೂರ್ಣನಾಗಿದ್ದೇನೆ. ಯೋಗಿಯು 
ತನ್ನ ಚಿತ್ರವನ್ನು ನನ್ನಲ್ಲಿ ತೊಡಗಿಸುತ್ತಾ ನನ್ನಲ್ಲಿ ಏಕತೆಯನ್ನು 
ಪಡೆದುಕೊಳ್ಳುವವನಿಗೆ "ಲಫಿಮಾ' ಎಂಬ ಸಿದ್ಧಿಯು ಪ್ರಾಪ್ತ 
ವಾಗುತ್ತದೆ. ಕಾಲದ ಸೂಕ್ಷ್ಮಕ್ಕಿ ಕಿಂತ ಸೂಕ್ಷ್ಮಃ ಪರಮಾಣು ಆಗುವ 
ಸಾಮರ್ಥ್ಯವು ದೊರೆಯುತ್ತದೆ. | ೧೨ ॥ ಮನಸ್ಸು ಎಲ್ಲ 
ಇಂದ್ರಿಯಗಳ ಒಡೆಯವಾಗಿದೆ. ಇದು ಅಹಂತತ್ತ್ವ ದ ಸತ ಗುಣ 
ರೂಪೀ ವಿಕಾರದಿಂದ ಉಂಟಾಗಿದೆ. ಯೋಗಿಯು. ನನ್ನ 


| ಸ್ವರೂಪಭೂತ ಸಾತ್ವ್ವಿಕ ಅಹಂಕಾರದಲ್ಲಿ ತನ್ನ ಮನಸ್ಸನ್ನು ಏಕಾಗ್ರ 
| ಗೊಳಿಸಿದರೆ, ಅವನು ಎಲ್ಲ ಇಂದ್ರಿಯಗಳ ಒಡೆತನವನ್ನು 


ಪಡೆಯುತ್ತಾನೆ. ಹೀಗೆ ಮನಸನ್ನು ನನ್ನಲ್ಲಿ ತೊಡಗಿಸುವ ಭಕ್ತನು 
"ಪಾಪ್ತಿ' ಎಂಬ ಸಿದ್ದಿಯನ್ನು ಪಡೆಯುತ್ತಾನೆ. ॥ ೧೩ ॥ ಅವ್ಯಕ್ತಜನ್ಮಾ 
ನನ್ನಿಂದಲೇ ಬ್ರಹ್ಮಾಂಡದ ನಿರ್ಮಾಣವಾಗಿದೆ." ಮಹತತ್ತ್ವದ 
ಅಭಿಮಾನಿಯಾದ ಸೂತ್ರಾತ್ಮಾ ಹಿರಣ್ಯಗರ್ಭದಲ್ಲಿ ಮನಸ್ಸನ್ನು 
ಧಾರಣೆಗೈದರೆ ಅವನಿಗೆ 'ಪ್ರಾಕಾಮ್ಯ' ಸಿದ್ಧಿಯು ಪ್ರಾಪ್ತವಾಗುತ್ತದೆ. 
ಅವನು ಇಡೀ ಬ್ರಹ್ಮಾಂಡದ ಒಡೆಯನಾಗುತ್ತಾನೆ. ಪಾರಮೇಷ್ಟ್ಯತ್ವ 
ವನ್ನು ಪಡೆದುಕೊಳ್ಳುತ್ತಾನೆ. ॥ ೧೪ ॥ 





* ಹ್ಯಾ ಸಮಸ್ಯ ವಿಶ್ವದಲ್ಲಿರುವುದೆಲ್ಲವೂ ಪರಮಾತ್ಮನ ಯಾವುದೋ ಒಂದು ಅಂಶದ ಅಭಿವ್ಯಕ್ತಿಯೇ ಆಗಿದೆ. ಇದರ ಹೊರಗೆ-ಒಳಗೆ ಎಲ್ಲೆಡೆ ಅವನೇ 
ವ್ಯಾಪ್ತನಾಗಿದ್ದಾನೆ. ಅವನು ಯಾವ ಶಕ್ತ ದ ಮೂಲಕ ಈ ವಿಶ್ವವನ್ನು ನಿರ್ಮಿಸಿರುವನೋ, ಆಯಾಯಾ ಸಮತ್ಪಿತತ್ತ್ವದಲ್ಲಿಸಾಧಕನು ತನ್ನನ್ನು ಏಕಾಕಾರ 


ಮಾಡಿಕೊಂಡಾಗ, ಅದಕ್ಕನುಸಾರ ಆ ಶಕ್ತಿಯನ್ನು ಪಡೆದುಕೊಳ್ಳುವನು. ಇದಕ್ಕೆ ಸಿದ್ದಿಗಳು ಎಂದು ಹೇಳುತ್ತಾರೆ. ಪರಮಾತ್ಮತತ್ತ್ವವನ್ನು ಪಡದ 
ಮಹಾಪುರುಷನಿಗಾಗಿ ಈ ಸಿದ್ಧಿಗಳ ಯಾವ ಮಹತ್ವವೂ ಇರುವುದಿಲ್ಲ 


ವಿಷ್ಣೌ ತ್ಯಧೀಶ್ಚರೇ ಚಿತ್ರಂ ಧಾರಯೇತ್ಕಾಲವಿಗ್ರಹೇ | 
ಸ ಈಶಿತ್ವಮವಾಪ್ನೋತಿ ಕ್ಲೇತ್ರಕ್ಷೇತ್ರಜಚೋದನಾಮ್‌ 


|| ೧೫ ॥1 
ನಾರಾಯಣೇ ತುರೀಯಾಖ್ಯೇ ಭಗವಚ್ಚಬಶಬ್ಬಿತೇ | 
ಮನೋ ಮಯ್ಯಾದಧದ್ಯೋಗೀ ಮದ್ದರ್ಮಾ ವಶಿತಾಮಿಯಾತ್‌ 

| ೧೬ || 


ನಿರ್ಗುಣೇ ಬ್ರಹ್ಮಣಿ ಮಯಿ ಧಾರಯನ್‌ ವಿಶದಂ ಮನಃ । 
ಪರಮಾನಂದಮಾಪ್ನೋತಿ ಯತ್ರ ಕಾಮೋಠವಸೀಯತೇ 
1 ೧೭ 1 


ಶ್ರೇತದ್ವೀಪಪತೌ ಚಿತ್ತಂ ಶುದ್ಧೇ ಧರ್ಮಮಯೇ ಮಯಿ । 
ಧಾರಯನ್‌ಶ್ವೇತತಾಂ ಯಾತಿ ಷಡೂರ್ಮಿರಹಿತೋ ನರಃ 
|| ೧ಲೆ || 


ಮಯ್ಯಾಕಾಶಾತ್ಮನಿ ಪ್ರಾಣೇ ಮನಸಾ ಘೋಷಮುದ್ದಹನ್‌ | 
ತತ್ರೋಪಲಬ್ಧಾಭೂತಾನಾಂ ಹಂಸೋ ವಾಚಃ ಶೃಣೋತ್ಕ್ಯಸೌ 
11 ೧೯ I 


ಚಕ್ಕುಸ್ತ ಫಿ ಸಂಯೋಜ್ಯ ತೃಸ್ನಾರಮಪಿ ಚಕ್ಕುಷಿ | 
ಮಾಂ ತತ್ರ ಮನಸಾ ಧ್ಯಾಯನಿಶ್ಚಂ ಪಶ್ಯತಿ ಸೂಕ್ಷ್ಮದ್ಧಕ್‌ 
| ೨೦ 1 


ಮನೋ ಮಯಿ ಸುಸಂಯೋಜ್ಯ ದೇಹಂ ತದನು ವಾಯುನಾ | 
ಮದ್ದಾರಣಾನುಭಾವೇನ ತತ್ರಾತ್ಮಾ ಯತ್ರ ವೈ ಮನಃ 
॥ 2೦ ॥ 


ಶ್ರೀಮದಾ ಿಗವತ 


[ ಅಧ್ಯಾಯ 15 


ತ್ರಿಲೋಕಗಳ ಆಧಾರನು ನಾನೇ ಆಗಿರುವೆನು. ತ್ರಿಗುಣಮಯ 
ಮಾಯೆಯ ಒಡೆಯ ನಾನೇ ಆಗಿದ್ದೇನೆ. ಸಮಸ್ಯ ಬ್ರಹ್ಮಾಂಡವನ್ನು 
ನಾಶಗೊಳಿಸುವ ಸಮರ್ಥಕಾಲವೂ ನನ್ನದೇ ವಿಗ್ರಹವಾಗಿದೆ. ಕ್ಲೇತ್ರ 
(ಶರೀರ) ಮತ್ತು ಕ್ಷೇತ್ರಜ್ಞ (ಜೀವಾತ್ಮ) ಇವೆರಡರ ಪ್ರೇರಕ 
ಪುರುಷೋತ್ತಮನು ನಾನೇ ಆಗಿದ್ದೇನೆ. ನನ್ನ ಈ ವಿಷ್ಣುಸ್ವರೂಪದಲ್ಲಿ 
ಚಿತ್ರವನ್ನು ಧಾರಣೆಮಾಡಿದರೆ ಅವನಿಗೆ 'ಈಶಿತ್ವ' ಎಂಬ ಸಿದ್ಧಿಯು 
ಪ್ರಾಪ್ತವಾಗಿ ಹೋಗುತ್ತದೆ. ಅವನಿಗೂ ಕೂಡ ಮತ್ತೆ ನನ್ನಂತೆಯೇ 
ಜೀವಿಗಳನ್ನು ಇಚ್ಛಾನುಸಾರ ಪ್ರೇರಿತಗೊಳಿಸುವ ಸಾಮರ್ಥ್ಯ 
ದೊರೆಯುತ್ತದೆ. ॥ ೧೫ ॥ ""ಐಶ್ವರ್ಯಸ್ಯ ಸಮಗ್ಗಸ್ಯ ಧರ್ಮಸ್ಯ 
ಯಶಸಃ ಶ್ರಿಯಃ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇಟೇ 
ರಣಾ ॥'" ಈ ಆರು ಐಶ್ವರ್ಯಗಳಿಂದ ಭಗವಂತನು ಕೂಡಿರು 
ವನು. ಈ ಭಗವಂತನೇ ನಾರಾಯಣನಾಗಿರುವನು. ತುರೀಯ 
ಸ್ಥಿತಿಯಲ್ಲಿರುವ ನನ್ನ ಈ ನಾರಾಯಣ ಸ್ವರೂಪದಲ್ಲಿ ಮನಸ್ಸನ್ನು 
ಧಾರಣೆಗೈದು ಸ್ಥಿತಕಾದ ಯೋಗಿಯು ಮದ್ಧರ್ಮಾ ಆಗಿಬಿಡು 
ತ್ತಾನೆ. ಅರ್ಥಾತ್‌ - ನನ್ನ ಗುಣಗಳು ಅವನಲ್ಲಿ ಬಂದುಬಿಡುತ್ತವೆ. 
ಇಂತಹ ಯೋಗಿಯು "ವಶಿತಾ' ಎಂಬ ಸಿದ್ಧಿಯನ್ನು ಪಡೆದು 
ಕೊಳ್ಳುತ್ತಾನೆ. ॥ ೧೬ ॥ ಸ್ವಚ್ಛವಾದ ಮನಸ್ಸಿನಿಂದ ನಿರ್ಗುಣ ಬ್ರಹ್ಮ 
ವಾದ ನನ್ನಲ್ಲಿ ತೊಡಗಿರುವ ಯೋಗಿಯು ನನ್ನ ಆ ನಿರ್ಗುಣ 
ನಿರಾಕಾರ ರೂಪವನ್ನು ಉಪಾಸನೆಗೈದು ಪರಮಾನಂದವನ್ನು 
ಪಡೆಯುತ್ತಾನೆ. ಅವನಿಗೆ ಯಾವ ರೀತಿಯ ಕಾಮನೆಯೂ 
ಇರುವುದಿಲ್ಲ ಇದನ್ನು 'ಕಾಮಾವಸಾಯಿತಾ' ಸಿದ್ಧಿ ಎಂದು ಹೇಳು 
ತ್ತಾರೆ. ॥ ೧೭ ॥ ಶ್ವೇತದ್ವೀಪದ ಸ್ವಾಮಿ ನಾನೇ ಆಗಿದ್ದೇನೆ. 
ಧರ್ಮವು ನನ್ನದೇ ಸ್ವರೂಪವಾಗಿದೆ. ಇಂತಹ ನನ್ನ ವಿಶುದ್ಧ 
ಸ್ವರೂಪದಲ್ಲಿ ತನ್ನ ಮನಸ್ಸನ್ನು ಸ್ಥಿರಗೊಳಿಸುವವನು ಹಸಿವು, ತೃಷೆ 
ಕಾಮ, ಕ್ರೋಧ, ಶೋಕ, ಮೋಹ ಇವುಗಳಿಂದ ಪೀಡಿತನಾಗು 
ವುದಿಲ್ಲ ಅವನಿಗೆ ಶುದ್ಧಸ್ಥರೂಪ ಪರಮಾತ್ಮನಾದ ನನ್ನ ಪ್ರಾಪ್ತಿಯು 
ಉಂಟಾಗುತ್ತದೆ. ॥ ೧೮ ॥ ನಾನೇ ಸಮಷ್ಟಿ-ಪ್ರಾಣಸ್ವರೂಪೀ ಆಕಾ 
ಶಾತ್ಮಾ ಆಗಿದ್ದೇನೆ. ನನ್ನ ಈ ಸ್ವರೂಪದಲ್ಲಿ ಮನಸ್ಸಿನ ಮೂಲಕ 
ಅನಾಹತನಾದವನ್ನು ಚಿಂತಿಸುವವನು "ದೂರಶ್ರವಣ' ಎಂಬ ಸಿದ್ಧಿ 
ಯಿಂದ ಸಂಪನ್ಮನಾಗಿರುತ್ತಾನೆ. ಈ ಧಾರಣೆಯಿಂದ ಯೋಗಿಯು 
ಆಕಾಶದಲ್ಲಿ ಉಪಲಬ್ಧವಾಗುವ ವಿವಿಧ ಪ್ರಾಣಿಗಳ ಮಾತುಗಳನ್ನು 
ಕೇಳಿ-ತಿಳಿಯಬಲ್ಲನು. ॥ ೧೯ ॥ ಯಾವ ಯೋಗಿಯು ಕಣ್ಣು 
ಗಳನ್ನು ಸೂರ್ಯನಲ್ಲಿ ಹಾಗೂ ಸೂರ್ಯನನ್ನು ಕಣ್ಣುಗಳಲ್ಲಿ 
ಸಂಯುಕ್ತಗೊಳಿಸುವನೋ ಮತ್ತು ಎರಡರ ಸಂಯೋಗದಲ್ಲಿ 
ಮನಸ್ಸಿನಲ್ಲೇ ನನ್ನನ್ನು ಧ್ಯಾನಿಸುವನೋ, ಅವನ ದೃಷ್ಟಿ ಸೂಕ್ಷವಾಗಿ 
ಹೋಗುತ್ತದೆ. ಅವನಿಗೆ "ದೂರದರ್ಶನ' ಎಂಬ ಸಿದ್ಧಿಯು ಪ್ರಾಪ್ತ 
ವಾಗುತ್ತದೆ. ಅವನು ಇಡೀ ಪ್ರಪಂಚವನ್ನು ನೋಡಬಲ್ಲನು. ॥ ೨೦ ॥ 
ಮನಸ್ಸು ಮತ್ತು ಶರೀರವನ್ನು ಪ್ರಾಣವಾಯು ಸಹಿತ ನನ್ನೊಡನೆ 
ಸಂಯುಕ್ತಗೊಳಿಸಿ, ನನ್ನ ಧಾರಣೆ ಮಾಡಿದರೆ ಇದರಿಂದ 'ಮನೋ 
ಜವ' ಎಂಬ ಸಿದ್ಧಿಯು ಪ್ರಾಪ್ತವಾಗುತ್ತದೆ. ಇದರ ಪ್ರಭಾವದಿಂದ 
ಆ ಯೋಗಿಯು ಎಲ್ಲಿಗಾದರೂ ಹೋಗುವ ಸಂಕಲಮಾಡಿದರೆ, 
ಅಲ್ಲಿಗೆ ಅವನ ಶರೀರವು ಆಗಲೇ ತಲುಪುತ್ತದೆ. ॥ ೨೧ ॥ 


ಏಕಾದಶಸ್ಥಂಧ 


683 





15 ಅಧ್ಯಾಯ] 

ಯದಾ ಮನ ಉಪಾದಾಯ ಯದ್ಯದ್ರೂಪಂ ಬುಭೂಷತಿ | 

ತತ್ತದ್ದವೇನ್ನನೋರೂಪಂ ಮದ್ಯೋಗಬಲಮಾಶ್ರಯಃ 
11 ೨೨ || 


ಪರಕಾಯಂ ವಿಶನ್‌ ಸಿದ್ಧ ಆತ್ಮಾನಂ ತತ್ರ ಭಾವಯೇತ್‌ । 
ಹಿಂಡಂ ಹಿತ್ವಾ ವಿಶೇತ್ವಾಣೋ ವಾಯುಭೂತಃ ಷಡಂಘ್ರಿವತ್‌ 
|| ೨೩. 1 


ಪಾರ್ಷ್ಲ್ಯಾಂ5ಪೀಡ್ಕ ಗುದಂ ಪ್ರಾಣಂ ಹೃದುರಃಕಂಠತಮೂರ್ಥಸು। 


ಆರೋಪ್ಯ ಬ್ರಹ್ಮರಂಧ್ರೇಣ ಬ್ರಹ್ಮನೀತ್ಟೋತ್ಸೃಚೇತ್ವನುಮ್‌ 
॥ ೨೪ ॥ 


ವಿಹರಿಷ್ಕನುರಾಕ್ರೀಡೇ ಮತ್ತ ವಿ ಸತ್ತ್ವಂ ವಿಭಾವಯೇತ್‌ । 
ವಿಮಾನೇನೋಪತಿಷ್ಠಂತಿ ಸತ್ತ್ಯವೃತ್ತೀಃ ಸುರಸ್ತಿಯಃ 
11 2% ॥ 


ಯಥಾ ಸಂಕಲ್ಪಯೇದ್ದುದ್ದಾ ಯದಾ ವಾಮತರಃ ಪುಮಾನ್‌ | 
ಮಯಿಸತ್ಯೇ ಮನೋ ಯುಂಜನ್‌ ತಥಾ ತತ್ರಮುಪಾಶುತೇ 
|| ೨೬ I 


ಯೋವೈ ಮದ್ದಾನಮಾಷನ್ನ ಈಶಿತುರ್ವಶಿತುಃ ಪುಮಾನ್‌ । ' 


ಕುತಶ್ಚಿನ್ನ ವಿಹನ್ಯೇತ ತಸ್ಯ ಚಾಜ್ಞಾ ಯಥಾ ಮಮ 
|| 22 11 


ಮದ್ದ್ಗಕಾ ಶ್ಯ ಶುದ್ಧಸತ್ತಸ್ಯ್ಥ ಯೋಗಿನೋ ಧಾರಣಾವಿದಃ । 
ತಸ್ಯ ತೈಕಾಲಿಕೀ ಬುದಿರ್ಜನಮತೂಪಬಂಹಿತಾ 
Fay ೪. ಭೆ ಗ 
|| 2೮ ॥ 


ಅಗ್ವ್ಯಾದಿಭರ್ನ ಹನ್ನೇತ ಮುನೇರ್ಯೋಗಮಯಂ ವಪುಃ | 
ಮದ್ಯೋಗಶ್ರಾಂಶಚಿತ್ರಸ್ಮ್ಯ ಯಾದಸಾಮುದಕಂ ಯಥಾ 
Wl ೨೯ 11 


ಮದ್ದಿಭೂತೀರಭಿಧ್ಯಾಯನ್‌ ಶ್ರೀವತ್ಪಾಸ್ಟ ಏಿಭೂಪಿತಾಃ। 


ಧ್ವಜಾತಪತ್ರವ್ಯಜನೈಃ ಸ ಭವೇದಪರಾಜಿತಃ 
॥1೩೦॥ 


| ಅರಿವಿಗೆ ಬರುತ್ತವೆ. ॥ ೨೮ ॥ 





ಯಾವಾಗ ಯೋಗಿಯು ಮನಸ್ಸನ್ನು ಉಪಾದಾನ ಕಾರಣ 
ವನ್ನಾಗಿಸಿ ಯಾರದಾದರೂ ರೂಪವನ್ನು ಧರಿಸಲು ಬಯಸಿದರೆ 
ತನ್ನ ಮನಸ್ಸಿಗನುಕೂಲವಾಗಿ ಅಂತಹುದೇ ರೂಪವನ್ನು ಧರಿಸಿ 
ಕೊಳ್ಳುವನು. ಇದರ ಕಾರಣ- ಅವನು ತನ್ನ ಚಿತ್ತವನ್ನು ನನ್ನೊಂದಿಗೆ 
ಸೇರಿಸಿರುವನು. ॥ ೨೨ ॥ ಇನ್ನೊಂದು ಶರೀರದಲ್ಲಿ ಪ್ರವೇಶಿಸಲು 
ಬಯಸುವ ಯೋಗಿಯು ನಾನು ಅದೇ ಶರೀರದಲ್ಲಿದ್ದೇನೆ ಹೀಗೆ 
ಭಾವಿಸಬೇಕು. ಹೀಗೆ ಮಾಡುವುದರಿಂದ ಅವನ ಪ್ರಾಣವು 
ವಾಯುರೂಪವನ್ನು ಧರಿಸಿ ಒಂದು ಹೂವಿನಿಂದ ಇನ್ನೊಂದು 
ಹೂವಿಗೆ ಹಾರುವ ದುಂಬಿಯಂತೆ ಅವನು ತನ್ನ ಶರೀರವನ್ನು ಬಿಟ್ಟು 
ಇನ್ನೊಂದು ಶರೀರದಲ್ಲಿ ಪ್ರವೇಶಿಸುತ್ತಾನೆ. ॥ ೨೩ ॥ ಯೋಗಿಗೆ 
ಶರೀರವನ್ನು ಪರಿತ್ಯಾಗ ಮಾಡಬೇಕೆಂದಾಗ ಹಿಮ್ಮಡಿಯಿಂದ ಗುದ 
ದ್ವಾರವನ್ನು ಒತ್ತಿ ಪ್ರಾಣವಾಯುವನ್ನು ಕ್ರಮವಾಗಿ ಹೃದಯ, 
ವಕ್ಷಸ್ಫಲ, "ಕಂತ ಮಸ್ತಕಕ್ಕೆ ಕೊಂಡುಹೋಗಬೇಕು. ಮತ್ತೆ ಬ್ರಹ್ಮ 
ರಂಧ್ರದ ಮೂಲಕ ಅದನ್ನು ಬ್ರಹ್ಮನಲ್ಲಿ ಲೀನಗೊಳಿಸಿ ಶರೀರವನ್ನು 
ತ್ಯಜಿಸಿ ಬಿಡುತ್ತಾನೆ. ॥ ೨೪ ॥ ಅವನಿಗೆ ದೇವತೆಗಳ ವಿಹಾರಸ್ಥಳ 
ಗಳಲ್ಲಿ ಕ್ರೀಡಿಸಲು ಇಚ್ಛೆ ಉಂಟಾದರೆ, ನನ್ನ ಶುದ್ದ ಸತ್ತ್ವಗುಣ 
ಮಯ ಸ್ವರೂಪವನ್ನು ಭಾವಿಸಬೇಕು ಹೀಗೆ ಮಾಡುವುದರಿಂದ 
ನನ್ನ ಸತ್ತರ್ಗುಣ ಅಂಶರೂಪೀ ಸುರ-ಸುಂದರಿಯರು ವಿಮಾನ 
ವನ್ನು ಹತ್ತಿ ಅವನ ಬಳಿಗೆ ಬಂದು ತಲುಪುತ್ತಾರೆ. ॥ ೨೫ ॥ 

ನನ್ನ ಪರಾಯಣನಾದ ಯೋಗಿಯು ಸತ್ವಸಂಕೆಲ್ಲರೂಪೀ 
ನನ್ನಲ್ಲಿ ತನ್ನ ಚಿತ್ರವನ್ನು ಸ್ಥಿರಗೊಳಿಸಿದರೆ ಅವನಿಗೆ ಸಂಕಲ್ಪ ಸಿದ್ದಿ 
ಉಂಟಾಗುತ್ತದೆ. ಮನಸ್ಸಲ್ಲಿ ಯಾವಾಗ ಎಂತಹ ಸಂಕಲ್ಪ ಮಾಡು 
ವನೋ, ಆಗಲೇ ಅವನ ಆ ಸಂಕಲವು ಸಿದ್ಧವಾಗಿ ಹೋಗು 
ತ್ತದೆ. ॥ ೨೬ ॥ ನಾನು "ಈಶಿತ್ವ' ಮತ್ತು “ವಶಿತ್ವ' ಎಂಬ ಎರಡೂ 
ಸಿದ್ದಿಗಳ ಒಡೆಯನಾಗಿದ್ದೇನೆ. ಅದಕ್ಕಾಗಿ ಎಂದೂ ಯಾರೂ ನನ್ನ 
ಆಜ್ಞೆಯನ್ನು ಉಲ್ಲಂಘಿಸಲಾರರು ಹಾಗೂ ಎಲ್ಲರೂ ನನ್ನ ಶಾಸನ 
ವನ್ನೇ ಒಪ್ಪಿಕೊಳ್ಳುವರು. ನನ್ನ ಆ ರೂಪವನ್ನು ಚಿಂತಿಸುತ್ತಾ ಅದೇ 
ಭಾವನೆಯಿಂದ "ಯುಕ್ತನಾದವನು ನನ್ನಂತೆಯೇ ಅವನ ಆಜ್ಞೆ 
ಯನ್ನು ಯಾರೂ ಉಲ್ಲಂಫಿಸಲಾರರು. ॥ ೨೭ ॥ ನನ್ನ ಧಾರಣೆ 
ಯನ್ನು ಮಾಡುತ್ತಾ-ಮಾಡುತ್ತಾ , ನನ್ನ ಭಕ್ತಿಯ ಪ್ರಭಾವದಿಂದ 
ಶುದ್ಧವಾದ ಯೋಗಿಯ ಬುದ್ಧಿಯು 'ಜನ್ನ-ಮೃತ್ಯು ಮುಂತಾದ 
ಅದೃಷ್ಟ ವಿಷಯಗಳನ್ನು ತಿಳಿದುಕೊಳ್ಳುತ್ತದೆ. ಇನ್ನೇನು ಭೂತ, 
ಭವಿಷ್ಯತ್ತು, ವರ್ತಮಾನ ಇವುಗಳ ಎಲ್ಲ ಮಾತುಗಳು ಅವನ 
ನೀರಿನಲ್ಲಿರುವ ಪ್ರಾಣಿಗಳು 
ನೀರಿನಿಂದಾಗಿ ನಾಶವಾಗುವುದಿಲ್ಲವೋ ಹಾಗೆಯೇ ನನ್ನಲ್ಲೇ ಏಕೀ 
ಭಾವದಿಂದ ಸ್ಥಿರವಾದ ಚಿತ್ರವುಳ್ಳ ಯೋಗಿಯ ಯೋಗಮಯ 
ಶರೀರವನ್ನು ಅಗ್ನಿ, ಜಲ ಮುಂತಾದ ಯಾವ ವಸ್ತುಗಳೂ 
ನಾಶಮಾಡಲಾರವು. ॥ ೨೯ ॥ ಶ್ರೀವತ್ಸ ಮುಂತಾದ ಚಿಹ್ನೆಗಳಿಂದ 
ಕೂಡಿದ, ಶಯ, ಚಕ್ರ, ಗದಾ, ಪದ್ಧ ಮುಂತಾದ ಆಯುಧಗಳಿಂದ 
ವಿಭೂಪಿತವಾದ, ಧ್ವಜ, ಛತ್ರ, ಚಾಮರ ಮುಂತಾದವುಗಳಿಂದ 
ಸಂಪನ್ನವಾದ ನನ್ನ ಅವತಾರಗಳನ್ನು ಧ್ಯಾನಿಸುವ ಪುರುಷನು 
ಅಜೇಯನಾಗುತ್ತಾನೆ. ॥ ೩೦ ॥ 


684 


ಉಪಾಸಕಸ್ಯ ಮಾಮೇವಂ ಯೋಗಧಾರಣಯಾ ಮುನೇಃ | 
ಸಿದ್ದಯಃ: ಪೂರ್ವಕಥಿತಾ ಉಪತಿಷ್ಠಂತೃಶೇಷತಃ 
1೩೧ 


ಜಿತೇಂದ್ರಿಯಸ್ಯ ದಾಂತಸ್ಯ ಜಿತಶ್ಚಾಹಾತ್ಮನೋ ಮುನೇಃ । 
ಮದ್ದಾರಣಾಂ ಧಾರಯತಃ ಕಾಸಾ ಸಿದ್ಧಿ ಸುದುರ್ಲಭಾ 
11 ೩೨ ॥ 


ಅಂತರಾಯಾನ್‌ ವದತ್ಯೇತಾ ಯುಂಜಶೋ ಯೋಗಮುತ್ತಮಮ್‌ | 
ಮಯಾ ಸಂಪದ್ಯ ಮಾನಸ್ಕ ಕಾಲಕ್ಕಪಣಹೇತವಃ 
|| ೩, || 


ಜನ್ಮೌಷಧಿತಪೋಮಂತೆ ಕೈರ್ಯಾವತೀರಿಹ ಸಿದ್ದಯಃ 1 
ಯೋಗೇನಾಪ್ನೊ ತಿ ತಾಃ ಸರ್ವಾ 
ನಾನ್ಕೈರ್ಯೋಗಗತಿಂ ವಜೇತ್‌ 


WAY | 


ಸರ್ವಾಸಾಮಪಿ ಸಿದ್ದೀನಾಂ ಹೇತುಃ ಪತಿರಹಂ ಪ್ರಭುಃ । 
ಅಹಂ ಯೋಗಸ್ಯ ಸಾಂಖ್ಯಸ್ಥ ಧರ್ಮಸ್ಯ ಬ್ರಹ್ಮವಾದಿನಾಮ್‌ 
I ೩೫ 1 


ಅಹಮಾತ್ಯಾ550ತರೋ ಬಾಹ್ಯೋರನಾವ್ಯತಃ ಸರ್ವದೇಹಿನಾಮ್‌ | 
ಯಥಾ ಭೂತಾನಿ ಭೂತೇಷು ಬಹಿರಂತಃ ಸ್ವಯಂ ತಥಾ 
|| AL ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ನನ್ನ ಉಪಾಸನೆಯನ್ನು ಮಾಡುತ್ತಾ, ಯೋಗಧಾರಣೆಯ 
ಮೂಲಕ ನನ್ನನ್ನೇ ಚಿಂತಿಸುವ ವಿಚಾರಶೀಲ ಪುರುಷನ ಮುಂದೆ ಈ 
ಸಿದ್ಧಿಗಳು ಎಲ್ಲ ರೀತಿಯಿಂದ ಬಂದು ಅಣಿಯಾಗುತ್ತವೆ. ಇದನ್ನು 
ನಾನು ನಿನಗೆ ವರ್ಣಿಸಿರುವೆನು. ॥ ೩೧ ॥ ಪ್ರಿಯ ಉದ್ದವನೇ! 
ಯಾರು ತನ್ನ ಪ್ರಾಣ, ಮನಸ್ಸು, ಇಂದ್ರಿಯಗಳ ಮೇಲೆ ವಿಜಯ 
ಸಾಧಿಸಿರುವನೋ ಯಾರು ಸಂಯಮಿಯಾಗಿರುವನೋ, ನನ್ನದೇ 
ಸ್ವರೂಪವನ್ನು ಧರಿಸಿರುವನೋ ಅವನಿಗಾಗಿ ಇಂತಹ ಯಾವ 
ಸಿದ್ದಿಗಳು ದುರ್ಲಭವಲ್ಲ ಅವನಿಗಾದರೋ ಎಲ್ಲ ಸಿದ್ದಿಗಳು 
ಪ್ರಾಪ್ತವೇ ಇರುತ್ತವೆ. ॥ ೩೨ ॥ ಭಕ್ತಿಯೋಗ ಅಥವಾ ಜ್ಞಾನ 
ಯೋಗಾದಿ ಉತ್ತಮ ಯೋಗಗಳ ಅಭ್ಯಾಸ ಮಾಡುತ್ತಿರುವ 
ಜನರಿಗೆ, ನನ್ನಲ್ಲಿ ಒಂದಾಗಿರುವವರಿಗೆ ಈ ಸಿದ್ಧಿಗಳು ಪ್ರಾಪ್ತ 
ವಾಗುವುದು ಒಂದು ವಿಘಮೇ ಆಗಿದೆ. ಏಕೆಂದರೆ, ಇವೆಲ್ಲವೂ 
ಭಗವಂತನ ಬಳಿಗೆ ಹೋಗಲು ವಿಳಂಬಮಾಡುತ್ತವೆ ಎಂದು ಶ್ರೇಷ್ಠ 
ಪುರುಷರು ಹೇಳುತ್ತಾರೆ. ॥ ೩೩ ॥ ಜನ್ಯ "ಷಂ, ತಪಸ್ಪು. 
ಮಂತ್ರಾದಿಗಳ ಮೂಲಕ ಪ್ರಾಪ್ತವಾಗುವ ಸಿದ್ಧಿಗಳೆಲ್ಲವೂ ಯೋಗದ 
ಮೂಲಕ ದೊರೆಯುವವು. ಆದರೆ ಭಗವಂತನ ಪ್ರಾಪ್ತಿಯು 
ಏಕಮಾತ್ರ ಭಗವಂತನಲ್ಲಿ ಚಿತ್ತವನ್ನು ತೊಡಗಿಸುವುದರಿಂದಲೇ 
ಪ್ರಾಪ್ತಿಯಾಗುತ್ತದೆ. ॥ ೩೪ ॥ ಬ್ರಹ್ಮವಾದಿಗಳು ಯೋಗ, ಸಾಂಖ್ಯ, 
ಧರ್ಮ ಮುಂತಾದ ಅನೇಕ ಸಾಧನೆಗಳನ್ನು ಹೇಳಿರುವರು. 
ಅವುಗಳ ಹಾಗೂ ಸಮಸ್ತಸಿದ್ಧಿಗಳ ಏಕಮಾತ್ರ ಹೇತು ಸ್ವಾಮಿ ಮತ್ತು 
ಒಡೆಯ ನಾನೇ ಆಗಿದ್ದೇನೆ. ॥ ೩೫ ॥॥ ಎಲ್ಲ ಪ್ರಾಣಿಗಳ 
ಒಳ-ಹೊರಗೆ, ಸರ್ವತ್ರ ಸೂಕ್ಷ್ಮ ಪಂಚ-ಮಹಾಭೂತಗಳು ಇರು 
ವಂತೆಯೇ, ನಾನು ಸಮಸ್ತ ಪ್ರಾಣಿಗಳ ಒಳಗೆ ದೃಷ್ಟುರೂಪದಿಂದ 
ಮತ್ತು ಹೊರಗೆ ದೃಶ್ಯರೂಪದಿಂದ ಸ್ಥಿತನಾಗಿದ್ದೇನೆ. ನನ್ನಲ್ಲಿ 
ಒಳ-ಹೂರಗೆ ಭೇದವೇ ಇಲ್ಲ ಏಕೆಂದರೆ, ನಾನು ನಿರಾವರಣ, 
ಒಂದೇ - ಅದ್ವಿತೀಯ ಆತ್ಮಾ ಸರ್ವವ್ಯಾಪಕನಾಗಿದ್ದೇನೆ. ॥ ೩೬ ॥ 


ಹದಿನೈದನೆಯ ಅಧ್ಯಾಯವು ಮುಗಿಯಿತು. ॥ ೧೫ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ವಾಂ ಸಂಹಿತಾಯಾಂ ಏಕಾದಶ ಸೃಂಧೇ ಪಂಚದಶೋ5ಧ್ಯಾಯಃ॥ ೧೫ ॥ 
ದಾ ಕತಾ ತ್ರ ಕ್ರ ಪಪಾತ 
ಹದಿನಾರನೆಯ ಅಧ್ಯಾಯ 
ಭಗವಂತನ ವಿಭೂತಿಗಳ ವರ್ಣನೆ 


ಉದ್ದವ ಉವಾಚ 
ತ್ವಂ ಬ್ರಹ್ಮ ಪರಮಂ ಸಾಕ್ಟಾದನಾದ್ಯಂತಮಪಾವೃತಮ್‌ | 
ಸರ್ವೇಹಾಮಪಿ ಭಾವಾನಾಂ ತ್ರಾ ಣಸ್ಥಿತ್ಯಪ್ಯಯೋದ್ಧವಃ 
॥ ೧ ॥ 


ಉಚ್ಚಾವಚೇಷು ಭೂತೇಷು ದುರ್ಜ್ನೇಯಮಕೃತಾತೃಭಿಃ । 
ಉಪಾಸತೇ ತ್ಹಾಂ ಭಗವನ್‌ ಯಾಥಾತಥ್ಯೇನ ಬ್ರಾಹ್ಮಣಾಃ 
WH ೨ ॥ 


ಉದ್ದವನೆಂದನು - ಓ ಭಗವಂತನೇ! ನೀನು ಸ್ವತಃ 
ಭಗವಂತನಾಗಿರುವೆ. ನಿನಗೆ ಆದಿಯಾಗಲೀ, ಅಂತ್ಯವಾಗಲೀ ಇಲ್ಲ 
ನೀನು ಆವರಣರಹಿತ, ಅದ್ವಿತೀಯ ತತ್ತ್ವನಾಗಿರುವೆ. ಸಮಸ್ತ 
ಪ್ರಾಣಿಗಳ ಮತ್ತು ಪದಾರ್ಥಗಳ ಉತ್ಪತ್ತಿ, ಸಿತಿ ರಕ್ಷಣೆ ಪ್ರಳಯದ 
ಕಾರಣವೂ ನೀನೇ ಆಗಿರುವೆ. ನೀನು ಉಚ್ಚ-ನೀಚ ಎಲ್ಲ 
ಪ್ರಾಣಿಗಳಲ್ಲಿ ಸ್ಥಿತನಾಗಿರುವ. ಆದರೆ ತಮ್ಮ ನ್ನು 
ವಶಪಡಿಸಿಕೊಳ್ಳದ ಜನರು ನಿನ್ನನ್ನು ಅರಿಯಲಾರರು. ಆದರೆ ನಿನ್ನ 
ವಿಷಯದಲ್ಲಿ ಯಥಾರ್ಥವಾಗಿ ತಿಳಿದವರೇ ನಿನ್ನ ಉಪಾಸನೆಯನ್ನು 
ಮಾಡುತ್ತಾರೆ. ॥ ೧-೨ ॥ 


16 ಅಧ್ಯಾಯ) 


ಏಕಾದಶ ಸ್ಕಂಧ 685 





ಯೇಷು ಯೇಷು ಚಭಾವೇಷು ಭಕ್ತ್ಯಾ ತ್ಲಾಂ ಪರಮರ್ಷಯಃ | 
ಉಪಾಸೀನಾಃ ಪ್ರಪದ್ಯಂತೇ ಸಂಸಿದ್ದಿಂ ತದ್ವದಸ್ವ ಮೇ 
1 ೩ ॥ 


ಗೂಢಶ್ಚರಸಿ ಭೂತಾತ್ಮಾ ಭೂತಾನಾಂ ಭೂತಭಾವನ । 
ನ ತ್ವಾಂ ಪಶ್ಯಂತಿ ಭೂತಾನಿ ಪಶ್ಯಂತಂ ಮೋಹಿತಾನಿ ತೇ 
॥ ೪ ॥ 
ಯಾಃ ಕಾಶ್ಚಭೂಮೌ ದಿವಿ ವೈ ರಸಾಯಾಂ 
ವಿಭೂತಯೋ ದಿಕ್ಷು ಮಹಾವಿಭೂತೇ 1 
ಶಾ ಮಹ್ಯಮಾಖ್ಯಾಹ್ಯನುಭಾವಿತಾಸ್ಟೇ 
ನಮಾಮಿ ತೇ ತೀರ್ಥಪದಾಂಪ್ರಿಪದ್ಧಮ್‌ ॥ ೫ ॥ 


ಶ್ರೀಭಗವಾನುವಾಚ 


ಏವಮೇತದಹಂ ಪೃಷ್ಟಃ ಪ್ರಶ್ನಂ ಪ್ರಶ್ನವಿದಾಂ ವರ।' 


ಯುಯುತ್ತುನಾ ವಿನಶನೇ ಸಪತ್ಸೈರರ್ಜುನೇನ ವೈ 
॥ ಓ || 


ಜ್ಞಾತ್ವಾಜ್ಞಾತಿವಧಂ ಗರ್ಹಮಧರ್ಮಂರಾಜ್ಯ ಹೇತುಕಮ್‌ । 
ತತೋ ನಿವ್ಠತ್ತೋ ಹಂತಾಹಂ ಹತೋತಯಮಿತಿ ಲೌಕಿಕಃ 
|| & 1 


ಸ ತದಾ ಪುರುಷವ್ಯಾಘ್ರೋ ಯುಕ್ಸ್ಯಾ ಮೇ ಪ್ರತಿಬೋಧಿತಃ । 
ಅಭ್ಯಭಾಷತ ಮಾಮೇವಂ ಯಥಾ ತ್ವಂ ರಣಮೂರ್ಧನಿ 
1 ೮॥ 


ಅಹಮಾತ್ಫೋದ್ದವಾಮೀಷಾಂ ಭೂತಾನಾಂ ಸುಹೃದೀಶ್ವರಃ | 


ಅಹಂ ಸರ್ವಾಣಿ ಭೂತಾನಿ ತೇಷಾಂ ಸ್ಥಿತ್ಕುದ್ಧದಾಷ್ಯಯ: 
॥ ೯ ॥ 


ಅಹಂ ಗತಿರ್ಗತಿಮತಾಂ ಕಾಲಃ ಕಲಯತಾಮಹಮ್‌ । 
ಗುಣಾನಾಂ ಚಾಪ್ಯಹಂ ಸಾಮ್ಯಂ ಗುಣಿನ್ಯೌತತ್ರಿಕೋ ಗುಣಃ 
W ೧೮ || 


ಗುಣಿನಾಮಪ್ಶಹಂ ಸೂತ್ರಂ ಮಹತಾಂ ಚ ಮಹಾನಹಮ್‌ । 
ಸೂಕ್ಜ್ಮಾಣಾಮಪ್ಯಹಂ ಜೀವೋ ದುರ್ಜಯಾನಾಮಹಂ ಮನಃ 
॥ ೧೧ ॥ 


ಹಿರಣ್ಯಗರ್ಭೋ ವೇದಾನಾಂ ಮಂತ್ರಾಣಾಂ ಪ್ರಣವಸಿ ಸಿವೃತ್‌ | 
ಅಕ್ಬರಾಣಾಮಕಾ ರೋತಸ್ಥಿ ಪದಾನಿಚ್ಛಃ ಂದಸಾಮಹಮ್‌ 
11 ೧೨ ॥ 


ವೀಯವೂ, 





ದೊಡ್ಡ-ದೊಡ್ಡ ಖುಷಿ-ಮಹರ್ಷಿಗಳು ನಿನ್ನ ಯಾವ ರೂಪ 


| ಗಳನ್ನು ಮತ್ತು ಎಭೂತಿಗಳನ್ನು ಪರಮ ಭಕ್ತಿಯಿಂದ ಉಪಾಸಿಸಿ 


ಸಿದ್ದಿಯನ್ನು ಪಡೆಯುತ್ತಾರೋ ಅವನ್ನು ನೀನು ನನಗೆ ಹೇಳುವ 
ಕೃಪೆಮಾಡು. ॥ ೩ ॥ ಸಮಸ್ತ ಪ್ರಾಣಿಗಳ ಜೀವನದಾತೃವಾದ 
ಪ್ರಭುವೇ | ನೀನು ಸಮಸ್ತ ಪ್ರಾಣಿಗಳ ಅಂತರಾತ್ಹನಾಗಿರುವೆ. 


| ನೀನು ಅವುಗಳಲ್ಲಿ ನಿನ್ನನ್ನು ಗುಪ್ತವಾಗಿರಿಸಿಕೊಂಡು ಲೀಲೆಮಾಡು 


ತಿರುವೆ. ನೀನಾದರೋ ಎಲ್ಲರನ್ನು ನೋಡುತ್ತೀಯೆ, ಆದರೆ ಜಗತ್ತಿನ 
ಪ್ರಾಣಿಗಳು ನಿನ್ನ ಮಾಯೆಯಿಂದ ಮೋಹಿತರಾಗಿ ನಿನ್ನನ್ನು 
ನೋಡಲಾರರು. ॥ ೪ ॥ ಅಚಿಂತ್ಯ ಐಶ್ವರ್ಯ ಸಂಪನ್ನ ಪ್ರಭೋ! 
ಪೃಥಿವಿ, ಸ್ವರ್ಗ, ಪಾತಾಳ ಹಾಗೂ ದಶದಿಕ್ಯುಗಳಲ್ಲಿ ) ನಿನ್ನ ಪ್ರಭಾವ 


| ದಿಂದ ಕೂಡಿದ ಯಾವ-ಯಾವ ನರಗಳು ಇವೆಯೋ, 


ಅವನ್ನು ನೀನು ದಯಾಮಾಡಿ ನನಗೆ ವರ್ಣಿಸಿ ಹೇಳು. ಸ್ವಾಮಿ! 
ಸಮಸ್ಯ ತೀರ್ಥಗಳನ್ನು ಕೂಡ ತೀರ್ಥವಾಗಿಸುವ ನಿನ್ನ ಈ ಚರಣ 
ಕಮಲಗಳನ್ನು ನಾನು ವಂದಿಸುತ್ತೇನೆ. ॥ ೫ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧವಾ | 
ನೀನು ಪ್ರಶ್ನೆಯ ಮರ್ಮವನ್ನು ತಿಳಿಯುವವರಲ್ಲಿ ಶ್ರೇಷ್ಠನಾಗಿರುವೆ. 
ಕುರುಕ್ಷೇತ್ರದಲ್ಲಿ ಕೌರವ-ಪಾಂಡವರಿಗೆ ಯುದ್ಧವು ಸನ್ನದ್ಧವಾದಾಗ 
ಶತ್ರುಗಳೊಡನೆ ಯುದ್ಧಕ್ಕಾಗಿ ತತ್ಸರನಾದ ಅರ್ಜುನನು ನನ್ನಲ್ಲಿ 
ಹೀಗೆಯೇ ಪ್ರಶ್ನಿಸಿದ್ದರು. ॥ ೬ ॥ 

ಕುಟುಂಬದವರನ್ನು ರಾಜ್ಯಕ್ಕಾಗಿ ಕೊಲ್ಲುವುದು ಬಹಳ ನಿಂದ 
ಅಧರ್ಮವೂ ಅಗಿದೆ ಎಂಬ ಧೋರಣೆ ಅರ್ಜುನನ 
ಮನಸಿನಲ್ಲಿ ಉಂಟಾಗಿತ್ತು. ಸಾಧಾರಣ ಜನರಂತೆ 'ನಾನು ಕೊಲ್ಲುವ 
ವನೂ, ಇವರೆಲ್ಲ ಸಾಯುವವರಾಗಿದ್ದಾರೆ ' ಹೀಗೆ ಯೋಚಿಸುತ್ತಾ 
ಅವನು ಯುದ್ಧದಿಂದ ನಿವೃತ್ತನಾಗಲು ಬಯಸಿದ್ದನು. ॥ ೭ ॥ ಆಗ 


| ನಾನು ರಣಭೂಮಿಯಲ್ಲಿ ಬಹಳಷ್ಟು ಯುಕ್ತಿಗಳಿಂದ ವೀರವರ 


ಅರ್ಜುನನಿಗೆ ತಿಳಿಸಿಹೇಳಿದ್ದೆ ಆಗಲೂ ಅರ್ಜುನನು ನೀನು ನನ್ನಲ್ಲಿ 
ಪ್ರಶ್ನಿಸಿದಂತೆ ಪ್ರಶ್ನಿಸಿದ್ದನು. ॥ ೮ ॥ ಎಲ್ಫೆ ಉದ್ದವನೇ ! ನಾನು ಸಮಸ್ತ 
ಪ್ರಾಣಿಗಳ ಅತ್ಯಾ ಹಿತೈಷಿ, ಸುಹೃದ್‌, ಈಶ್ವರ - ನಿಯಾಮಕ 
ನಾಗಿದ್ದೇನೆ. ನಾನೇ ಈ ಸಮಸ್ತ ಪ್ರಾಣಿ-ಪದಾರ್ಥಗಳ ರೂಪದಲ್ಲಿ 


| ದ್ವೇನೆ. ಇವುಗಳ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯದ ಕಾರಣನೂ 
' ನಾನೇ ಆಗಿದ್ದೇನೆ. ॥ ೯ ॥ ಗತಿಶೀಲ ಪದಾರ್ಥಗಳ ಗತಿಯು ನಾನೇ 


ಆಗಿದ್ದೇನೆ. ಗಣನೆ ಮಾಡುವವರಲ್ಲಿ ಕಾಲವು, ಗುಣಗಳ ಸಾಮ್ಯಾ 
ವಸ್ಥಾ ಪ್ರಕೃತಿ, ಗುಣಿಗಳ ನೈಸರ್ಗಿಕ ಗುಣಗಳು ನಾನೇ 
ಆಗಿದ್ದೇನೆ. ॥ ೧೦ ॥ ಗುಣಗಳಲ್ಲಿ ಕ್ಟೋಭೆ ಉಂಟಾಗಿ ಕ್ರಿಯಾಶಕ್ಕಿ 
ಪ್ರಧಾನ ಸೂತ್ರಾಶ್ಭಾ ಜ್ಞಾನಸ್ತಿ ಪ್ರಧಾನ ಮಹತ್ತತ್ತ್ವ. ಸೂಕ್ಷ್ಮ 
ಗಳಲ್ಲಿಯೂ ಕೂಡ ಜೀವರೂಪದಿಂದ ನಾನೇ ಆಗಿರುವೆನು. ಕಷ್ಟವಾಗಿ 
ವಶಕ್ಕೆ ಬರುವಂತಹ ಮನಸ್ಸೂನಾನೇ ಆಗಿದ್ದೇನೆ. ॥ ೧೧ ॥ ವೇದಗಳ 
ಅಭಿವೃಕ್ತಿಸ್ಥಾನ ಹಿರಣ್ಯಗರ್ಭನೂ, ಮಂತ್ರಗಳಲ್ಲಿ "ಅ, ಉ, ಮ್‌' 
ಈ ಮೂರು ಮಾತ್ರೆಗಳಿಂದ ಕೂಡಿದ ಪ್ರಣವವೂ, ಅಕ್ಷರದಲ್ಲಿ 


 ಆಕಾರವೂ, ಛಂದಸ್ಸುಗಳಲ್ಲಿ ತ್ರಿಪದಾ ಗಾಯತ್ತಿಯೂ ನಾನೇ 


ಆಗಿದ್ದೇನೆ. 1 ೧೨॥ 


